ಕರ್ನಾಟಕ ಭಾರತಿ 


ತ್ರೈಮಾಸಿಕ ಪತ್ರಿಕೆ 


ಸಂಪುಟ ಃ ೨೪ ಸಂಚಿಕೆ ಃ 


ಗೌರವ ಸಂಪಾದಕರು 
ಡಾ. ಎಸ್‌. ರಾಮೇಗೌಡ 
ಕುಲಪತಿಗಳು 


ಸಂಪಾದಕರು 


ಡಾ. ವೀರಣ್ಣ ರಾಜೂರ 
ಡಾ. ಬಿ. ಆರ್‌. ಹಿರೇಮಠ 


ಕರ್ನಾಟಕವಿಶ್ಚವಿದ್ಕಾಲಯ,ಧಾರವಾಡ 


ಕರ್ನಾಟಕ ಭಾರತಿ 


ಕರ್ನಾಟಕ ವಿಶ್ವವಿದ್ಯಾಲಯದ ತ್ರೈಮಾಸಿಕಪತ್ರಿಕೆ 


ಸಂಪುಟ ಃ ೨೪ ಸಂಚಿಕೆ: ೨ 


ನವ್ನ್ಹಂಬರ ೧೯೯೧ 


ರಾಜೋತ್ಸವ ಸಂಚಿಕೆ 
ಎಲ್ಲ ಹಕ್ಕುಗಳನ್ನು ಕಾಯ್ದಿರಿಸಲಾಗಿದೆ 


ಸಂಪಾದಕ ಮಂಡಲ 
ಡಾ.ಎಸ್‌. ರಾಮೇಗೌಡ (ಗೌ. ಸಂಪಾದಕರು) 
ಡಾ.ವೀರಣ್ಣ ರಾಜೂರ (ಸಂಪಾದಕರು) 
ಡಾ.ಬಿ.ಆರ್‌. ಹಿರೇಮಠ (ಸಂಪಾದಕರು) 
ಸಲಹಾ ಮಂಡಲ 


ನಿರ್ದೇಶಕರು, ಪ್ರಸಾರಾಂಗ ಕ. ವಿ. ವಿ, ಧಾರವಾಡ 


ಮುದ್ರಕರು 
ಮೆ. ಇಂಪ್ರಶನ್‌್‌, 
3524, ನಾರ್ವೇಕರ ಗಲ್ಲಿ ಬೆಳಗಾಂವ. 
ದೂರವಾಣಿ : 24849 


ಪರಿವಿಡಿ 


ಡಾ. ವಿನಾಯಕ ಕೃಷ್ಣ ಗೊಣಾಕ 

ಇಂಗ್ಲೀಷ ಮೂಲ * ಶಾಂತಿನಾಥ ದೇಸಾಯಿ 

ಕನ್ನಡಕ್ಕೆ : ಸದಾನಂದ ಕನವಳ್ಳಿ 
ಗೊಣಾಕ : ಪ್ರತಿಭಾಸ್ವರೂಪ 

- ಶೀನಿವಾಸ ಕುಲಕರ್ಣಿ 
ಗೊಠಾಕ ಃ ಬಹುಜ್ಜತಾಸ್ತರೂಪ 

- ಕೀರ್ತಿನಾಥ ಕುರ್ತಕೋಟಿ 
ಭಾರತುಂಧುರಶ್ಮಿ ಃ ಪ್ರಸ್ತುತತೆಯ ದೃಷ್ಠಿಯಿಂದ 

-ಪ್ರಧಾನಗುರುದತ್ತ 
ಗೋತಾಕ : ನವೃಕಾವ್ಕ 

-ಬುದ್ಗಣ್ಣ ಹಿಂಗಮಿರೆ 
ಗೋಕಾಕ - ವಿಮರ್ಶೆ 

-ಚಿ.ನ ಮಂಗಳಾ 


ಗೋಣಾಕ : ಕಾದಂಬರಿ 
-ಜೆ. ಎಂ. ಹೆಗಡೆ 


ಗೊಠಾಕ : ನಾಟಕಗಳು - ಒಂದು ಪರಿಚಯ ' 
-ಸಿದ್ಧಲಿಂಗ ಪಟ್ಟಣಶೆಟ್ಟಿ 


ಗೊಠಾಕ : ಪ್ರಬಂಧಸಾಹಿತ್ಯ 
- ಎಚ್‌. ವಿ. ನಾಗೇಶ 


ಗೊಠಾಕ : ಇಂಗ್ಲೀಷ ಬರಹಗಳು 
-ಜಿ.ಬಿ.ಸಜ್ಜನ . 


ಗೊೋಠಾಕ ಃ ಜೀವನದ ಪ್ರಮುಖ ಘಟನೆ ಹಾಗೂಕೃತಿಗಳು 
- ಓ ಆರ್‌. ಭಟ್ಟ 


ಪ್ರಸ್ತುತ 
ಲೇಖಕರ ವಿಳಾಸ 


೧೬ 


೫೧ 


೮೪ 


೧೨೮ 


3 8 


ಗಿ Citation 


Bharatiya jnanpith presents the Jnanpith Award for the year 1990 
to Prof. Vinayak Krishna Gokak for his outstanding contribution to 
Indian literature during the period 1970-84. 

Prof. Gokak, bom in 1909, appeared onthe literary scene in 1934 
with his lyrical composition Kalopasaka. This heralded a 
revolutionary change in Kannada poetry and his Nayya Kavitegalu 
(1950) made him ೩ pioneer in the field of modem poetry in Kan- 
nada. His Dvava Prithivi (1957), for which he received the Sahitya 
Akademi Award, marks the beginning of his epic expedition leading 
to his magnum opus, Bharata Sindhu Rashmi (1982). His major 
works during this period like Bhagavata Nimishagalu (1972) and 
Rigvedadalli Kranta Drishti (1977) paved the way for the emergence 
of this epic. 

An author of about 50 works in Kannada and about 25 in English, 
spread over a period of six decades and covering almost all fields of 
literary expression like poetry, novel, plays, travelogues, aesthetics 
and contemplative prose, Prof. Gokak has been a strong advocate of 
integral vision in all his writings. What makes Gokak a legend in his 
own lifetime is Bharata Sindhu Rashmi, an epic running to more 
than 35000 lines of blank verse in Kannada. The theme is taken from 
the Rigveda, but the treatment is modem. The vedic vision and mod- 
em wisdom intersect and interact in epic contours, resulting in a 
scintillating synthesis of the basic streams and beams of life charac- 
terising the terrestrial point called Bharat. 

We pray for his long life and lasting involvement in the world of 


ASHOK KUMAR JAIN 
Managing Trustee SAK 
Bharatiya Jnanpith ಹ 


ನ್‌ 
Bombay, 1 November, 1991 ಷ್‌ 


ಎ (ಜದ ETL = ee ಗಹನ 


ಆ ಹ ಲ್‌ ದ್ವಿಷ್‌ ಕಟ 


ನಹೀಠ ಪ್ರಶಸ್ತಿ ವಿಜೇತರಾದ 


ತ್‌ ತ್ರ ಷಲ 
Re, ಕ = 
Be chy a ig pede 


ಡಾ. ವಿನಾಯಕ ಕೃಷ್ಣ ಗೋಕಾಕ 
(ಒಂದು ವಿಮರ್ಶಾತ್ಮಕ ಪರಿಚಯ) 
ಡಿಡಿಡಿಡಿಡಿಡಡಿಡಿಡಿಡಿಡಿಡಿದಿ ಡಿಡಿಡಿಡಿಡಿಡಿಡಿಡಿಟಿಡಿಡಿಡಿಡಿ ಡಿಟಿ 


ಇಂಗ್ಲೀಷಮೂಲ: ಶಾಂತಿನಾಥ ದೇಸಾಯಿ 
ಕನ್ನಡಕ್ಕೆ : ಸದಾನಂದ ಕನವಳ್ಳಿ 


ಡಾ. ವಿನಾಯಕ ಕೃಷ್ಣ ಗೋಕಾಕ (ಜನನ ೧೯೦೯) ನಿಸ್ಸಂದೇಹವಾಗಿ ಕನ್ನಡದ 
ಅತ್ಯಂತ ಮಹತ್ತರ ಸಾಹಿತಿಗಳಲ್ಲೊಬ್ಬರು. (ಕವ, ಕಾದಂಬರಿಕಾರ, ವಿಮರ್ಶಕ, 
ನಾಟಕಕಾರ, ಮತ್ತು ಪ್ರಬಂಧಕಾರರಾಗಿ ಅವರ ಸಾಹಿತ್ತಯಾತ್ರೆ ೧೯೩೪ ರಲ್ಲಿ ಹೊರ 
ಬಂದ ಕಲೋಪಾಸಕ ಕವನಸಂಕಲನದಿಂದ ಆರಂಭಗೊಂಡು ಅರ್ಥ 
ಶತಮಾನಕ್ಕಿಂತ ದೀರ್ಥವಾಗಿದೆ. ಗಮನಾರ್ಹವಾಗಿ ವಿಪುಲವಾಗಿರುವ ಅವರ 
ಸಾಹಿತ್ಯಸಂಪದದಲ್ಲಿ೨೧ ಕವನಸಂಕಲನಗಳು, ೩೫೦೦೦ ಪಂಕ್ತಿಗಳುಳ್ಳ ಮಹಾ- 
ಕಾವ್ಕ,.೧೨೦೦ ಪುಟಗಳ ಮಹಾಕಾದಂಬರಿ, ೪ ನಾಟಕಗಳು, ೩ ಪ್ರವಾಸಕಥನಗಳು, 
೧೦ ವಿಮರ್ಶಾಗ್ರಂಥಗಳು, ೨ ಪ್ರಬಂಧ ಸಂಕಲನಗಳು ಮತ್ತು ೩ ದಾರ್ಶನಿಕ 
ಚಿಂತನ ಗ್ರಂಥಗಳು ಸೇರಿವೆ; ಮೂರು ದಶಕಗಳಿಂದ ಹೆಚ್ಚು ಕಾಲ ಎದ್ದುಕಾಣುವ 
ಇಂಗ್ಲಿಷ ಪ್ರಾಧ್ಯಾಪಕರಾಗಿದ್ದ ಡಾ. ಗೋಕಾಕರು ಇಂಗ್ಲಿಒನಲ್ಲೂ ಬರೆದಿದ್ದಾರೆ. ಅವರ 
'ಇಂಗ್ಲಿಷ ಕೃತಿಗಳಲ್ಲಿ ೩ ಕವಸಂಕಲನಗಳು (ಮೂಲ ಮತ್ತು ಅನುವಾದಿತ), ೧ 
ಕಾದಂಬರಿ (ಸಮರಸವೇ ಜೀವನದ ಮುಂದುವರಿದ ಭಾಗ), ಆ ವಿಮರ್ಶಾ- 
ಗ್ರಂಥಗಳು, ೧ ಜೀವನಚರಿತ್ರೆ, ೧ಗಭಾರತೀಯ ಸಂಸ್ಕೃತಿಕುರಿತ ಗ್ರಂಥ, ೧ ಭಾರತದಲ್ಲಿ 
ಇಂಗ್ಲಿಷ ಕುರಿತ ಗ್ರಂಥ ಮತ್ತು ೩ ಸಂಪಾದಿತ ಸಾಹಿತ್ಕಸಂಕಲನಗಳು ಇವೆ. 


ಡಾ. ಗೋಕಾಕರ ಜೀವನ ಒಂದು ಕಾವೈಶಾಲೆಯೇ ಆಗಿದ್ದು, ಅವರ ಸೃಜನಾತ್ಮಕ 


೧ 


ಕರ್ನಾಟಕ ಭಾರತಿ 


ಪ್ರತಿಭೆ ಸದಾ ಕ್ರಿಯಾಶೀಲವಾಗಿದೆ. ಅದರಿಂದಾಗಿ ಅವರು ಸಹಜಾಕಾರಕ್ಕಿಂತಲೂ 
ದೊಡ್ಡ ನವೋದಯ ವ್ಯಕ್ತಿಯಾಗಿದ್ದಾರೆ. ಅವರ ಸೃಜನಾತ್ಮಕ ಲೇಖಕ-ಬದುಕು, 
ಅಷ್ಟೇ ಗಮನಾರ್ಹವಾಗಿರುವ ಪ್ರಾಧ್ಯಾಪಕ, ಪ್ರಾಚಾರ್ಯ, ನಿರ್ದೇಶಕ, ಕುಲಪತಿ- 
ಗಳಾಗಿ ಅವರ ಶೈಕ್ಷಣಿಕ ಜೀವನದೊಂದಿಗೆ ಹಾಸುಹೊಕ್ಕಾಗಿದೆ. 


ಇಂಗ್ಲಿಷ ಮತ್ತು ಕನ್ನಡ ರಮ್ಮಪಂಥ ಹಾಗೂ ಇಂಗ್ಲಿಷ ಮತ್ತು ಐರಿಷ್‌ 
ಆಧುನಿಕತಾವಾದಗಳಲ್ಲಿ ಪಳಗಿದ ಅವರು ಕನ್ನಡ ಕಾವ್ಕಕ್ಕೆ ಹೊಸ ಬಗೆಯ 
ಸ್ಮಾತಂತ್ರ್ಯಗಳನ್ನು ತಂದುಕೊಡುವ ಮೂಲಕ ಹೂಸ ದಿಗಂತಗಳನ್ನು ಮತ್ತು 
ಹೊಸ ಸಾಧ್ಯತೆಗಳ ಬಾಗಿಲನ್ನು ತೆರೆದರು. ಸಮನ್ವಯ ತತ್ವಕ್ಕೆ ನಿಷ್ಠರಾಗಿರುವ 
ಗೋಕಾಕರು ತಮ್ಮ ಜೀವನದುದ್ದಕ್ಕೂ ಪೂರ್ವ ಮತ್ತು ಪಶ್ಚಿಮ, ಭೂತ ಮತ್ತು 
ವರ್ತಮಾನ, ವರ್ತಮಾನ ಮತ್ತು ಭವಿಷ್ಯ, ಮಾನವತಾವಾದ ಮತ್ತು ಆಧ್ಯಾತ್ಮ, 
ರಾಷ್ಟ್ರೀಯತೆ ಮತ್ತು ವೈಶ್ಚಿಕತೆಗಳ ಕ್ರಿಯಾತ್ಮಕ ಸಂಶ್ಲೇಷಣೆಯಲ್ಲಿ ನಿರತರಾಗಿದ್ದಾರೆ. 
ತಮ್ಮ ಗುರುಗಳಲ್ಲೊಬ್ಬರಾದ ಅರವಿಂದರಂತೆ, ವಿಶ್ವಮಾನವನಾಗಿ ವಿಕಸಿಸಲು 
ಮಾನವನಲ್ಲಿರುವ ಆಂತರಿಕ ಶಕ್ತಿಯಲ್ಲಿ ಗಾಢ ನಂಬಿಕೆಯನ್ನು ಇಟ್ಟಿದ್ದಾರೆ. ಕ 


೨ 


ಮೂವತ್ತರ ದಶಕದ ಆರಂಭದಲ್ಲಿ, ಒಬ್ಬ ಉಜ್ವಲ ಶೈಕ್ಸಣಿಕ ಮತ್ತು ಕಾವ್ಕಕ 
ಒಲವುಗಳುಳ್ಳ ಯುವಕನಾಗಿದ್ದ ಗೋಕಾಕರು ಅನಿವಾರ್ಯವಾಗಿಯೇ ವರಕವಿ 
ಬೇಂದ್ರೆಯವರ ಪ್ರಭಾವಕ್ಕೆ ಒಳಗಾದರು. ಬೇಂದ್ರೆಯವರ ನೇತೃತ್ವದಲ್ಲಿ ಒಂದು 
ಹೂಸ ಕಾವ್ಯಯುಗವನ್ನು ರೂಜಸಲುದ್ದುತ್ತವಾಗಿದ್ದ ಗೆಳೆಯರ ಗುಂ೬ನ 
ಸದಸ್ಮರಾಗಿ ಗೋಕಾಕರು ಕನಸು ಮತ್ತು ಆದರ್ಶಗಳನ್ನು, ಆಧ್ಯಾತ್ಮಿಕ ಹಂಬಲ 
ಮತ್ತು ಕಾವ್ಕಾಕಾಂಕ್ಸೆಗಳನ್ನು ಕುರಿತಂತೆ ರಮ್ಮಕಾವ್ಮ ಬರೆದರು. ಕಲೋಪಾಸಕ 
(೧೯೩೪) ದಲ್ಲಿ ನವೋದಯ ಶೈಲಿಯ ಭಾವಗೀತೆಗಳಿವ. ಇಲ್ಲಿಯೂ ಸರಳ 
ರಗಳೆಯಲ್ಲಿ ಪ್ರಯೋಗಗಳ ಮೂಲಕ ಗೋಕಾಕರು ತಮ್ಮದೇ ಆದ ಕಾವ- 
ಭಾಷೆಯನ್ನು ರೂಜಸಿಕೊಳ್ಳಲಿತ್ತಿಸಿರುವರು. ತಮ್ಮ ಚಿಂತನಶೀಲ ಸಂವೇದನೆಗೆ 
ಒಗ್ಗುವಂಥ ನವ್ಯ ಕಾವ್ಕಭಾಷೆಯನ್ನು ರೂಜಿಸಿಕೊಳ್ಳುವುದೇ ಅವರ 
ಉತ್ಕಲೇಚೈೆಯಾಗಿದೆ. 


[ಸಮುದ್ರವನ್ನು ಅದರ ಎಲ್ಲ ಭಾಗಗಳಲ್ಲಿ ವರ್ಣಿಸುವ ಹೊಸ ಸರಳ 
ರಗಳೆಯಲ್ಲಿ ಅವರು ಕಾವ ಬರೆದುದು ಎಸ್‌. ಎಸ್‌. ಸ್ಟಾಟ್‌ಹೈರ್ಡ ನೌಕೆಯಲ್ಲಿ 
ಇಂಗೆಂಡಿಗೆ ಯಾನ ಬೆಳೆಸಿದ ಕಾಲದಲ್ಲಿ. ಸಮುದ್ರಗೀತೆಗಳು ' (೧೯೪೦) 
ಸಂಕಲನದಲ್ಲಿರುವ ಕವನಗಳು ಶುದ್ಧ ತಾಜಾತನ ಹೊಂದಿವೆ. ಅವುಗಳಲ್ಲಿ 
ಗೋಕಾಕರ ಧ್ವನಿ ತನ್ನಿಂದ ತಾನಾಗಿಯ ಅಭಿವಕ್ತಿಗೊಂಡುದನ್ನು ಕಾಣುತ್ತೇವೆ. 


೨ 


ಡಾ. ವಿನಾಯಕ ಕೃಷ್ಣ ಗೊಣಾಕ 


ಮತ್ತು ಅವರ ಎಂದಿನ ಧ್ಕಾನಶೀಲ ಗೀತಾತ್ಮಕತೆಯನ್ನು ತೊರೆದುದನ್ನು 
ಕಾಣುತ್ತೇವೆ. ' ತ್ರಿವಿಕ್ರಮನ ಆಕಾಶಗಂಗೆ (೧೯೪೫) ಒಂದೆಡೆ ಗೋಕಾಕರಲ್ಲಿ 
ಹುದುಗಿದ್ದ ಮಹಾಕಾವೃದೆಡೆಗಿನ ಒಲವನ್ನು ಪ್ರಥಮ ಬಾರಿಗೆ ಹೂರಗೆಡವುತ್ತದೆ. 
ಇನ್ನೊಂದೆಡೆ ಕಥನಕ್ಕಾಗಲಿ ಚಿಂತನಕ್ಕಾಗಲಿ ಪ್ರಾಚೀನ ಚಂಪೂ ರೀತಿಯ ಆಧುನಿಕ 
ಕಾವೃಭಾಷೆಯನ್ನು ರೂಒಓಸುವ ಯತ್ನವನ್ನು ತೋರುತ್ತದೆ. .ಅಭ್ಮುದಯ 
(೧೯೪೬) ಮತ್ತು ಹಿಗ್ಗು (೧೯೫೦) ಗಳಲ್ಲಿ ಗೋಕಾಕರು ಬರಗಾಲ ಕ್ಲಾಮ ಮತ್ತು 
ವಸಾಹತುಶಾಹಿ ಶೋಷಣೆಯಂಥ ಸಮಕಾಲೀನ ವಸ್ತುಗಳ ಬಗೆಗೆ ಬರೆಯು 
ವುದನ್ನು ಕಾಣುತ್ತೇವೆ. ' 

ಸ್ಥಾತಂತ್ರ್ಯೋತ್ತರ ಭಾರತದ ಹೊಸ ಪ್ರವೃತ್ತಿಗಳು ಒಂದು ಹೊಸ ರೀತಿಯ 
ಕಾವೃವನ್ನು ಅಪೇಕ್ಲಿಸುತ್ತಿದ್ದವು. ಆಗ ಗೋಕಾಕರು ಎಲಿಯಟ್‌, ಪೌಂಡ್‌ ಮತ್ತು 
ಫ್ರೆಂಚ್‌ ಸಂಕೇತವಾದಿಗಳ ರೀತಿಯಲ್ಲಿ ಆಧುನಿಕ ಕಾವ್ಯದ ಪ್ರವರ್ತಕರಾದರು. 
ಅದನ್ನವರು "ನವೈ' ಎಂದು ಕರೆದರು. ನವ ಕವಿತೆಗಳು (೧೯೫೦) ಹೊಸ ವಸ್ತು, 
ಹೊಸ ಪ್ರತಿಮೆಗಳು, ಹೊಸ ಲಯಗಳು, ಹೊಸ ವ್ಯಂಗ್ಯ ಮತ್ತು ವಿಡಂಬನ 
ಛಾಯೆಗಳು, : ಅಲೌಕಿಕ ಮತು ಲೌಕಿಕಗಳ ಸೋಜಿಗಕಾರಕ ಜೋಡಣೆ 
ಮುಂತಾದವುಗಳಲ್ಲಿ ತನ್ನ ಪ್ರಯೋಗಗಳಿಂದಾಗಿ ಕನ್ನಡದಲ್ಲಿ ಒಂದು ನೂತನ 
ಕಾವೈೆಯುಗವನ್ನೂ ಆರಂಭಿಸಿತು. ಗೋಕಾಕರು 'ನವ್ಕ'ವನ್ನು ಮುಖ್ಯವಾಗಿ 
ಹೊಸ ಕಾವೃಭಾಷೆಯ ದೃಷ್ಟಿಯಿಂದ ವ್ಯಾಖ್ಯಾಸಿನಿದರು. ಆದರೆ, ರೋಷ, ನಿರಾಸೆ 
ಮತ್ತು ಭ್ರಮನಿರಸನಗಳ ಹೊಸ ಸಂವೇದನೆಯ ದೃಷ್ಠಿಯಿಂದ ವ್ಯಾಖ್ಯಾನಿಸಿದ 
ಗೋಪಾಲಕೃಷ್ಣ ಅಡಿಗರಂಥವರೂ ಇದ್ದರು. 


ಗೋಕಾಕರು ತಮ್ಮ ಬಾಳದೇಗುಲದಲ್ಲಿ (೧೯೫೨) ಕೃತಿಯಲ್ಲಿ ಮಹಾಕಾವ್ಕ 
ಪ್ರಕಾರದತ್ತ ಹೊರಳಿದರು. ಮತ್ತು ಅದನ್ನು ಆಅಧುನೀಕರಿಸಲಿತ್ಲಿಸಿದರು. 
ಅದರಲ್ಲವರು ನಾಯಕರ ಬದಲು ತಮ್ಮದೇ ಅಂತರ್ದೃಟೈಗನುಗುಣವಾಗಿ 
ಜೀವನೋಪಾಸನೆಯಲ್ಲಿ ನಿರತರಾದ ವಿಶಿಷ್ಠ ವೈಕ್ತಿಗಳನ್ನು ಚಿತ್ರಿಸಿದ್ದಾರೆ. ೧೯೬೦ ರಲ್ಲಿ 
ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗಳಿಸಿದ ದ್ಯಾವಾ ಪೃಥಿವಿ (೧೯೫೭) ಯಲ್ಲಿ ದಾರ್ಶನಿಕ 
ವಿಚಾರಗಳನ್ನು ಭಾವೆಗೀತಾತ್ಮಕತೆಯೊಂದಿಗೆ ಬೆಸೆಯುವಲ್ಲಿ ಗೋಕಾಕರ ಪ್ರಯತ್ನ 
ಘನ ಸಫಲತೆ ಪಡೆದಿದೆ. ೧೯೬೦ ರಲ್ಲಿಯೆ ಅವರಿಗೆ ಪದ್ಮಶ್ರೀ ನೀಡಿ ಗೌರವಿಸ- 
ಲಾಯಿತು. ವೃತ್ತ ಮತ್ತು ಅವಕ್ತಗಳ ತಾಯಿಯಾದ ಪರಾಶಕ್ತಿಯ ದರ್ಶನವನ್ನು 
ಇಂದ್ರನಿಂದ ಪಡೆಯಲೆತ್ಲಿಸುವ ಇಕ್ಲುವಿನ ಪುರಾಣಕಥೆಯ (ಗೋಕಾಕರು 
ಭಾರತೀಕರಿಸಿದ ಗ್ರೀಕ ಪುರಾಣಕಥೆ ಇದು) ಸುತ್ತ ಈ ಕೃತಿಯಲ್ಲಿಯ ಕವಿತೆಗಳನ್ನು 
ಹೆಣೆಯಲಾಗಿದೆ. 


ಕರ್ನಾಟಕ ಭಾರತಿ 


ಗೋಕಾಕರ ಆಧುನಿಕತಾವಾದದಲ್ಲಿ ರಮ್ಮವಾದ ಆಶಾವಾದಿ ಬಿಳ್ಳಿರೇಖೆ ಇತ್ತು. 
ಶೂನ್ಯವಾದ ಮತ್ತು ಅಸಂಗತವಾದಗಳ ಮೋಡ ಮುಸುಕಿದ್ದ ಇನ್ನುಳಿದ 
ಆಧುನಿಕತಾವಾದಿಗಳಿಗೆ ಇದು ರುಚಿಸಲಿಲ್ಲ. ಗೋಕಾಕರು ಜೀವನದ ಸಮಗ್ರ 
ದೃಷ್ಟಿಯುಳ್ಳ ಸಮನ್ಮಯ ಮಾರ್ಗ ಹಿಡಿದರು. ಅವರ ನಂತರದ ಕಾವಗಳಾದ 
ಊರ್ಣನಾಭ (೧೯೬೧) ಮತ್ತು ಸಿಮ್ನಾ ಸಿಂಫನಿ (೧೯೭೨) ಗಳಲ್ಲಿ ವಿಪುಲವಾಗಿ 
ಪ್ರತಿಘಲಿತವಾಗಿದೆ.' 


ಬ್ಲ 


ಗೋಕಾಕರ ಮಹಾಕಾವ್ಕ ಭಾರತ ಸಿಂಧುರಶ್ಲಿಯನ್ನು ಸಂಕ್ಸಿಪ್ತವಾಗಿ 
ಅವಲೋಕಿಸುವ. ಮುನ್ನ ಸಮಾನಾಂತರ ಸಾಧನೆಯಾಗಿರುವ ಅವರ 
ಗದ್ಯಕೃತಿಗಳನ್ನು ನೋಡೋಣ. ೧೯೩೪ ರಷ್ಟು ಹಿಂದೆಯೇ ಅವರು ಬರೆದ 
ಅಪರೂಪವಾದ, ವಾಸ್ತವಿಕವಾದ ಇಜ್ನೋಡು ಕಾದಂಬರಿ ಮಧ್ಯಮವರ್ಗದ 
ಬ್ರಾಹ್ಮಣರ ಸಮಸ್ಯೆಗಳನ್ನು ನಿರೂಹಿಸುತ್ತದೆ. ಬಳಿಕ ಅವರು ಕಥಾನಾಯಕ 
ನರಹರಿಯ ಕಥೆಯನ್ನು, ಯೌವನದಿಂದ ಪ್ರೌಢತೆಯೆಡೆಗೆ ಅವನ ಬೆಳವಣಿಗೆ- 
ಯನ್ನು ಚಿತ್ರಿಸಲೋಸುಗ ಮುಂದುವರಿಸಿದರು ಮತ್ತು ೧೯೬೧ರಲ್ಲಿ ಆ ಮಾಲಿಕೆ- 
ಯನ್ನು ಮುಕ್ತಾಯಗೊಳಿಸಿದರು. ಇವೆಲ್ಲ ಕಾದಂಬರಿಗಳಿಗೆ ಒಟ್ಟಾರೆ ಸಮರಸವೇ 
ಜೀವನ ಎಂದು ಹೆಸರಿಟ್ಟರು. ಸೋಜಿಗವೆಂದರೆ, ಕಾದಂಬರಿಯ ಅಂತಿಮ 
ಸಂಪುಟವನ್ನು ಇಂಗ್ಲೀಹನಲ್ಲಿ Narahari, the Prophet of New India 
(೧೯೭೨) ಎಂಬ ಹೆಸರಿಟ್ಟು ಬರೆಯಲಾಗಿದೆ. ಅದನ್ನು ಅಮೆರಿಕೆಯಲ್ಲಿ ಇತ್ತೀಚೆಗೆ 
ಪುನರ್ಪಕಟಿಸಿದ್ದಾರೆ. ಕನ್ನಡದಲ್ಲಿ ಈ ರೀತಿಯ ಪ್ರಥಮ ಕೃತಿಯಾಗಿರುವ ಈ ಗಾಥೆ 
ವಾಸ್ತವಿಕ ಮತ್ತು ಆದರ್ಶಗಳ ವಿಶಿಷ್ಠ ಸಮ್ಮಿಳನವಾಗಿದೆ. ಇಲ್ಲಿಯ ಆದರ್ಶವಾದ 
ಅರವಿಂದರ ದರ್ಶನದಿಂದ ಪ್ರೇರಿತವಾದುದಾಗಿದೆ. 


ಅವರ ಎರಡು ನಾಟಕಗಳು ಜನನಾಯಕ (೧೯೩೯) ಮತ್ತು ಯುಗಾಂತರ 
(೧೯೪೭)  ಉಲ್ಲೇಖನೀಯವಾಗಿವೆ. ಮೊದಲನೆಯದು ಶೇಕ್ಸ್‌ ಒಯರ 
ಮಾದರಿಯ ನಾಟಕ. ಅದರ ನಾಯಕ ಊಳಿಗಮಾನ್ಯ ದಬ್ಬಾಳಿಕೆಯ ವಿರುದ್ಧ 
ಹೋರಾಡಿ ಅಸುನೀಗಿದ ಕ್ರಾಂತಿಕಾರಿ ರಾಷ್ಟ್ರೀಯವಾದಿ. ಸ್ವಾತಂತ್ರ್ಯ ಪಡೆಯುತ್ತಿದ್ದ 
ಕಾಲದಲ್ಲಿ ಭಾರತೀಯ ಪ್ರಜ್ಞೆಯಲ್ಲಿ ಬೇರೂರಲು ಒಂದೊಂದೂ ಸ್ಪರ್ಧಿಸುತ್ತಿದ್ದ 
ನಾಲ್ಕುಮ್‌ೌಲ್ಮಗಳನ್ನು ಪ್ರತಿನಿಧಿಸುವ ವಿಚಾರಗಳ ನಾಟಕ ಯುಗಾಂತರ.ಈ ಸರಳ 
ರೂಪಕಾತ್ಮಕ ನಾಟಕದಲ್ಲಿ ನಾಲ್ಕು ಪಾತ್ರಗಳಿವೆ.: ಒಬ್ಬ ಸಮಾಜಸೇವಕ, ಒಬ್ಬ 
ಸಾಧಾರಣ ಒಳ್ಳೆಯ ವರ್ತಕ, ಒಬ್ಬ ಕಮ್ಮುನಿಸ್ಟ್‌ (ಇಲ್ಲಿ ಹುಡುಗಿ) ಮತ್ತು ಅವಳ 
ಹ್ರಿಯಕರನಾಗಿರುವ ಕವಿ. ನಾಟಕದ ಸಂದೇಶವೇನೆಂದರೆ ಸಾಮಾಜಕ ಶಾರ್ಕ್‌ಗಳ 


೪ 


ಡಾ. ವಿನಾಯಕ ಕೃಷ್ಣ ಗೊಣಾಕ 


ಬಗೆಗೆ ಎಚ್ಚರದಿಂದಿದ್ದು ಕವಿಯ ಉತ್ತಮ ಜಗತ್ತಿನ ಕಲ್ಪನೆಯ ಬೆಳಕಿನಲ್ಲಿ ಎಲ್ಲರೂ 
ಒಗ್ಗಟ್ಟಿನಲ್ಲಿ ದುಡಿಯಬೇಕು. 


ಗೋಣಾಕರನ್ನು ಕನ್ನಡದ ಆಧುನಿಕ ವಿಮರ್ಶೆಯ ಜನಕನೆಂದು ಕರೆದರೆ 
ಅತಿಶಯೋಕ್ತಿಯಾಗಲಾರದು. ಅವರ ಪ್ರಾರಂಭಿಕ ವಿಮರ್ಶಾ ಬರಹಗಳು 
ಪಾಶ್ಚಿಮಾತ್ಕ ಶಿಕ್ಷಣದ ಗಾಢ ಛಾಯೆ ಹೊಂದಿರುವುದಾದರೂ ಅವರು ಬೇಗನೆ 
ತಮ್ಮದೇ ಸಿದ್ಧಾಂತವನ್ನು ರೂಹಿಸಿಕೊಂಡರು. ಇದು ಕೋಲ್‌ರಿಜ್‌ರ, ಅರವಿಂದರ 
ಮತ್ತು ಭಾರತೀಯ ಕಾವಮೀಮಾಂಸೆಗಳ ಸಮನ್ವಯವಾಗಿದೆ. ಇದನ್ನವರು 
“ಸಾಹಿತ್ಯದ ಸಮಗ್ರ ದೃಷ್ಟಿ' ಎಂದು ಕರೆಯುತ್ತಾರೆ. ಅವರು ವಿಮರ್ಶೆಯಲ್ಲಿ 
ಸಮನ್ವಯಪಥವನ್ನು ಸ್ಥಾಹಿಸಲೆತ್ನಿಸಿದರು. ಅದು ಪಾಶ್ಚಿಮಾತ್ಮ ಮತ್ತು 
ಪೌರ್ವಾತ್ಮ ಪದ್ಧತಿಗಳನ್ನು, ನವೋದಯ ಮತ್ತು ನವ,ವನ್ನು, ರಮ್ಮವಾದ ಮತ್ತು 
ಆಧುನಿಕತಾವಾದಗಳನ್ನು ಕಲೆಯ ಮೂಲಭೂತ ತತ್ಯಗಳನ್ನಾಧರಿಸಿ 
ಸಮನ್ಮ್ವಯಿಸಲು ಯತ್ನಿಸಿದರು. 


೪ 


ಗೋಕಾಕರ ಮೇರುಕೃತಿ ಭಾರತ ಸಿಂಧುರಶ್ಲಿ ಮಹಾಕಾವ್ಯ. ಅದನ್ನು 
ಪೂರ್ತಿಗೊಳಿಸಲು ಏಳು ವರ್ಷಗಳ ಸುದೀರ, ಸತತ ತಪಶ್ಶ್ಚರ್ಯಗೈದರು. 


ಒಂದು ಸ್ತರದಲ್ಲಿ, ಈ ಮಹಾಕಾವ, ಮಹಿಯಾಗಿ ಮಾರ್ಪಾಡಾದ ಮತ್ತು 
ಗಾಯತ್ರಿಯ ದ್ರಷ್ಠಾರನಾದ ಕೃತ್ರಿಯ ರಾಜ ವಿಶ್ವಾಮಿತ್ರನ ಕಥೆಯನ್ನು ಹೇಳುತ್ತದೆ. 
ಇನ್ನೊಂದು ಸ್ತರದಲ್ಲಿ, ಅದು ಆರ್ಯ ದ್ರಾವಿಡ ಸಂಸ್ಕೃತಿಗಳ ಸಂಶ್ಲೇಷಣೆಯ 
ಹಾಗೂ ಭರತವರ್ಷದ ಉದಯದ ಕಥೆಯಾಗಿದೆ. ವಿಶ್ವಾಮಿತ್ರ ವರ್ಣಗಳ 
ಸಂಶ್ಲೇಷಣೆಯ ಪ್ರತೀಕವಾಗಿರುವಂತೆಯೇ ಇನ್ನೊಬ್ಬ ನಾಯಕನಾದ ರಾಜಾ 
ಸುದಾಸ ಕುಲಗಳ ಸಂಶ್ಲೇಷಣೆಯ ಪ್ರತೀಕವಾಗಿದ್ದಾನೆ. ಉನ್ನತ ಆಧ್ಯಾತ್ಮಿಕ 
ಸ್ತರದಲ್ಲಿ, ವಿಶ್ವಾಮಿತ್ರನ ಕತೆ ಅರವಿಂದರು ಹೇಳುವ “ದೈವತ್ವದೆಡೆ ಮಾನವನ 
ಸಫಲ ಆರೋಹ'ವನ್ನು ಸಂಕೇತಿಸುತ್ತದೆ. ತ್ರಿಶಂಕು, ಸ್ಮರಣೆ, ಬುದ್ಧಿ ಮತ್ತು 
ಕಲ್ಪನೆಗಳ ಮೇಲಿ ಪ್ರಭುತ್ವ ಸಂಪಾದಿಸಿದ, ಆದರೆ ಅಂತರ್ದೃಷ್ಟಿ ಮಾತ್ರ ಸಾಫಲ್ಯಕ್ಕೆ 
ಮಾರ್ಗವೆಂಬುದನ್ನು ಇನ್ನೂ ಅರಿಯಬೇಕಿರುವ ಆಧುನಿಕ ಮಾನವನ 
ಸಂಕೇತವಾಗಿದ್ದಾನೆ. ವಿಶ್ವಾಮಿತ್ರನ ಅತಿಮಾನವ ಪ್ರಯತ್ನಗಳಿದ್ದಾಗ್ಕೂ ಸಶರೀರಿ- 
ಯಾಗಿ ಸ್ವರ್ಗ ಸೇರುವ ಗುರಿ ಸಾಧಿಸುವಲ್ಲಿ ತ್ರಿಶಂಕು ವಿಫಲನಾಗುತ್ತಾನೆ. ಕೊನೆಗೆ 
ಅಂ೦ತರ್ದಟ್ಟಯ ಮೂಲಕ ಮೋಕ್ಷ ಸಾಧ್ಯವೆಂದು ಕಂಡುಕೊಳ್ಳುತ್ತಾನೆ. ಮತ್ತು 
ಬಳಿಕ ನಕ್ನತ್ರವಾಗುತ್ತಾನೆ. ಮಹಾಕಾವ್ಯ ಮೂರ್ತಿಕರಿಸುವ ಭೌತಪ್ರಪಂಚದ 
ಸ್ತರದಲ್ಲಿ ಪಾತ್ರಗಳ ಅದ್ಭುತ ವೈವಿಧ್ಯವಿದೆ. ಶಿಷ್ಟರು ಹಾಗೂ ದುಷ್ಟರು, ದೇವತೆಗಳು, 


೫ 


ಕರ್ನಾಟಕ ಭಾರತಿ 


ಯಗಳು ; ಶಾಂತಿ ಮತ್ತು ಸಮರ, ಪ್ರೀತಿ ಮತ್ತು ವೈರ, ಪಯಣ ಮತ್ತು ಸಾಹಸ, 
ಯಜ್ಞ ಮತ್ತು ತಪಸ್ಸು, ವೈಫಲ್ಕ ಮತ್ತು ಸಾಫಲ್ಯ ಸಂದರ್ಭಗಳಲ್ಲಿ ಮತ್ತು ಸ್ತ್ರೀ 
ಪುರುಷರಿಗೆ ಸಾಧ್ಯವಿರುವ ಎಲ್ಲ ಭಾವ ಮನೋಭಾವಗಳಲ್ಲಿ ಕಾಣಿಸಿಕೊಳ್ಳುವ 
ರಾಜರು ಮತ್ತು ಇತರರಿದ್ದಾರೆ. ಒಟ್ಟಂದದಲ್ಲಿ, ಸಮಕಾಲೀನಕ್ಕೆ ಮತ್ತು 
ಸರ್ವಕಾಲೀನಕ್ಕೆ ಪ್ರಸ್ತುತವಾಗುವ ರೀತಿಯಲ್ಲಿ ಈ ಮಹಾಕಾವ ವೈದಿಕ ಸಂಸ್ಕೃತಿ 
ಮತ್ತು ಅದರ ಮಾರ್ಪಡಾುತ್ತಿರುವ ಮೌಲ್ಯಗಳನ್ನು ಪುನರ್‌ಸೃಷ್ಟಿಸುತ್ತದೆ. ನಿಜಕ್ಕೂ 
ಭಾರತ ಸಿಂಧುರಶ್ಮಿ ಪ್ರಪಂಚದ ಮಹಾಕಾವ್ಯ ಪರಂಪರೆಯಲ್ಲಿ ವಿಶಿಷ್ಟ ಸ್ಥಾನ 
ಪಡೆದಿದೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಪ್ರಜ್ಞೆಯ ಮಹಾಕಾವ್ಯವನ್ನು ಆಂತರಿಕ 
ದರ್ಶನದ ಮಹಾಕಾವೈದೊಂದಿಗೆ ಬೆಸೆಯುವ ವಿಶಿಷ್ಟಾರ್ಥದಲ್ಲಿ ಆ ಪರಂಪರೆ- 
ಯನ್ನು ಶೀಮಂತಗೊಳಿಸುತ್ತದೆ. ಭಾರತ ಸಿಂಧುರಶ್ಲಿಯಲ್ಲಿ ಅತ್ಕಂತ 
ಅರ್ಥವತ್ತಾದುದೆಂದರೆ ಭಾರತದ ಅದೃಷ್ಟದ ವಸ್ತು ಮಾನವನ ಅಂತಿಮ 
ದೈವದೊಂದಿಗೆ ಅರ್ಥಪೂರ್ಣವಾಗಿ ಹೆಣೆಯಲ್ಲಟ್ಟಿರುವದು.* 


೫.೫ 


೫ ಭಾರತೀಯ ಜ್ಞಾನಹೀತಕ್ಕಾಗಿ ಬರೆದುದು. 


ಗೋಕಾಕ ಃ ಪ್ರತಿಭಾಸ್ವರೂಪ 
ಇಂಡಡಡಡಿಡಡಿಡಡಡಡಡಡಡಡಡಡಡಡಡಡಡಡಡಡಡಡಿ 
- ಶೀನಿವಾಸ ಕುಲಕರ್ಣಿ 


ಕವಿಯ ವೃಕ್ತಿತ್ವವನ್ನು ನಿಗ್ರಹಿಸುವ, ನಿಯಂತ್ರಿಸುವ ಹಾಗೂ ವಿಸ್ತರಿಸುವ 
ಮಹಾಶಕ್ತಿ, ಅವನ ಚೈತನ್ಯದಲ್ಲಡಗಿರುವ ಪ್ರತಿಭೆ. ವಿಶ್ವವನ್ನು ನೋಡುವ, ವಿಶ್ವದ 
ಸಮಸ್ಯೆಗಳನ್ನು, ಸಂಘರ್ಷಗಳನ್ನು ಅರ್ಥಮಾಡಿಕೊಳ್ಳುವ ಹಾಗೂ ಅವುಗಳಲ್ಲಿ 
ತರ-ತಮಭಾವವನ್ನು ೦ಟು ಮಾಡುತ್ತ ಅವನ ಅನುಭವದ ತೆರೆಯೊಳಗೆ ವಿಶ್ವದ 
ವಸ್ತುಗಳುಬಂದುನಿಲ್ಲಲು ಅವನ ವಿಶಿಷ್ಟ ಪ್ರತಿಭೆಯೇ ಕಾರಣ. ಹೀಗೆ ತನಗೆ ದಕ್ಕಿದ 
ಅನುಭವಪ್ರಪಂಚವನ್ನು ಮರಳಿ ಭಾಷೆಯಲ್ಲಿ ಕಟ್ಟಿಕೊಡುವ ಪುನಃ ಸಂಯೋ- 
ಜಿಸುವ ಕಾರವೂ ಈ ಪ್ರತಿಭೆಯನ್ನೇ ಅವಲಂಬಿಸಿದೆ. ಕವಿಯ ಸೃಜನಶಕ್ತಿಯ 
ಕೇಂದ್ರಬಿಂದುವಾದ ಈ ಪ್ರತಿಭೆ ಒಟ್ಟು ಅವನ ಕವಿತ್ಯಶಕ್ತಿಯ ಮೂಲಸ್ಥಾನ. ಈ 
ಪ್ರತಿಭೆ ಒಂದು ವಿಶಿಷ್ಠ ಪ್ರಜ್ಞೆ. ಈ ಪ್ರಜ್ಞಾಸಿತಿಯಲ್ಲಿ ಕವಿಮನಸ್ಸಿಗೆ ಹೊಸ-ಹೊಸ 
ಅರ್ಥಗಳು ಹೊಳೆಯುತ್ತವೆ. ಹಾಗೆ ಹೊಳೆದ, ತಿಳಿದ ಹೊಸ ಹೂಸ ಅರ್ಥಗಳು 
ಹೊಸ ಹೊಸ ಮಾತುಗಳಲ್ಲಿ, ಮಾತುಗಳ ರೀತಿಗಳಲ್ಲಿ ಪುನರ್‌ಸೃಷ್ಟಿಪಡೆಯುತ್ತವೆ. 
ಹೀಗೆ ಅಪೂರ್ವವಸ್ತುವನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯವೇ ಪ್ರತಿಭೆ. 
ಆದುದರಿಂದ ಪ್ರತಿಭಾಕ್ರಿಯೆ ಒಂದು ವಿಶೇಷವಾದ ಮಾನಸಿಕ ಸ್ಥಿತಿ. “ಕವಿಯ 
ವಕ್ತಿತ್ವಸಮಸ್ತವೂ ತನ್ನೆಲ್ಲ ಶಕ್ತಿ-ಸಾಮರ್ಥ, "all ಕೇಂದ್ರ ಬಿಂದುವೊಂದಕ್ಕೆ 
ಬಂದು ಕ್ರಿಯಾಶೀಲವಾಗುವ ವಿಧಾನ ಇದು. ” ಈ ಪ್ರತಿಭೆಯಲ್ಲಿ ಹಾಗೂ 
ಪ್ರತಿಭೆಯ ಧೋರಣೆಯಲ್ಲಿ ಅನನ್ಯತೆ, ವಿವಿಧತೆ ಹಾಗೂ ವಿಶಿಷ್ಠತೆಗಳು ಮೈದೋರಿ 
ಕವಿಯನ್ನು, ಅವನ ಕಾವಧೋರಣೆಯನ್ನು ರೂಓಸುತ್ತವೆ. ಎಂತಲೇ ಪಂಪನ 


೧. Coleridge - Biographia Litereria - Vol. || -೧.12 
| ೭ 


ಕರ್ನಾಟಕ ಭಾರತಿ 


ಪ್ರತಿಭೆ, ಕುಮಾರವ್ಯಾಸನ ಪ್ರತಿಭೆ, ಬೇಂದ್ರೆ ಪ್ರತಿಭೆ, ಗೋಕಾಕ ಪ್ರತಿಭೆ ಮುಂತಾದ 
ಮಾತುಗಳು ಔಚಿತ್ಯಪೂರ್ಣವಾಗಿರುವುದನ್ನು ಕಾಣುತ್ತೇವೆ. 


ಡಾ. ವಿನಾಯಕ ಕೃಷ್ಣ ಗೋಕಾಕ ಹೊಸಗನ್ನಡ ಸಾಹಿತ್ಯದ ಮೈಲಿಗಲ್ಲು. 
ನವೋದಯ ಸಾಹಿತ್ಯ ಕಾಲದಲ್ಲಿ ಮೂಡಿಬಂದ ಈ ಕವಿ ಆ ಯುಗದ ಸತ್ಯ, 
ಶಕ್ತಿಗಳನ್ನು ಮೈಗೂಡಿಸಿಕೊಂಡು ಬೆಳೆಬೆಳೆಯುತ್ತ ನವ, ಪ್ರಪಂಚಕ್ಕೂ ಕಾಲಿಟ್ಟು 
ಅಲ್ಲಿಯೂ ತನ್ನ ಅನ್ನಿತ್ವದ ಗಾಢ ಪ್ರಭಾವವನ್ನುಂಟು ಮಾಡಿ ಕೊನೆಗೆ ಆ 
ರೇಖಾವಲಯವನ್ನೂ ಮೀರಿ ಬೆಳೆದು ನಿಂತ ಅನುಪಮ ವ್ಯಕ್ತಿ. ವೈವಿಧ್ಯಮಯ- 
ವಾದ ಜೀವನಾನುಭವ, ತಲಸ್ಪರ್ಶಿಯಾದ ಚಿಂತನಶೀಲತೆ, ವಿಸ್ತಾರವಾದ, ಗಂಭೀರ- 
ವಾದ ಜೀವನಧೋರಣೆ ಹಾಗೂ ಅನಂತಮುಖವಾದ ವೃತ್ಪತಕ್ತಿಗಳು ಗೋಕಾಕರ 
ವ್ಯಕ್ತಿತ್ವವನ್ನು, ವ್ಯಕ್ತಿತ್ವದ ಪ್ರತಿಭೆಯನ್ನು ವಿಶಿಷ್ಠವಾಗಿಸಿವೆ. ಬಾಳಿನಲ್ಲಿಯ ಏಳು- 
ಬೀಳುಗಳು, ವೃತ್ತಿಯಲ್ಲಿನ ಬಹುಬಗೆಯ ಬದಲಾವಣೆಗಳು, ಸಿದ್ಧಿಗಳು, ಹಾಗೂ 
ದರ್ಶನಗಳ ವೈವಿಧ್ಯಮಯವಾದ ಶ್ರದ್ಧಾಸ್ಥಾನಗಳು ಅವರ ವ್ಯಕ್ತಿತ್ವರೂಓಸಿದ 
ಮಹತ್ವದ ಅಂಶಗಳು. ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ, ಆಡಳಿತಗಾರರಾಗಿ, 
ಕುಲಪತಿಯಾಗಿ, ನಿರ್ದೇಶಕರಾಗಿ ಹಲವು ಸ್ಥಾನ-ಮಾನಗಳನ್ನು ಗಳಿಸಿದ ಸಮೃದ್ಧ 
ಜೀವನ ಅನುಭವ ಒಂದೆಡೆ, ಬಾಳೇಕುಂದ್ರಿಯ ಮಹಾರಾಜರು, ಶೀ ಅರವಿಂದರು 
ಹಾಗೂ ಶ್ರೀ ಸತ್ಯಸಾಯಿಬಾಬಾ ಅವರುಗಳು ಅವರ ಶ್ರದ್ಧಾ ಕೇಂದ್ರದ 
ಮೂಲಸ್ಥಾನದಲ್ಲಿ ನಿಂತು ಅವರ ಮನೋಭಾವ ರೂಪಿಸಿದ್ದು ಮತ್ತೊಂದೆಡೆ 
ಗೋಕಾಕರ ಬದುಕಿಗೆ ಅನುದಿನವೂ ಹೊಸತನ್ನು ನೀಡಿವೆ. ಮಹಾರಾಷ್ಟ್ರ, 
ಕರ್ನಾಟಕ, ಗುಜರಾತ, ಆಂಧ್ರಪ್ರದೇಶ, ಕಾಶ್ಮೀರ ಹಾಗೂ ಉತ್ತರ ಭಾರತದ ಹೃದಯ 
ಸ್ಥಾನವಾದ ದೆಹಲಿ ಮುಂತಾದ ಪ್ರದೇಶಗಳಲ್ಲಿಯಲ್ಲದೇ ಪಶ್ಚಾತ್ಮ ವಿಶ್ವದ ಹಲವು 
ಪ್ರದೇಶಗಳಲ್ಲಿ ದುಡಿದು, ಕಲಿತು ಅನುಭವ ಸಂಪಾದಿಸಿ ಶೀಮಂತವಾದ 
ಪರಂಪರೆಯನ್ನು ಹೊಂದಿದುದು ಅವರ ಮತ್ತೊಂದು ವಿಶೇಷ. ಕನ್ನಡ, ಇಂಗ್ಲೀಷ, 
ಸಂಸ್ಕೃತ, ಮರಾಠಿ ಹಿಂದಿ ಮುಂತಾದ ಹಲವಾರು ಭಾಷಾ-ಸಾಹಿತ್ಯಗಳ ನೇರವಾದ 
ಅಧ್ಯಯನ, ಅನುಸಂಧಾನಗಳ ಮೂಲಕ ಪರಿಪಕ್ಷವಾದ ಅವರ ಮನಸ್ಸು ಅವರ 
ಪ್ರತಿಭೆಯನ್ನು ರೂಪಿಸಿದೆ. 

ವೈವಿಧ್ಯ ಹಾಗೂ ಪ್ರಯೋಗಶೀಲತೆ ಗೋಕಾಕ ಅವರ ವಕ್ತಿತ್ವದ ಹಾಗೂ ಅವರ 
ಪ್ರತಿಭೆಯ ಎರಡು ಪ್ರಧಾನ ಗುಣಗಳು. ಗದ್ಮಬರವಣಿಗೆಯಲ್ಲಿ ಪ್ರಬಂಧ, 
ಪತ್ರಬರಹ, ಹರಟಿ, ದಿನಚರಿ, ಪ್ರವಾಸ ಸಾಹಿತ್ಯ, ಚಿಂತನಪರ ಪ್ರಬಂಧ, ವಿಮರ್ಶೆ, 
ವಿಚಾರಲಹರಿ, ನಾಟಕ, ಕಾದಂಬರಿ ಚಂಪೂಕಾವ್ಕದ ಗದ, ಚರಿತ್ರೆ, ಜೀವನಚಿತ್ರ 
ವ್ಯಕ್ತಿಚಿತ್ರ - ಇತ್ಶಾದಿ ಹತ್ತು ಹಲವು ದಿಕ್ಕಿನಿಂದ ಕನ್ನಡ ಗದ್ಯವನ್ನು ದುಡಿಸಿ- 
ಕೊಂಡಿದ್ದಾರೆ. ಕಾವ, ರಚನೆಯಲ್ಲಿ ಈ ವೈವಿಧ್ಯ ಇನ್ನೂ ಮಿಗಿಲಾದುದು. ಭಾವಗೀತೆ, 
ನವ್ಕಕಾವ್ಕ ಸ್ವಚ್ಛಂದ ಕಾವ್ಯ, ಸಮನ್ಮಯ ಕಾವ್ಕ, ಚಂಪೂಕಾವ್ಕ ನೀಳ್ಗವನಗಳು, 


೮ 


ಗೋಕಾಕ : ಪ್ರತಿಭಾಸ್ವರೂಪ 


ಕಥನಕಾವ,್ಮ, ಮಹಾಕಾವ್ಯದ ಮಿಡಿಗಳು, ಮಹಾಕಾವ,, ಇತಿಹಾಸ ಕಾವ, ಗದ್ಮತಾವ್ಕ- 
ಮುಂತಾದ ಹಲವಾರು ಪ್ರಯೋಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು, 
ಯಶಸ್ಸಿನ ಉತ್ತುಂಗ ಶಿಖರವನ್ನು ತಲುಓರುವ ಅದ್ವಿತೀಯ ವ್ಯಕ್ತಿ ಗೋಕಾಕರು. 
ಸ್ವತಃ ಗೋಕಾಕರು “ಕಾವ್ಮ ಜೀವವೆಂದರೆ ಸಂಕೀರ್ಣತೆಯ ಕಡೆಗೆ ಸಾಗಿದ ಯಾತೆ;' 
ಎಂದು ಒಂದೆಡೆ ಹೇಳಿದ್ದಾರೆ. ಗೋಕಾಕರ ಸಾಹಿತ್ಯವನ್ನಾಗಲಿ, ಪ್ರತಿಭೆಯನ್ನಾ “೮ 
ಹೀಗೆಯೇ ಇಷ್ಟೇ ಎಂದು ಖಚಿತವಾಗಿ, ನಿಸ್ಸಂಶಯವಾಗಿ ಹೇಳುವುದೇ ಅಸ-ಧ,. 
ಅಷ್ಟರಮಟ್ಟಿಗೆ ಅವರ ಪ್ರತಿಭೆ ಸಂಕೀರ್ಣವಾಗಿದೆ. ಸಶಕ್ತವಾಗಿದೆ. ಸಾಹಿತ, "೧ 
ಸಂಕೀರ್ಣತೆ ಉಂಟಾಗುವುದು ಪರಸ್ಪರ ಭಿನ್ನ ಅಥವಾ ವಿರುದ್ಧವಾದ ವಿಚಾರಗಳು, 
ಧೋರಣೆಗಳು ಕಲ್ಪನೆಗಳು, ರಚನಾರೂಪಗಳು, ಶೈಲಿ ವಿಶೇಷಗಳು ಒಂದೆಡೆ ಕೂಡಿ 
“ಸಮಯೋಗ' ಸ್ಥಿತಿ ಮೂಡಿದಾಗ “ಪರಸ್ಪರ ಭಿನ್ನ ಇಲ್ಲವೆ ವಿರುದ್ಧ ಭಾಷ, ಛಂದ, 
ಅರ್ಥ, ಅಲಂಕಾರ, ಶಿಲ್ಪ, ಭಾವ, ಜೀವನದೃಷ್ಟಿ, ಇಲ್ಲವೆ ದರ್ಶನಗಳು ಕವಿಯ 
ಅನುಭವದಲ್ಲಿ ಇಲ್ಲವೆ ಅಭಿವೈಕ್ತಿಯಲ್ಲಿ ಒಂದೆಡೆ ಉಪಸ್ಥಿತವಿದ್ದಾಗ ಸಂಕೀರ್ಣತೆ 
ಹುಟ್ಟಿಕೊಳ್ಳುತ್ತದೆ.” ಎಂದು ಅವರೇ ಒಂದೆಡೆ ಹೇಳಿದುದನ್ನು ಇಲ್ಲಿ 
ಸ್ಮರಿಸಿಕೊಳ್ಳಬಹುದು. 


ಗೋಣಾಕರ ಪ್ರತಿಭೆ ಒಮ್ಮೆ ಪೃಥಿವಿಸದೃಶವಾಗಿ ಗಟ್ಟಿಮುಟ್ಟಾಗಿ ನೆಲೆನಿಂತು 
ಕಂಡರೆ, ಮತ್ತೊಮ್ಮೆ ನಭೋಸದೃಶವಾಗಿ ಗಾಬರಿಪಡಿಸುವಂತಹ ವಿಸ್ತಾರವನ್ನು 
ಪಡೆದುಕೊಂಡುದನ್ನು ಕಾಣುತ್ತೇವೆ. ಇನ್ನೊಮ್ಮೆ ಸಮುದ್ರ ಸದೃಶ ವೈವಿಧ್ಯ, ಆಳ- 
ಅಗಲಗಳು ಅವರ ಪ್ರತಿಭೆಯಲ್ಲಿ ಮನೆಮಾಡಿದ್ದು ಗೋಚರಿಸುತ್ತದೆ. ಅವರ 
ಬಹುಮಹತ್ವದ ಕವನ ಸಂಕಲನ “ದ್ಕಾವಾ-ಪೃಥಿವಿ' ಹೆಸರೇ ಸೂಚಿಸುವ ಹಾಗೆ 
ಭೂಮಿ-ಆಕಾಶಗಳೇ ಇಲ್ಲಿಯ ವಸ್ತು. ಇಲ್ಲಿರುವ ಎರಡು ಭಾಗಗಳಲ್ಲಿ - ನೀರದ, 
ಇಳಾಗೀತ - ನೆಲದಲ್ಲಿ ನಿಂತು ಆಕಾಶವನ್ನು, ಅಕಾಶದಿಂದ ನೆಲವನ್ನು ನೋಡುವ, 
ಪರಿಭಾವಿಸುವ, ಅನನ್ಯ ಅನುಭವ ವಿಶೇಷ ಮೂಡಿಬಂದಿದೆ. ಜೊತೆಗೆ ಪೂರ್ವ- 
ಪಶ್ಚಿಮಗಳ ಪ್ರತಿನಿಧಿಗಳೆಂಬಂತಿರುವ ಷೆಲ್ಲಿ - ಅರವಿಂದರ ವಿಚಾರಗಳ, ದರ್ಶನಗಳ 
ಸಮನ್ವಯ ಸಿದ್ಧಾಂತ ಇಲ್ಲಿ ಎಡೆಪಡೆದಿದೆ. 

ಅವರ “ಸಮುದ್ರಗೀತಗಳು' “ಸಮುದ್ರದೀಚೆಯಿಂದ', “ಸಮುದ್ರದಾಚೆ- 
ಯಿಂದ' - ಮುಂಕಾದ ಕೃತಿಗಳ ಹೆಸರನ್ನು ಅವಲೋಕಿಸಿದರೆ ಅವರ ಸಮುದ್ರ 
ಸದೃಶ ಪ್ರತಿಭೆಯ ಒಂದು ಸರಳ ತರ್ಕ ನಮಗೆ ಉಂಟಾಗುತ್ತದೆ. ಉಚ್ಚ ಶಿಕ್ಷಣಕ್ಕಾಗಿ 
ಇಂಗ್ಲೆಂಡಿಗೆ ಹಡಗು ಪಯಣ ಕೈಕೊಂಡ ಮೂರು ವಾರಗಳ ಆ ಕಾಲ ಗೋಕಾಕರ 
ಮನಸ್ಸನ್ನು, ಹಾಗೇ ಪ್ರತಿಭೆಯನ್ನು ವಿಶೇಷವಾಗಿ ಸಂಸ್ಕರಿಸಿತು. ಯಂತ್ರ 
ದೈತ್ಸನಂತಿದ್ದ ಆ ಹಡಗು, ಅದರ ಕಪ್ತಾನ, ಅದರಲ್ಲಿ ದುಡಿಯುವೆ ಯಾಂತ್ರಿಕ 
ಜೀವನದ ಕೂಲಿಯಾಳುಗಳು, ಆ ವಿವಿಧ ರಾಷ್ಟ್ರೀಯತೆ ಜನಾಂಗಗಳಿಗೆ ಸೇರಿದ 
ಜನಸಮೂಹ, ಆ ವಿಶಾಲ ಸಮುದ್ರ, ಅದರ ತೆರೆಗಳ ತುಮುಲ, ಬಹುವಿಧ 
ನವಸೃಗೂಣಾಕ - ಸಾಹಿತ್ಗ ವಿಮರ್ಶೆಯ ಕೆಲವು ತತ್ಸಗಳು- ಪುಟ ೧೫೭ 

೯ 


ಕರ್ನಾಟಕ ಭಾರತಿ 


ಜಲಚರಗಳ ಅಬ್ಬರದ ಅಲೆದಾಟ - ಇವೆಲ್ಲ ಕವಿ ಗೋಕಾಕರ ಹೃದಯದಲ್ಲಿ ಹೊಸ 
ಹೊಸ ಅಲೆಗಳನ್ನು ಎದ್ಬಿಸಿ, ವಿಶಿಷ್ಟ ಸಂವೇದನೆಗಳನ್ನು ಮೂಡಿಸಿದವು. 
ಸಮುದ್ರದ ನವನವ ಉನ್ಮೇಷಶಾಲಿನಿಯಾದ ರೂಪಗಳನ್ನು ಕಂಡು ಉಂಡಾಗ, 
ತನ್ನ ಈ ಅನುಭವಗಳಿಗೆ ಯಾವ ರೂಪ ಕೊಡಲಿ ಎಂಬ ಪ್ರಶ್ನೆ ಮನದಲ್ಲಿ ಮೂಡಿ, 
ಕಾಡಿ "ಸಮುದ್ರದ ಸೆರೆ ಹಿಡಿದವರುಂಟೆ?' ಎನ್ನಿಸುತ್ತದೆ. 


"ಬೇಡಯ, ಬಂಧಗಳ ಬಂದಿವಾಸ, 

ಬರೆದದ್ದೆ ಬಂಧುರವಾಗಬಹುದು. 

ಸಾಕಯ್ಯ ವೃತ್ತಗಳಾವರ್ತ 

ನಿನ್ನ ಮಣಿತವಿರಲಿ ಸಮುದ್ರದ ಕುಣಿತದಂತೆ' 

ಎಂಬ ಹೊಸನೋಟ ಕವಿಯ ಮನಸ್ಸಿನಲ್ಲಿ ಅಂಕುರಿಸಿ, ತಾನೇ ಸಮುದ್ರ- 
ವಾಗುವ ಬಯಕೆ ಮೂಡುತ್ತದೆ. "ಕೊಡದಿರು ಶರಧಿಗೆ ಷಟ್ಪದಿಯ ದೀಕ್ಬೆಯನು' 
ಎಂದು ತಮ್ಮನ್ನೇ ಎಚ್ಚರಿಸುತ್ತಾರೆ. 

"ಉಕ್ಕಲಿ ಚಿಮ್ಮಲಿ ಸಮುದ್ರ ಸ್ಥಾತಂತ್ರ್ಯ 

ಮಿಕ್ಕಲಿ ಮೂರಲಿ ಮುನ್ನೀರ ನಿರ್ವಯಲು 

ಜರ್ಜರವಾದುದೆಲ್ಲ ಮುಳುಗಿ ಹೋಗಲಿ ಜಲಸಮಾಧಿಯಲಿ 

ಹೊಸದೆಲ್ಲ ಹುಟ್ಟಿ ಬರಲಿ, ಹೃದಯದಾಳದಲ್ಲಿ' 
ಎಂದು ಹೊಸ ಪ್ರತಿಜ್ಞೆ ಮಾಡುತ್ತಾರೆ. 

'ಮುಗಿಲಿಗಿಂತೆ ಮಿಗಿಲು ಸಾಗರದ ನೀಲಿ 

ಸಾಗರದ ತುದಿತಟ್ಟಿ ಮುಗಿಲೆಲ್ಲ ನೀಲಿಯಾಗಿಹುದು 

ಮುಗಿಲಿನನಂತತೆಯಲ್ಲಿ ಮುನ್ನೀರ ಗರ್ಭಒಂಡ' 


ಎಂದು ಕಡಲು-ಮುಗಿಲುಗಳ ಈ ಅನ್ಕೋನ್ಕಾನ್ವಯವು ಕವಿಯ ಈ 
ಸಮುದ್ರ ಸದೃಶ ಪ್ರತಿಭೆಯ ಪ್ರತಿಫಲನ. “ನಿನ್ನ ಉಪ್ಪುಂಡು ಬಿಳೆದ ಕವಿ' 
'ಉಪ್ಕಿಲ್ಲದೇ ಒಬ್ಬಲ್ಲ' ಎಂದು ಸಮುದ್ರವನ್ನು ಮೆಚ್ಚಿ ಮಾತನಾಡುವ ಗೋಕಾಕರು 
"ನಿನ್ನೆ ಸಾವಿರ ಭಂಗಿಗಳನ್ನು ಕೀರ್ತಿಸಲು ಸ್ವರವಿಲ್ಲ, ನಿನ್ನ ಬಣ್ಣಬಣ್ಣಗಳ 
ಬಣ್ಣಿಸುವ ಕುಸುರಿಲ್ಲ ನನ್ನ ಕಲೆಗೆ” ಎಂದು ಕವಿ ಮರುಗುವಲ್ಲಿ ತಾನೂ 
ಸಮುದ್ರವಾಗಬೇಕೆಂಬ ಅವರ ಪ್ರತಿಭೆಯ ಮಿಡುಕಾಟ ಕಾಣುತ್ತದೆ. 


ದ್ಯಾವಾ-ಪೃಥಿವಿ - ಸಮುದ್ರ - ಇವು ಮೂರೂ ವಿಶ್ವದ ಚಿರಂತನ ವಸ್ತುಗಳು. 
ಕಾಲದಿಂದ ಕಾಲಕ್ಕೆ ಬದಲಾಗಬಹುದಾದ, ಅವಿನಾಶಿಯಾದ ಈ ವಸ್ತುಗಳಂತೆಯೇ 
ಗೋಕಾಕರ ಪ್ರತಿಭೆ ಭದ್ರವಾಗಿದೆ ; ಚಿರಂತನವಾಗಿದೆ. ಆದುದರಿಂದಲೇ ಸಂಪ್ರ- 
ದಾಯ ನಿರ್ಮಾಣದಲ್ಲಿ ಅವರು ಶ್ರದ್ಧೆಯನ್ನು ಕಳೆದುಕೊಳ್ಳಲಿಲ್ಲ. ಅವರ 
ಪ್ರಯೋಗಗಳು ಸಂಪ್ರದಾಯದ ವಿರುದ್ಧವಾಗಿ ನಡೆದ ಪ್ರತಿಕ್ರಿಯೆಗಳಲ್ಲ. ಹೀಗಾಗಿ 


೧೦ 


ಗೊಣಾಕ : ಪ್ರತಿಭಾಸ್ವರೂಪ 


ಅವರ ಕಾವ, ಪ್ರಯೋಗದಲ್ಲಿ ಪ್ರತಿಕ್ರಿಯಾರೂಪದ ರಭಸ-ಅವೇಶಗಳಿಲ್ಲ. ಹಾಗಾಗಿ 
ಅವರು ಸಂಪ್ರದಾಯದೊಳಗಿನಿಂದಲೇ ದಾರಿ ಮಾಡಿಕೊಂಡು ಹೂಸ ತನ್ನು ಸೃಷ್ಟಿ 
ಮಾಡುತ್ತಾರೆ. ಸಾರ್ವಕಾಲಿಕ ಸತ್ವದಿಂದ ಹಾಗೂ ಐತಿಹಾಸಿಕ ಮಹತ್ವದಿಂದ ಕೂಡಿದ 
ಅವರ ಪ್ರಯೋಗಗಳು ದ್ಕಾವಾ-ಪಥವಿ ಹಾಗೂ ಸಮುದ್ರಗಳಂತೆ ಚಿರಂತನ- 
ವಾಗಿವೆ. ಅವರು ಕಥೆ ಬರೆಯಲಿ, ಕಾದಂಬರಿ ಬರೆಯಲಿ, ಕವನ ಬರೆಯಲಿ, ಕಾವ 
ಬರೆಯಲಿ ಇಲ್ಲವೆ ಮಹಾಕಾವ್ಕ ಬರೆಯಲಿ ಅವೆಲ್ಲದರ ವಸ್ತು ಚರಂತನ ಸಮಸ್ಯೆ, 
ಸಂಘರ್ಷ. ನೆಲದಂತೆ ಗಟ್ಟಿಯಾಗಿ, ಪಾತಾಳದವರೆಗೂ ಇಳಿವ, ಆಗಸದಂತೆ 
ವಿಸ್ತಾರವಾಗಿ ವ್ಯಾಹಿಸುವ, ಸಮುದ್ರದಂತೆ ವೈವಿಧ್ಯಮಯವಾಗಿ ಸಾಗುವ ಅವರ 
ಪ್ರತಿಭೆ ಕಾರಣವಾಗಿ ಈ ಎಲ್ಲಸಾಹಿತ್ಕ ಪ್ರಕಾರಗಳಲ್ಲಿ ಆಗುಣಗಳು ಮೆವೆತ್ತಿವೆ. ಅವರ 
ಮಹಾಕಾದಂಬರಿ ಸಮರಸವೇ ಜೀವನ ಹಾಗೂ ಮಹಾಕಾವ, "ಭಾರತ ಸಿಂಧುದಡ್ಡಿ' 
ಕೃತಿಗಳನ್ನು ಈ ಹಿನ್ನೆಲೆಯಿಂದ ಪರಿಭಾವಿಸಬೇಕು. 


ಪ್ರಯೋಗಪರತೆ ಅಂದರೆ ಹೊಸದರ ಅವಿಷ್ಕರಣದ ತುಡಿತ ಗೋಕಾಕ 
ಪ್ರತಿಭೆಯ ಒಂದು ಮಹತ್ವದ ಅಂಶ. ಕಾವೃಶ್ನೆಲಿಯಲ್ಲಿ, ಭಾಷಾ ಬಳಕೆಯಲ್ಲಿ 
ಛಂದೋಪ್ರಯೋಗದಲ್ಲಿ ವಸ್ತುವಿನ ಆಯ್ಕೆಯಲ್ಲಿ, ಹಾಗೂ ಸಾಹಿತ್ಯ ರೂಪದಲ್ಲಿ - 
ಎಲ್ಲೆಲ್ಲಿಯೂ ಈ ಪ್ರಯೋಗಶೀಲಪ್ರತಿಭೆ ಕಾರಪ್ರವೃತ್ತವಾಗಿರುವುದನ್ನು 
ಕಾಣುತ್ತೇವೆ. ಪಯಣ, ಕಲೋಪಾಸಕ - ಕವನ ಸಂಗ್ರಹಗಳಲ್ಲಿ ಅವರ 
ಕನಸುಗಾರಿಕೆ, ಕಣಸುಗಾರಿಕೆ ಕಾವಧೋರಣೆಯ ಮುಖ್ಯಧೋರಣೆಗಳು 
ಭಾವಗೀತಾತ್ಮಕ ರೂಪದಲ್ಲಿ ಪ್ರಕಟವಾಗಿದ್ದರೆ, “ಸಮುದ್ರಗೀತೆಗಳು' ನವೃಕವಿತೆಗಳು 
ಸಂಕಲನದಿಂದ ಮುಂದೆ. ಸಾಮಾಜಕಪ್ರಜ್ಞಿಯ, ಮಾನವಜೀವನದ 
ಸಂಘರ್ಷಗಳ ಅನುಭವ ನವೈಕಾವದ ಅವತಾರ ತಾಳಿತು. ಜೊತೆಜೊತೆಗೆ 
ಚಂಪೂಕಾವ, ಸರಳರಗಳೆ, ಅಷ್ಟಷಟ್ಟದಿ, ಷಟ್ಟದಿ, ಮುಂತಾದ ಅನೇಕ 
ಛಂದೋರೂಪಗಳನ್ನು ಬಳಸಿಕೊಂಡಿದೆ. ಗದ, ಪದ್ಮ, ಮಿಶ್ರ - ಯಾವ ಭೇದವೂ 
ಗೋತಾಕ ಪ್ರತಿಭೆಗಿಲ್ಲ. ಎಲ್ಲದರಲ್ಲೂ ಅದೇ ಕಸುವು, ಅದೇ ತಾಜಾತನ. 

ನಿರ್ಲಿಪ್ತತೆ (೧61೩೦೧66) ಗೋಣಾಕ ಪ್ರತಿಭೆಯ ಮತ್ತೊಂದು ಮುಖ. 
ಜೀವನವು ದೈವವೊಡ್ಡಿದ ಸಿಹಿ-ಕಹಿಗಳ, ಆಗು-ಹೋಗುಗಳ ಏಳು-ಬೀಳುಗಳ, 
ನಿರಂತರ ನಡತ. 'ತ್ರಿವಿಕ್ರಮರ ಆಕಾಶಗಂಗೆ' ಎಂಬ ಚಂಪೂಕಾವ್ಯ, “ಸಮರಸವೇ 
ಜೀವನ' ಎಂಬ ಕಾದಂಬರಿ ಹಾಗೂ "ಭಾರತ ಸಿಂಧುರಶ್ಮಿ' ಎಂಬ ಮಹಾಕಾವ್ಯಗಳ 
ಒಡಲೊಳಗೆ ಈ ನಿರ್ಲಿಪ್ತ ಪ್ರತಿಭೆಯ ವಿಲಾಸ ಮೈದೋರಿದೆ. “ಬರುವುದೆಲ್ಲ ನನ್ನ 
ಜೀವ ಪ್ರಜ್ಞೆಯ ವಿಕಾಸಕ್ಕೆ ಬರುವುದೆಂಬುದೇ ನನ್ನ ಮೂಲ ವಿಶ್ವಾಸ' ಎಂಬ 
ತ್ರಿವಿಕ್ರಮರ ಆಕಾಶಗಂಗೆ' ಯಲ್ಲಿನ ಮಾತನ್ನು ಈ ದೃಷ್ಠಿಯಿಂದ ಗಮನಿಸಬೇಕು. 
ಹೀಗಾಗಿ ಆಧ್ಯಾತ್ಮವೇ ಸ್ಕಾಯಿಯಾಗಿ ನಿಂತ ಹಲವಾರು ಕವನಗಳು, ಮನೋಭಾವ- 
ಗಳು, ಪಾತ್ರಗಳು ಅವರ ಸಾಹಿತ್ಯದಲ್ಲಿ ಕಾಣುತ್ತವೆ. 


೧೧ 


ಕರ್ನಾಟಕ ಭಾರತಿ 


ಹಾಡಿದರೆ ಆನಂದ! ಇಲ್ಲದಿರೆ ಬಲುಚಂದ 
ನುಡಿದರೇನದು ನುಡಿಯದಿದ್ದರೇನು 


pk 


ದನಿಗೂಡಿಸಿರೆ ಗಾನ! ಇಲ್ಲದಿರೆ ಬರೆ ಮೌನ 
ದನಿಯ ನೀಡುವ ಸ್ಫುರಣ ಎದೆಯೊಳಿರಲು 

ಆ ಶಕ್ತಿಯೊಂದಿರಲು! ಜೀವನವ ಹೊಂದಿರಲು 
ನುಡಿಸಬಹುದದು ತನ್ನ ಕಾಲ ಬರಲು 


ಹೀಗೆ ಕವಿಪ್ರತಿಭೆ ತನ್ನತನದ ಸ್ವರೂಪವನ್ನು ವಿವರಿಸುತ್ತದೆ. ಇಲ್ಲೆಲ್ಲ ತಾಟಿಸ್ಕ್ಯ 
ನಿರ್ಭಾವುಕತನ ಕವಿಪ್ರತಿಭೆಯ ಸ್ಥಾಯಿಯಾಗಿದೆ. ಆದುದರಿಂದಲೇ ಗೋಕಾಕರ 
ಸಾಹಿತ್ಯ ಪ್ರಪಂಚದಲ್ಲಿ ಅನುಭೂತಿಜನ್ಮವಾದ ಭಾವಕಲ್ಪಗಳು ಒಮ್ಮೆಲೇ ಉದ್ರೇಕಕ್ಕೆ 
ಬಂದು ಉದ್ಗಾರಗೊಳ್ಳುವದು ವಿರಳ. ನಿಸರ್ಗದ, ಜೀವನದ, ಸೌಂದರ- 
ಗಾಂಭೀರಗಳ ಚಿತ್ರವೇಧಕ ಮರ್ಮಬೋಧಗಳಿಂದ ಗೋಕಾಕರು ಪಾರವಶ್ಶ- 
ವನ್ನಾಗಲಿ ನಿರ್ಭರತೆಯನ್ನಾಗಲಿ ಪಡೆದು ಉದ್ವೇಗ ಆವೇಗಗಳಿಂದ ಅದನ್ನು 
ಕಾವೈದಲ್ಲಿ ತೊಡಗಿಸಿಕೊಳ್ಳುವದು ಕಡಿಮೆ. ಹೀಗಾಗಿ ತಟಸ್ಥ ಸಾಕಿ ಪ್ರಜ್ಞೆಯ ಅವರ 
ಪ್ರತಿಭ ಅವರ ಸಾಹಿತ್ಯಕ್ಕೆ ಚಿಂತನಶೀಲ ಮನೋಧರ್ಮವನ್ನು, ವೈಚಾರಿಕ 
ಕ್ರಿಯಾಶೀಲತೆಯನ್ನು ತಂದುನಿಲ್ಲಿಸುತ್ತದೆ. 


ಗೋಕಾಕ ಪ್ರತಿಭೆಯ ದೈತ್ಯ ಶಕ್ತಿ ಎಂದೆಂದೂ ದಣಿವರಿಯದ, ಯಾವುದಕ್ಕೂ 
ಶ್ರಮಪಡದ, ಎಂಥದನ್ನೂ ಧೈರ್ಯದಿಂದ ಎದುರಿಸುವ ಸಾಮರ್ಥ, ಪಡೆದುದು. 
ಹೀಗಾಗಿ ಅನ್ಕ ಕವಿಗಳಿಗೆ ಸಾಧ್ಯವಲ್ಲದ ಅನೇಕ ಸಂದರ್ಭಗಳಲ್ಲಿ ಈ ಪ್ರತಿಭೆ 
ಲೀಲಾಜಾಲವಾಗಿ ಎಂಬಂತೆ ಹರಿದಾಡಿದೆ ; ಸೃಷ್ಟಿಕ್ರಿಯೆಯಲ್ಲಿ ಯಶ ಪಡೆದಿದೆ. 
ಗೋಕಾಕ ಪ್ರತಿಭೆಯ ಚರಮ ಶಿಖರ ಅವರ ಮಹಾಕಾವ್ಯ ಸೃಷ್ಟಿ. ಪ್ರತಿಭೆ ಎಷ್ಟು 
ನವನವೋನ್ಮೇಷವಾಗಿದ್ದರೂ, ಸೂಕ್ಮ್ಮವಾಗಿದ್ದರೂ ಈ ಬತ್ತದ, ಆರದ ದಣಿವರಿ 
ಯದ ಚೈತನ್ಯ ಪ್ರತಿಭೆಗಿಲ್ಲದಿದ್ದರೆ, ಅದು ಮಹಾಕಾವೃದಂಥ ದೀರ್ಧ, ಶೀಮಂತ 
ವಸ್ತುವನ್ನು ಆಯ್ಕೆ ಮಾಡಿಕೊಂಡು ಕಾವ್ಮ ಕಟ್ಟುವುದು ಸಾಧ್ಯವಿಲ್ಲ. ಈ ವಿಶಿಷ್ಠ 
ಪ್ರತಿಭೆ ಕಾರಣವಾಗಿಯೇ ಗೋಕಾಕರು ಸಮರಸವೇ ಜೀವನ' ಹಾಗೂ "ಭಾರತ 
ಸಿಂಧುರಶ್ಮಿ'ಯಂಥ ಅದ್ಭುತ ಕೃತಿಗಳನ್ನು ನೀಡಿದ್ದಾರೆ. ಜೀವನಜಜ್ಞಾಸೆ ಈ 
ಪ್ರತಿಭೆಯ ಸ್ಥಾಯಿಭಾವವಾಗಿ ಕಾರ್ಯ ನಿರ್ವಹಿಸಿದೆ. ಪ್ರವಾದಿತನ ಈ ದೈತ್ಯಶಕ್ತಿಯ 
ಮತ್ತೊಂದು ವಿಶೇಷ ಅಂಶವಾಗಿ ರೂಪಗೊಂಡಿದೆ. ಸರ್ವಕಾಲದ, ಸರ್ವಮಾನವರ 
ಕುರಿತು ತನ್ನ ಸಂದೇಶವನ್ನು ಉಸುರುವ ಅಸ್ವಸ್ಥಗೊಳಿಸುವ ಪ್ರತಿಭಾಶಕ್ತಿ ಅವರ 
ಸಾಹಿತ್ಯದಲ್ಲಿಲ್ಲ ಕಾಣುತ್ತದೆ. ಗದ್ದ ಹಾಗೂ ಪದ್ಮ ಸಾಹಿತ್ಯಗಳೆಲ್ಲದರಲ್ಲಿಯೂ ಈ 
ಪ್ರವಾದಿತ್ವದ ಹೊಸತನ, ಹೊಸಸಂದೇಶ, ಹೊಸ ಮೌಲ್ಯ್ಕಾದರ್ಶಗಳು ಕಾಣುತ್ತವೆ. 


೧೨ 


ಗೋಕಾಕ : ಪ್ರತಿಭಾಸ್ಮರೂಪ 


“ಇಜ್ಜೋಡು' ಬೃಹದಾಕಾರ ತಾಳಿ "ಸಮರಸವೇ ಜೀವನ'ವಾಗಿ ರೂಪಾಂತರ- 
ಗೊಂಡು ೧೩೨೦ ಪುಟಗಳ ಸುದೀರ್ಥ ಕಾದಂಬರಿಯಾಗಿ ಬೆಳೆದುನಿಂತಿದೆ. ೧೯೩೫ 
ರಲ್ಲಿ ಇದರ ಮೊದಲಭಾಗ ಪ್ರಕಟವಾದರೆ, ೧೯೫೬ ರಲ್ಲಿ ಅದು ಪೂರ್ಣತೆಯನ್ನು 
ಪಡೆಯಿತು. ಅಂದರೆ ಸುಮಾರು ೫೦ ವರ್ಷಗಳಷ್ಟು ದೀರ್ಫಕಾಲ ಅದು ಅವರ 
ಮನಸ್ಸಿನಲ್ಲಿ ಒಂದೇ ಸವನೆ ಬೆಳೆಯುತ್ತಲೇ ಇದ್ದಿತು. ಬೆಳೆಯುವ ಕಾವನ್ನು 
ಉಳಿಸಿಕೊಂಡಿದ್ದಿತು. ಆ ಕಾಲದ ಸಾಮಾಜಿಕ, ಸಾಂಸಾರಿಕ, ರಾಜಕೀಯ ಸಾಂಸ್ಕೃತಿಕ 
ಜೀವನದ ಆಗುಹೋಗುಗಳು ಈ ಕಥಾವಸ್ತುವಿನೊಂದಿಗೆ ಹಣೆದುಕೊಂಡು 
ಬಂದಿವೆ. ಉತ್ತರ ಕರ್ನಾಟಕದಲ್ಲಿ ಪ್ರಾರಂಭವಾಗಿ, ಕೃಷ್ಣಾ-ಗೋದಾವರಿಗಳನ್ನು 
ದಾಟ, ಮಹಾರಾಷ್ಟ್ರವನ್ನು ಸುತ್ತಿ ಸಮುದ್ರದಾಚೆಗೆ ಮೈಚಾಚಿ, ಮತ್ತೆ 
ಭಾರತದೆತ್ತರಕ್ಕೆ ಮರಳಿ ಆರ್ಯಾವರ್ತದ ನರ್ಮದಾ ತೀರದಲ್ಲಿ ವಿಲೀನವಾಗುತ್ತದೆ 
ಈ ಕಾದಂಬರಿಯ ವಸ್ತು. ಮೂರು ದಶಕಗಳ ಜನಜೀವನ ಚಿತ್ರಣದಲ್ಲಿ ನಾಲ್ಕು 
ತಲೆಮಾರುಗಳ ಬಾಳು-ಬದುಕು ತನ್ನ ಆಗುಹೋಗುಗಳ ಸುರುಳಿ ಬಿಚ್ಚುತ್ತದೆ. 
ಇಲ್ಲಿ ಚಿತ್ರಿತವಾಗಿರುವ ಜೀವನ ಸಂಕೀರ್ಣತೆ, ಪಾತ್ರವೈವಿಧ್ಯ, ಅನುಭವ ವೈಪುಲ್ಮ, 
ಕ್ರಿಯಾ ಬಾಹುಲ್ಕ ಮತ್ತು ಪ್ರಪಂಚ ವಿಸ್ತಾರ - ಇವುಗಳನ್ನೆಲ್ಲ ನೆನೆದರೆ ಗೋಕಾಕ 
ಪ್ರತಿಭೆಯ ಅನನ್ಯತೆ ಮನದಟ್ಟಾಗುತ್ತದೆ. ಇದು ಅರ್ವಾಚೀನ ಭಾರತದ, 
ಅರ್ವಾಚೀನ ಜಗತ್ತಿನ ಗದ್ದ ಮಹಾಕಾವವಾಗಿ ಬೆಳೆದು ನಿಂತುದು ಗೋಕಾಕ 
ಪ್ರತಿಭೆಯ ಜ್ವಲಂತ ನಿದರ್ಶನ. 

“ಭಾರತ ಸಿಂಧುರಶ್ಮಿ' ಪೂರ್ವ-ಪಶ್ಚಿಮಗಳ ಮಹಾಕಾವ ಸಂಪ್ರದಾಯಗಳನ್ನು 
ಮೈಗೂಡಿಸಿಕೊಂಡು ಅರಳಿ ನಿಂತಿರುವ ಆಧುನಿಕ ಕನ್ನಡದ ವಿಶಿಷ್ಟ ಮಹಾಕಾವ,. 
ಒಂದು ಜನಾಂಗದ ಸಂಸ್ಕೃತಿ, ದೇಶದ ಇತಿಹಾಸ, ಯುಗದ ಧರ್ಮ, ಜಗದ ಪ್ರಜ್ಞಿ 
ಇದರಲ್ಲಿ ಹಾಸುಹೊಕ್ಕಾಗಿವೆ. ವ್ಯಕ್ತಿ ವಿಕಸನದ ಚಿರಂತನ ಕಥೆ ಹಾಗೂಮನುಕುಲದ 
ಹೃದಯಾಂತರಾಳದಲ್ಲಿ ನಡೆದ ಒಳಿತು ಕೆಡುಕಿನ ಚಿರಂತನ ಸಂಗ್ರಾಮ, ಹಾಗೂ 
ಒಳಿತಿನ ಕೊನೆಯ ಜಯವನ್ನು ಈ ಮಹಾಕಾವ ಸಾರುತ್ತದೆ. 

ಸುಮಾರು ಮೂವತ್ತೈದು ಸಾವಿರ ಸಾಲುಗಳ ಈ ಕೃತಿ ನಮ್ಮ ಕಾಲದ ಒಂದು 
ಬೃಹತ್‌ಸೃ್ಠಿ. ಮಹತ್‌ಕಾವ,. "ತ್ರಿವಿಕ್ರಮರ ಆಕಾಶಗಂಗೆ', 'ತ್ರಿಶಂಕುವಿನ ಪ್ರಜ್ಞಾ 
ಪ್ರಭಾತ' ಮುಂತಾದ ಕೃತಿಗಳಲ್ಲಿಯೇ ಗೋಚರವಾಗಿದ್ದ ದೈತ್ಸ ಪ್ರತಿಭೆಯ ಚೈತನ್ಮಶಕ್ತಿ 
"ಭಾರತ ಸಿಂಧುರಶ್ಮಿ'ಯಲ್ಲಿ ಪೂರ್ಣಪ್ರಮಾಣದಲ್ಲಿ ಅವತರಣಗೊಂಡಿದೆ. ಕವಿ, 
ಆಡಳಿತಗಾರ, ಯೋಧ, ಪ್ರೇಮಿ, ಸಾಧಕ, ಯಹ, ದೃಷ್ಟಾರನಾಗಿ ಬೆಳೆದು 
ಮೋಮವ್ನಾಒ್ಮ ಪಡೆದು ನಿಂತ ವಿಶ್ವಾಮಿತ್ರ ಕಾವೈದ ಕೇಂದ್ರವಕ್ತಿಯಾಗಿದ್ದಾನೆ. 
ಸಂಕೀರ್ಣ ಸ್ವಭಾವದ ಗೋಕಾಕ ಪ್ರತಿಭೆ ಮಹಾಕಾವೃದ ವಸ್ತುವನ್ನು ಆಯ್ಕೆ 
ಮಾಡಿಕೊಳ್ಳುವಲ್ಲಿ ಸಂಕೀರ್ಣ ಸ್ವಭಾವದ ವಿಶ್ವಾಮಿತ್ರನನ್ನು ಆಯ್ಕೆ ಮಾಡಿ- 
ಕೊಳ್ಳುವಲ್ಲಿ ಸಹಜತೆಯಿದೆ. ವಿಶ್ಠರಥ ವಿಶ್ಠಾಮಿತ್ರನಾಗುವ ಸಾಧನೆ-ಸಿದ್ಧಿಗಳ, 


೧೩ 


ಕರ್ನಾಟಕ ಭಾರತಿ 


ಲ್ಯೌಕ-ಅಲೌಕಿಕ ವಿವರಗಳ ಮೂಲಕ ಈ ಕಾವ್ಕ ಮಹಾಕಾವ್ಯ ಪರಂಪರೆಯಲ್ಲೇ 
ಪ್ರತ್ಮೇಕತೆಯನ್ನು ಸಾಧಿಸುತ್ತದೆ. ವಿಶ್ವವಿಶಾಲವಾದ ವರ್ಣನೆ, ಪರಿಸರದೊಡನೆ 
ಭೀಕರವಾದ ಹೋರಾಟ, ಹೃದಯವನ್ನೇ ಶುದ್ಧಗೊಳಿಸುವ ಪ್ರೇಮ, ವೃಕ್ತಿತ್ವಕ್ಕೆ 
ಕಳಸವಿಡುವ ಅನುಭಾವದ ವಿವಿಧ ಪ್ರಕಾರಗಳು ಇವೆಲ್ಲ ಇಲ್ಲಿಯ ಕಥಾ- 
ವಸ್ತುವಾಗಿವೆ. ಎರಡು ನೂರಕ್ಕಿಂತಲೂ ಮಿಗಿಲಾದ ಪಾತ್ರಗಳಿರುವ ಈ ಕಾವ್ಯದಲ್ಲಿ 
ಸುಮಾರು ೨೫-೩೦ ವೃಕ್ತಿಗಳಾದರೂ ಓದುಗನ ಹೃದಯದಲ್ಲಿ ಗಟ್ಟಿಯಾಗಿ 
ನಿಂತುಕೊಳ್ಳುತ್ತಾರೆ ; ದಟ್ಟ ಪ್ರಭಾವ ಬೀರುತ್ತಾರೆ. ಯೆಗ್ವೇದ ಕಾಲೀನವಾದ 
ವಸ್ತುವಿದ್ದರೂ ಸಮಕಾಲೀನ ಜೀವನಧೋರಣೆಯನ್ನು ರೂಹಸುವ ಈ 
ಕೃತಿಯಲ್ಲಿ ಹೊಸತತ್ವ ಹಾಗೂ ದರ್ಶನಗಳು, ಒಳಿತು-ಕೆಡಕುಗಳ ಚಿರಂತನ 
ಸಂಗ್ರಾಮದೊಂದಿಗೆ ಮೂಡಿಬಂದಿವೆ. ಹೀಗಾಗಿ ಪ್ರಾಚೀನವನ್ನು ಸಮಕಾಲೀನ- 
ದಲ್ಲಿ ನೋಡುವ ಪ್ರಕ್ರಿಯೆ ಇಲ್ಲಿ ಹೆಪ್ಪುಗಟ್ಟಿದೆ. ಹಾಗೆಯೇ ಈ ಮಹಾಕಾವ್ಯದ 
ಮೈಕಟ್ಟಿನಲ್ಲಿ ಮೂಡಣ ಪಡುವಣಗಳು ಸುಂದರವಾಗಿ ಬೆರೆತಿರುವುದನ್ನು 
ಗಮನಿಸುತ್ತೇವೆ. ಹನ್ನೆರಡು ಕಾಂಡಗಳಲ್ಲಿ ಹಬ್ಬಿನಿಂತಿರುವ ಈ “ಭಾರತ ಸಿಂಧು ರಶ್ಮಿ' 
“ಸಂಕೀರ್ಣ ಛಂದಸ್ಸು' ಎಂಬ ಮಾಧ್ಯಮದ ಮೂಲಕ ಅಭಿವೈಕ್ತಗೊಂಡಿದೆ. 


ಸಾಹಿತ್ಯದ ವಸ್ತು, ದೋರಣೆ, ಅಭಿವೃಕ್ತಿಕ್ರಮ ಹಾಗೂ ಛಂದೋರೂಪ - ಹೀಗೆ 
ಎಲ್ಲ ದೃಷ್ಟಿಯಿಂದಲೂ ಇವರ ಸಮಸರವೇ ಜೀವನ ಹಾಗೂ "ಭಾರತ ಸಿಂಧುರಶ್ಮಿ' 
ದೈತ್ಯ ಪ್ರತಿಭೆಯ ಪ್ರತೀಕವಾಗಿವೆ. ಭೂಮಿ ಆಕಾಶ, ಸಮುದ್ರಗಳ ವಿಲಕ್ಷಣ ವಕ್ತಿತ್ಸ 
ಪಡೆದ ಅವರ ಪ್ರತಿಭೆ ತನ್ನೆಲ್ಲ ಗುಣ-ಲಕ್ಷಣಗಳನ್ನು ಅವರ ಸಾಹಿತ್ಯದಲ್ಲಿ ಎರಕ 
ಹೊಯ್ದಾದೆ. 

ಕವಿಯ ಸಮಸ್ತ ವೃಕ್ತಿತ್ವವೂ ತನಗೆ ದಕ್ಕಿದ ಅನುಭವದ್ರವೃವನ್ನು 
ಕಾವೈವನ್ನಾಗಿ ಕಾಣುವ, ಕಟ್ಟುವ ಸೃಜನಕ್ರಿಯೆಯಲ್ಲಿ ತೊಡಗಿದಾಗ ಕವಿಪ್ರತಿಭೆ, 
ಅಭಿವೃಕ್ತಿಯಲ್ಲಿ ತೋರುವ ವಿಶಿಷ್ಟತೆಯಿಂದ, ಪ್ರತಿಭೆಯಲ್ಲಿ ಹಲವು ಪ್ರಕಾರ- 
ಗಳನ್ನು ವಿದ್ವಾಂಸರು ಗುರುತಿಸುತ್ತಾರೆ. ಕವಿಪ್ರತಿಭೆ ಬದುಕಿನ ಬಹಿರಂಗ- 
ಮುಖಗಳನ್ನು ರೂಓಸಿ ತೋರಿದಾಗ ಅದನ್ನು ವಸ್ತುನಿಷ್ಠ ಪ್ರತಿಭೆ (೦b;ective 
1778017೩10೧) ಎಂದೂ, ಕವಿಪ್ರತಿಭೆ ಮಾನಸಿಕ ಹಾಗೂ ಭಾವುಕಲೋಕವನ್ನು, 
ಅಂತರಂಗದ ಅನುಭವ ಪ್ರಪಂಚವನ್ನು ರೂಒಸಿ ತೋರುವಲ್ಲಿ ಅದನ್ನು ವ್ಯಕ್ತಿನಿಷ್ಠ 
ಪ್ರತಿಭೆ (Subjective Imagination) ಎಂದು ಶೀ ಅರವಿಂದರು ಕರೆಯುತ್ತಾರೆ” 
ಗೋಕಾಕ ಪ್ರತಿಭೆಯಲ್ಲಿ ಈ ಎರಡೂ ಮುಖಗಳು (ಶೀಮಂತವಾಗಿ ಮೇಳೆವಿಸಿವೆ. 
ಅವರ ಅಭ್ಯುದಯ, ಕಾಶ್ಮೀರ, ಪಯಣ, ಸಮುದ್ರ ಗೀತಗಳು ಮುಂತಾದ ಕವನ 
ಸಂಗ್ರಹಗಳಲ್ಲಿ ಮುಖ್ಯವಾಗಿ ವಸ್ತುನಿಷ್ಠಪ್ರತಿಭೆ ಗೋಚರಿಸಿದರೆ, ಚಿಂತನ, 
ತ್ರಿವಿಕ್ರಮರ ಆಕಾಶಗಂಗೆ, ದ್ಯ್ಕಾವಾಪೃಥಿವಿ, ನವೃಕವಿತೆಗಳು, ಭಾಗವತ ನಿಮಿಷಗಳು 
ಹಾಗೂ ಭಾರತ ಸಿಂಧುರಶ್ವಿ ಕೃತಿಗಳಲ್ಲಿ ವೃಕ್ತಿನಿಷ್ಠ ಪ್ರತಿಭೆಯ ವಿಲಾಸ ಹರಡಿದೆ. 
೧ Sri. Aurbindo - The Future Poetry - ೧, 24-25, 

೧೪ 


ಗೋಕಾಕ : ಪ್ರತಿಭಾಸ್ವರೂಪ 


ರೂಪನಿರ್ಮಾಣಕ್ರಿಯೆ ಪ್ರತಿಭೆಯ ಬಹುಮುಖ, ಕಾರ್ಮ. ಕವಿಪ್ರತಿಭೆಯ ಈ 
ರೂಪನಿರ್ಮಾಣಕ್ರಿಯೆ ಕೆಲವು ಸಲ ಹೇಳಬೇಕಾದುದನ್ನು ಅತ್ಯಂತ ಸ್ಪಷ್ಟವಾಗಿ, 
ಖಚಿತವಾಗಿ, ನೇರವಾಗಿ ಅಭಿವೃಕ್ತಪಡಿಸಬಹುದು. ಇದನ್ನು "ಘನೀಭೂತ ಪ್ರತಿಭೆ' 
(Plastic Imagination) ಎ೦ದೂ ಇನ್ನೂ ಕೆಲವು ಸಲ ಅನುಭವವು ಅಸ್ಪಷ್ಟವೂ, 
ಅವೃಕ್ತವೂ, ಮಸುಕು-ಮಸುಕಾಗಿಯೂ ಅಭಿವಕ್ತಿಯಾಗಬಹುದು ; ಇದನ್ನು 
'ದ್ರವೀಭೂತ ಪ್ರತಿಭೆ' (Ditfement Imagination) ಎ೦ದೂ ಗುರುತಿಸುತ್ತೇವೆ. 
ಗೋಣಾಕ ಪ್ರತಿಭೆಯಲ್ಲಿ ಈ ಎರಡೂ ಬಗೆಯ ಗುಣಗಳಿವೆ. ಹಲವಾರು ಸಲ ಅವರ 
ಕವಿತೆಗಳಲ್ಲಿ ವಸ್ತುವಿನ ಸಚಿತ್ರ, ಸವರ್ಣ ವಿವರಣೆ ತಕ್ಕ ಶಬ್ದ, ಅಲಂಕಾರ, ಪ್ರತಿಮೆ- 
ಪ್ರತೀಕಗಳ ಮೂಲಕ ಅವುಗಳ ಕಾಲ-ದೇಶ-ಸಂಬಂಧ-ಸಂದರ್ಭಗಳು ಸಹಿತ 
ರೂಒಸುವುದುಂಟು. ಅದೇ ರೀತಿಯಲ್ಲಿ ವಸ್ತುಸತ್ಕವನ್ನು ಯಥಾರ್ಥವಾಗಿ 
ಚಿತ್ರಿಸುವುದಕ್ಕಿಂತ ಅದರೊಳಗಿನ ರಹಸ್ಕವನ್ನು, ಆ ರಹಸ್ಕದ ಮೂಲ ಸೆಲೆಗಳನ್ನು 
ಅನುಭವಗಳ ಹಿಂದಿರುವ ಧೋರಣೆ-ದರ್ಶನಗಳನ್ನು ಅವರ ಪ್ರತಿಭೆ 
ಸಮರ್ಥವಾಗಿ ಚಿತ್ರಿಸುತ್ತದೆ. ಈ ಘನೀಭೂತ ಪ್ರತಿಭೆ ಹಾಗೂ ದ್ರವೀಭೂತ ಪ್ರತಿಭೆಗಳ 
ಜೊತೆ ಜೊತೆಗೆ ಪ್ರತಿಭೆಯ ಮತ್ತೊಂದು ಪದರು `ಪ್ರತೀಕಾತ್ಮಕ ಪ್ರತಿಭೆ' 
(Symbolic Imagination) ಕೂಡ ಗೋಕಾಕರ ವೈಕ್ತಿತ್ವದಲ್ಲಿ ಸಮ್ಮಿಳಿತ- 
ಗೊಂಡಿದೆ. ಜೀವನಾನುಭವದ ವಿಸ್ತಾರ, ವೈವಿಧ್ಯ ಹಾಗೂ ಜೀವನದ ನಿರಂತರ, 
ಚಿರಂತನ ಅನುಭಾವಿಕ ಸತ್ಯಶೋಧನೆಗಳ ಶೋಧನೆ, ವಿವರಣೆ ಹಾಗೂಅಭಿವೃಕ್ತಿ ಈ 
ಪ್ರತೀಕಾತ್ಮಕ ಪ್ರತಿಭೆಯಿಂದಾಗುವ ಕಾರ್ಯ. ಪ್ರತಿಭೆಗೆ ಪ್ರವಾದಿತ್ವವೆನ್ನು ಉಂಟು 
ಮಾಡಿ, ಕವಿಯನ್ನು ಯಹಯನ್ನಾಗಿ ಪರಿವರ್ತಿಸುವ ಅಂಶವೇ ಈ ಪ್ರತೀಕಾತ್ಮಕ 
ಪ್ರತಿಭೆ. ಗೋಕಾಕರ ಸಮುದ್ರಗೀತಗಳು ತ್ರಿಶಂಕುವಿನ ಪ್ರಜ್ಮಾಪ್ರಭಾತ ಹಾಗೂ 
ಭಾರತ ಸಿಂಧುರಶ್ಮಿಯಲ್ಲಿ ಈ ಪ್ರತಿಭೆಗೆ ನಿದರ್ಶನವಾಗಿ ಹಲವಾರು ಸಂದರ್ಭಗಳು 
ದೊರಕುತ್ತವೆ. 

ಮೇಲೆ ಪ್ರಸ್ತಾಒಸಿದ ಯಾವುದೇ ಪ್ರತಿಭೆ ಕವಿಯಿಂದ ವೈಕ್ತವಾಗುವದು 
ಭಾಷೆಯ ಮೂಲಕವೇ. ಹೀಗೆ ಭಾಷೆಯನ್ನು ಕವಿ ತನ್ನ ಅಭಿವೈಕ್ತಿಗೆ ಮಾಧ್ಯಮ- 
ವಾಗಿ ಬಳಸುವಾಗ ವ್ಯಾವಹಾರಿಕ ಭಾಷೆಯನ್ನೇ ಬಳಸಿದರೂ, ಅದು ವ್ಯಾವಹಾರಿಕ 
ನೆಲೆಯಿಂದ ಸಂಪೂರ್ಣ ವಿಭಿನ್ನವಾಗಿರುತ್ತದೆ ; ಮೇಲ್‌ಸ್ತರದ್ದಾಗಿರುತ್ತದೆ. ಕವಿ 
ಬಳಸುವ ಪದಗಳಿಗೆ ಹಾಗೂ ಅವು ಉಂಟುಮಾಡುವ ಅರ್ಥಗಳಿಗೆ ಹೂಸ- 
ತೊಂದು ಆವರಣ ಉಂಟಾಗಿ ಭಾಷೆಯನ್ನೂ ಆತ ಪುನಃಸೃಹ್ಟಿಸುತ್ತಾನೆ ; 
ಪುನರ್‌ಸಂಯೋಜಿಸುತ್ತಾನೆ. ಒಂದು ಭಾಷೆಯ ಸಂದರ್ಭದಲ್ಲಿ ಸೃಜನಕಾರದಲ್ಲಿ 
ತೊಡಗಿರುವ ಕವಿ ಆ ಭಾಷೆಯ ಪರಂಪರೆ, ಪ್ರಯೋಗಗಳನ್ನು ಕರತಲಾಮಲಕ 
ಮಾಡಿಕೊಂಡಿರಬೇಕು. ಕೇವಲ ಚಿಂತನ ಇಲ್ಲವೆ ಭಾವನೆಗಳ ಸ್ತರದಿಂದ ಪ್ರಜ್ಞೆಯ 
ರಸಾತಲಕ್ಕಿಳಿದು,ತಾನು ಬಳಸುವ ಒಂದೊಂದು ಮಾತಿಗೂ ಉಂಟಾಗುವ ಅರ್ಥ- 


೧೫ 


ಕರ್ನಾಟಕ ಭಾರತಿ 


ನಾದ-ಲಯಗಳನ್ನು ಗ್ರಹಿಸಿ, ತನ್ನ ಪ್ರಕೃತಿಭಾಷೆಗೆ ಹೊಸ ರೂಪವನ್ನು, 
ಜೀವಂತಿಕೆಯನ್ನು ತಂದುಕೊಟ್ಟಾಗಲೇಕವಿಯ ಪ್ರತಿಭೆ ಸಾರ್ಥಕವಾಗುತ್ತದೆ. ಹೀಗೆ 
ಪ್ರಾಚೀನವೂ ಹಾಗೂ ವಿಸ್ಟತಿಯ ರಸಾತಲದಲ್ಲಿರುವಂಥದೂ ಆದ ಅರ್ಥ 
ಪರಂಪರೆಯನ್ನು ತನ್ನ ಪ್ರಕೃತ ಕಾವೈಭಾಷೆಗೆ ತುಂಬಿ, ಅದನ್ನು ಸಮರ್ಥ 
ವನ್ನಾಗಿಸುವ, ಚೈತನಪೂರ್ಣವಾಗಿಸುವ ಕವಿಪ್ರತಿಭೆಗೆ “ಶ್ರಾವಣ ಪ್ರತಿಭಿ' 
(Auditory Imagination) ಎಂದು ಟಿ. ಎಸ್‌. ಈಲಿಯಬ್‌ ಕರೆದಿದ್ದಾನೆ. ” 
ಗೋಕಾಕ ಪ್ರತಿಭೆಯಲ್ಲಿ ಕನ್ನಡ ಭಾಷೆಯ ಪ್ರಾಚೀನ ಪರಂಪರೆ, ತನ್ನೆಲ್ಲ ಸತ್ವ 
ಶಕ್ತಿಗಳೊಂದಿಗೆ ಹೊಸದೆಂಬಂತೆ ಬಳಕೆಗೊಳ್ಳುವದನ್ನು ನೋಡುತ್ತೇವೆ. ಜೊತೆಗೆ 
ಭಾರತೀಯ ಪುರಾಣ, ಇತಿಹಾಸ ಸಾಮಗ್ರಿಯನ್ನು, ಪಶ್ಚಾತ್ಮ ಇತಿಹಾಸ ಪುರಾಣ 
ಸಾಮಗ್ರಿಯನ್ನು ಕನ್ನಡಕ್ಕೆ ಎರಕಹೊಯ್ಕುವ ಅನನ್ಕರೀತಿಯನ್ನೂ ಗೋಕಾಕಕರ 
ಪ್ರತಿಭೆಯಲ್ಲಿ ಕಾಣುತ್ತೇವೆ. 


ಗೋಕಾಕ ಪ್ರತಿಭೆಯಲ್ಲಿ ಏನುಂಟು, ಏನಿಲ್ಲ? ನಾವು ಮೊದಲೇ ಪ್ರಸ್ತಾಓಸಿದ 
ಹಾಗೆ ಗೋಕಾಕ ಪ್ರತಿಭೆಗೆ ತಕ್ಕ ಉಪಮಾನಗಳಿಂದರೆ ಪೃಥ್ವಿ, ದ್ಯಾವಾ ಹಾಗೂ 
ಸಮುದ್ರ. 'ಬಹುರತ್ನಾ ವಸುಂಧರಾ' ಎಂಬಂತೆ ಗೋಕಾಕ ಪ್ರತಿಭಾಭೂಮಿಯಲ್ಲಿ 
ಏನೆಲ್ಲರತ್ನಗಳು ಅಡಗಿವೆ; ಅದು ಸೃಜನಶೀಲತೆಯ ತವರ್ಮನೆ. ದ್ಕಾವಾ-ಆಕಾಶ ಈ 
ಭೂಮಿಯ ಸೃಜನಕ್ರಿಯೆಗೆ ತೇವನ್ನುಂಟುಮಾಡಿ, ಸೃಜನಕ್ರಿಯೆಯನ್ನು 
ಸಮರ್ಥಿಸುವ, ಪೋಷಿಸುವ ಮಹತ್‌ಶಕ್ತಿ. ಅದರ ಅಗಲ-ಎತ್ತರ, ರೂಪವೈವಿಧ್ಯ 
ಬಣ್ಣನೆಗೂ ನಿಲುಕದ ಅಪರಂಪಾರ. ಸಮುದ್ರವೋ ಗಂಭೀರ, ಗಂಭೀರ, ಅನಂತ. 
ಅದರ ವೈವಿಧ್ಯ, ಶ್ರೀಮಂತಿಕೆ, ನವೀನತೆ ಹಾಗೂ ತನ್ನತನಗಳು ಅಪೂರ್ವವಾದವು. 
ಹೀಗೆ. ಗೋಕಾಕಪ್ರತಿಭೆ. ಅಂತೇ ಅವರ ಪ್ರತಿಭೆಗೆ "ಸಂಕೀರ್ಣಪ್ರತಿಭಿ' 
ಎನ್ನಬಹುದೇನೋ! 


0 


೧. F.0. Matthiessen : The Achievement of T.S. Eliot P 81 
೨. “ನಾನುಪ್‌ಯಣಿಗ ಎಲ್ಲಿ ನೆಲ ನೀರ್‌ 
ಗಾಳಿ ನನ್ನನು ಕರೆವುವೋ" - ವಿ.ಕೃ. ಗೋಕಾಕ. ಕಾಶ್ಮೀರ - ಮುನ್ನುಡಿ 


ಗೋಕಾಕ : ಬಹುಜ್ಞತಾಸ್ವರೂಪ 
ಡಡಡಿಡಡಿಡಿಡಡಡಡಡಡಡಡಡಡಡಡಊಡಡಊಡಡಡಡಿಡಿಡಿಡಿಡಿಟ 
- ಕೀರ್ತಿನಾಥ ಕುರ್ತಕೋಟಿ 


"'ವೈತ್ಪತ್ತಿ' ಮತ್ತು "ಪ್ರತಿಭೆ' ಇವೆರಡು ಸಮನಾರ್ಥಕವಾದ ಶಬ್ದಗಳು. ಆದರೂ 
ಇವುಗಳ ಅರ್ಥದಲ್ಲಿಯ ಒಂದು ಸೂಕ್ಷ್ಮವಾದ ಅಂತರವನ್ನು ನಮ್ಮ ಅಲಂಕಾರ 
ಶಾಸ್ತ್ರವು ಉಪಯೋಗಿಸಿಕೊಂಡಿದೆ. ನಿಜವಾದ ಕವಿಯಲ್ಲಿ ಇರಬೇಕಾದದ್ದು ಪ್ರತಿಭೆ. 
ಅದು ಅವನ ಸಹಜಗುಣ ; ರತ್ನಗಳ ನೈಜತೆಯನ್ನು ತಿಳಿದುಕೊಳ್ಳುವ ರತ್ನ 
ಪರೀಕ್ಟಕನ ಕಣ್ಣಿನ ಗುಣ ಕೂಡ ಪ್ರತಿಭಿಯೇ. ಆದರೆ "ವೃತ್ಪತ್ತಿ'ಯಲ್ಲಿ ಪ್ರತಿಭೆ 
ಯೊಂದಿಗೆ ಬಹುಶ್ರುತತೆಯ, ಬಹುಜ್ಯತೆಯ ಅಂಶ ಕೂಡ ಸೇರಿಕೊಂಡಿದೆ. 
“ಬಹುಜ್ಞತಾ ವೃತೃತ್ತಿ” ಎಂದು ಹೇಳಿದವನು ರಾಜಶೇಖರ. ಆ ಕಾಲದ ಸಂಸ್ಕತ 
ಕಾವೃದಲ್ಲಿಯ ಪಾಂಡಿತ್ಯ ಅವನ ಕಣ್ಣು ತಹಸಿ ಹೋಗುವಂತಿರಲಿಲ್ಲ. 
ಪಾಂಡಿತ್ಯವನ್ನು ಜೀರ್ಣಿಸಿಕೊಳ್ಳುವ ಅಂತಃಸತ್ವ ಕಾವದಲ್ಲಿದ್ದಷ್ಟೂ ಒಳ್ಳೆಯದೇ. 
"ನಿಪುಣತಾ ಲೋಕಶಾಸ್ತ ಕಾವಾದವೇಕ್ಷನಾತ್‌' - ಇದು ಮಮ್ಮಟನ ಪ್ರಕಾರ 
ವೃತ್ಪತ್ತಿಯ ಅರ್ಥ. ಈ ರೀತಿಯ ಬಹುಜ್ಯತೆ ಕಾವ್ಕಕ್ಕೆ ಉಪಕಾರವೇ ಆಗಿದೆ. 


ನಮ್ಮ ನವೋದಯದ ಕವಿಗಳಲ್ಲಿ ವೃತ್ಪತ್ತಿಯ ಗುಣ ಹೆಚ್ಚಾಗಿ ಕಾಣುವದು 
ಮೊದಲು ದಿ. ಶೀಯವರಲ್ಲಿ, ಆಮೇಲೆ ವಿನಾಯಕ ಕೃಷ್ಣ ಗೋಕಾಕರ ಕಾವ್ಯದಲ್ಲಿ 
ಎಂದು ತೋರುತ್ತದೆ. ಸಂಸ್ಕತ, ಇಂಗ್ಲೀಷ್‌, ಗ್ರೀಕ್‌ ಮತ್ತು ತಮಿಳು ಕಾವೈಗಳ 
ಸೂಕ್ಷ್ಮವಾದ ಪರಿಚಯದಿಂದ ಹುಟ್ಟದ ಬಹುಜ್ಞತೆಯಿಂದ ಶ್ರೀಯವರು 
ಹೊಸಗನ್ನಡ ಕಾವ್ಯದ ಅಡಿಪಾಯವನ್ನು ಹಾಕಿದರು. ಕಾವ್ಯದ ಅಗಲ, ಆಳ ಮತ್ತು 
ಎತ್ತರಗಳು ಈ ಅಡಿಪಾಯದ ಭದ್ರತೆಯನ್ನು ಅವಲಂಬಿಸಿವೆ ಎಂದು ಬೇರೆ 


೧೭ 


ಕರ್ನಾಟಕ ಭಾರತಿ 


ಹೇಳಬೇಕಾಗಿಲ್ಲ. ವೃತ್ಪತ್ತಿಯೆಂದರೆ "ಉಚಿತಾನುಚಿತ ವಿವೇಕ' ಎಂಬ ಅರ್ಥವೂ 
ಇದೆ. ಹೊಸಗನ್ನಡ ಕಾವೃದ ಪ್ರಾರಂಭದ ಕಾಲವೆಂದರೆ ಪೂರ್ವ ಮತ್ತು ಪಶ್ಚಿಮದ 
ಸಂಸ್ಕೃತಿಗಳ ಮುಖಾಮುಖಿಯ ಕಾಲವೆಂದ ಮೇಲೆ ಹೊಸ ಕಾವ ನಿರ್ಮಾಣಕ್ಕೆ 
 ವ್ರೈತೃತ್ತಿಯ ಅವಶ್ಯಕತೆ ಬಹಳವಾಗಿತ್ತು. ಪಾಶ್ಚಾತ್ಮ ಸಂಸ್ಕೃತಿಯ ಸ್ಪರ್ಶದಿಂದ ನಮ್ಮ 
ಸಂಸ್ಕೃತಿ ಮತ್ತು ಭಾಷೆಗಳು ಒಂದು ಅಪೂರ್ವವಾದ ಲವಲವಿಕೆಯನ್ನುಪಡೆಯ 
ಬೇಕಾಗಿತ್ತು. ಇದಕ್ಕಾಗಿ ಬಿ.ಎಂ. ಶ್ರೀಯವರ ವೈತ್ಸತ್ತಿ ಭಾಷಾಂತರದಂಥ ಒಂದು 
ವಿಧಾನವನ್ನು ಉಪಯೋಗಿಸಿತು. Lord Vilins daugಗter ಕಾರಿ ಹೆಗ್ಗಡೆಯ 
ಮಗಳಾಗಿ ಬಂದಾಗ, ಈ ರೂಪಾಂತರವನ್ನು ಒಳಹೊಗಿಸಲು ಕೂಡ ನಮ್ಮ ಭಾಷೆ 
ಮೈಕೊಡವಿಕೊಳ್ಳಬೇಕಾಯಿತು. ನಮ್ಮ ದೇಶದ ಇತಿಹಾಸದಲ್ಲಿ ಇಂಥ ಸಾವಿರ 
ಹೊಂದಾಣಿಕೆಗಳು ದೊರೆಯುತ್ತವೆ. 


ವಿನಾಯಕರ ಕಾವೈದ ವುತೃತ್ತಿ ಬೇರೊಂದು ವಿಧಾನವನ್ನು ಅನುಸರಿಸಿತು. 
ಅವರ “ಸಮುದ್ರ ಗೀತಗಳು' ಇಂಗ್ಲೀಷ್‌ ಕವಿತೆಗಳ ಭಾಷಾಂತರಗಳಲ್ಲ. ಇಲ್ಲಿ 
ಹೂಸತಾಗಿರುವದು ಕವಿತೆಯ ವಸ್ತು. ಸಮುದ್ರ ಎಷ್ಟೇ ಪ್ರಾಚೀನವಾಗಿದ್ದರೂ 
ಕೂಡ ಇಲ್ಲಿಯ ಸಮುದ್ರಕ್ಕೆ ಹೊಸದಾದ ಐತಿಹಾಸಿಕ ಸಂದರ್ಭವಿದೆ. ವಿನಾಯಕರ 
ವ್ರುತ್ತತ್ತಿ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಕಾವ್ಯವನ್ನು ಹೊಸ 
ದಾಗಿಸಲು ಪ್ರಯತ್ನಿಸುತ್ತಿದೆ. ಕಾವೃದಲ್ಲಿ ಹೊಸ ವಸ್ತುವಿನ ಉಪಯೋಗವನ್ನು 
ಕುರಿತು ಉತ್ಸಾಹದಿಂದ ಮಾತಾಡುವಾಗಲೆಲ್ಲ ನಾವು ಒಂದು ಮಾತನ್ನು ಮರೆತು 
ಬಿಡುತ್ತೇವೆ. ಸೈದ್ಧಾಂತಿಕವಾಗಿ ಕವಿತೆಗೆಯಾವ ವಿಷಯವೂ ವರ್ಜವಲ್ಲ ನಿಜ. ಆದರೆ 
ಹೊಸ ವಸ್ತುವಿಗೂ ಕವಿಗೂ ಒಂದು ಭಾವಸಂಬಂಧ ಏರ್ಪಟ್ಟರುವದು 
ಅನಿವಾರ್ಯವಾಗಿರುತ್ತದೆ. ವಿನಾಯಕರು ಮೊಟ್ಟ ಮೊದಲಿಗೆ ಸಮುದ್ರದ 
ಪಯಣವನ್ನು ಕೈಕೊಂಡಾಗ ಸಮುದ್ರದ ಜೊತಗೆ ಇಂಥ ಒಂದು ಸಂಬಂಧವನ್ನು 
ಬೆಳೆಸಿಕೊಂಡರೆಂಬುದು ಈ ಸಂಗ್ರಹದ ಕವಿತೆಗಳನ್ನೋದಿದಾಗ ಸ್ಪಷ್ಟವಾಗುತ್ತದೆ. 
ಆವರಣದ ಹೊಸತನದಲ್ಲಿ ಮತ್ತು ಅದರ ಸಂಭ್ರಮ ಉದ್ದಿಗ್ನತೆಗಳಲ್ಲಿ ತನ್ನ ವ್ಯಕ್ತಿತ್ವ 
ಕೊಚ್ಚಿ ಹೋಗಬಾರದೆಂದುಕವಿ ಅಲ್ಲಿ ಪ್ರತಿಕ್ಷಣಕ್ಕೂ ಹೋರಾಡುತ್ತಿರುವದು ಕೂಡ 
ಕಾಣುತ್ತದೆ. ಇಂಥ ಮನಸ್ಥಿತಿಯನ್ನು ಅಲ್ಲಿಯ ಕವಿತೆಗಳು ಬಹಳ ಯಶಸ್ವಿಯಾಗಿ 
ನಿರೂಓಸಿಸುತ್ತವೆ. ಸಮುದ್ರದೊಡನೆ, ಸಮುದ್ರ ಪ್ರತಿನಿಧಿಸುವ ಇನ್ನೊಂದು 
ಸಂಸ್ಕೃತಿಯ ಪ್ರತಿಮೆಗಳೊಂದಿಗೆ ಕವಿ ನಡೆಸುವ ವಾಗ್ದಾದಕ್ಕೆ ಬೆಲೆಬಾಳುವ 
ಅರ್ಥಪೂರ್ಣತೆಯಿದೆ. ಸಮುದ್ರದ ಭಾವಲಹರಿಗಳಲ್ಲಿ ಮನುಷ್ಯನ ಇತಿಹಾಸದ 
ಏರಿಳಿತಗಳನ್ನು ನಿರೂಓಸುತ್ತ ಕವಿ ಆತ್ಮಪ್ರಜ್ಞಿಯನ್ನೂ, ಸ್ವಪ್ರತ್ನಯವನ್ನೂ 
ಪಡೆದುಕೊಳ್ಳುತ್ತಾನೆ. ಅನುಭವದೊಡನೆ ತಿಳುವಳಿಕೆಯೂ ಸೇರಿಕೊಂಡಿರುವದು 
ಇಲ್ಲಿ ಮಹತ್ವದ್ದಾಗಿದೆ. 


೧೮ 


ಗೊಠಾಕ : ಬಹುಜ್ಞತಾಸ್ವರೂಪ 


(೧) ಅಬ್ಬ ಶಬ್ದಗಳ ಪ್ರಾರಬ್ಧದಲ್ಲಿ ಸಹ 
ಮಹಾಬ್ದಿಯ ಕಣವೊಂದು ಸೆರೆ ಸಿಕ್ಕದಯ್ಯ! 
ಕೊಡದಿರು ಶರಧಿಗೆ ಷಟ್ಪದಿಯ ದೀಕ್ಷೆಯನು 
ಹೊಸದೆಲ್ಲ ಹುಟ್ಟಿಬರಲಿ - ಹೃದಯದಾಳದಲ್ಲಿ, 
ಬೇಡಯ್ಕ ! ಬಂಧಗಳ ಬ೦ದಿವಾಸ 
ಬರೆದದ್ದೇ ಬಂಧುರವಾಗಬಹುದು 
ಸಾಕಯ್ಯ ಃ ವೃತ್ತಗಳಾವರ್ತ 
ನಿನ್ನ ಮಣಿತವಿರಲಿ ಸಮುದ್ರದ ಕುಣಿತದಂತೆ! 


(೨) ನಿನ್ನ ನಾಡಿದು ನಂದನವನವೆನ್ನುತಿದ್ದೆನು: ಆಂಗ್ಲದೇವಿ ! 
ಆದರೆ ನಿನ್ನ ಸೌಂದರ್ಯವು ಭಯಾನಕವಾಗಿಹುದೆನಗೆ ! 
ನೀನು ಆಂಗ್ಲ, ನಾನು ಭಾರತೀಯ - 
ಬಾರದಿಲ್ಲಿ ಹೃದಯದ ದಂಪತ್ತು! 


ಈ ಎರಡು ಪದ್ಮಭಾಗಗಳಲ್ಲಿಯ ಕವಿಯ ಸೃಜನಶೀಲವಾದ ಆತಂಕ 
ಅರ್ಥಪೂರ್ಣವಾಗಿದೆ. ಕೊಡದಿರು ಶರಧಿಗೆ ಷಟ್ಪದಿಯ ದೀಕ್ಷೆಯನು' ಎಂಬ 
ಮಾತು ಆತ್ಮಂತಿಕವಲ್ಲ. 'ಬಾಳದೇಗುಲದಲ್ಲಿ' ಸಂಗ್ರಹದ ಬಹಳಷ್ಟು ಕವಿತೆಗಳು 
ಕುಸುಮ ಮತ್ತು ಭೋಗ ಷಟ್ಟದಿಯಲ್ಲಿವೆ. ಆದರೂ ಕವಿತೆಯ ಛಂದಸ್ಸು 
ಯಾವುದಿರಬೇಕೆಂದು ವಿಚಾರ ಮಾಡುವದು ಕೂಡ ವೃತೃತ್ತಿಯ ಕೆಲಸವಾಗಿದೆ. 
ಮುಕ್ತಛಂದದ ಆಯ್ಕೆ ಕೂಡ ಮಹತ್ಯದ್ದಾಗಿದೆ. ಪ್ರತಿಭೆಯೊಂದಿದ್ದರೆ “ಬರೆದದ್ದೇ 
ಬಂಧುರವಾಗಬಹಾುದು.' ಆದರೆ ಆಯ್ಕೆ ಮಾಡುವದು ವೃತ್ಪತ್ತಿಯ ಕೆಲಸ. 
ವಿನಾಯಕರ ಕಾವೈದ ಮಟ್ಟಿಗೆ ಹೇಳುವದಾದರೆ ಛಂದಸ್ಸಿನ ಆಯ್ಕೆ ದೈವದ ಆಯ್ಕೆ 
ಯಂತೆ. ನಿಷ್ಠುರವಾದದ್ದು. ಅದರ ಪರಿಪಾಕ-ದುರ್ವಿಪಾಕಗಳನ್ನು ಕಾವ್ಕ 
ಅನುಭವಿಸಬೇಕು. ಎರಡನೆಯ ಪದ್ಮಭಾಗದಲ್ಲಿ ಕೂಡ ಅನುಭವ ಮತ್ತು 
ತಿಳುವಳಿಕೆಗಳ ನಡುವೆ ಒಂದು ಅಂತರ ಕಾಣುತ್ತದೆ. "ನೀನು ಆಂಗ್ಲ, ನಾನು 
ಭಾರತೀಯ' - ಇಲ್ಲಿಯ ವಾಸ್ತವ ಸಂಗತಿ ಕೂಡ ದೈವದ ಶಾಸನದಂತೆ ನಿಷ್ಠುರ 
ವಾದದ್ದು. ಒಂದು ಕಾಲಕ್ಕೆ ಇಂಗ್ಲೀಒನಲ್ಲಿ ಕಾವ್ಕರಚನೆ ಮಾಡಿದ್ದ ವಿನಾಯಕ 
ರೆದುರು ಇದೂ ಒಂದು ನೈತಿಕ ಸಮಸ್ಕೆಯಾಗಿದೆ. ಈ ನೈತಿಕ ಸಮಸ್ಸೆ ಕಾವ್ಯದ 
ಮುಂದಿರುವ ಸಮಸ್ಕೆಯಾಗಿರುವದರಿಂದ ಕವಿ ತನ್ನ ವುತ್ಪತ್ತಿಯ ಮೂಲಕ ಈ 
ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ. "ಬಾಳದೇಗುಲದಲ್ಲಿ' ಸಂಗ್ರಹ- 
ದಲ್ಲಿ "ಕವಿ-ಅನುಭಾವ' ಎಂಬ ಒಂದು ದೀರ್ಫ ಕವಿತೆಯಿದೆ. ಅನುಭಾವಿ 


೧೯ 


ಕರ್ನಾಟಕ ಭಾರತಿ 


ಯಾಗಿರುವ ಒಬ್ಬ ಕವಿಯ ವಿವರವಾದ ವರ್ಣನೆ ಅಲ್ಲಿದೆ. ಈ ಕವಿತೆಗೆ ಮೂಲ 
ಮಾದರಿಯಾಗಿದ್ದವರು ಮಧುರಚನ್ನರು. ವಿನಾಯಕರು ತಮ್ಮ ಮತ್ತು 
ಮಧುರಚನ್ನರ ಸಂಬಂಧವನ್ನು ಕುರಿತು ಹೀಗೆ ಹೇಳಿದ್ದಾರೆ. 


ನನ್ನ ನಿನ್ನ ದೃಷ್ಟಿಯೊಂದೆ. 

ಆದರೆಮ್ಮದೃಷ್ಟ ಬೇರೆ - 

ಯೆಂಬ ನಿನ್ನ ಮಾತನಿಂದು ಮತ್ತೆ ನೆನೆನಿದೆ. 
ಒಂದೆ ಕಡಲ ಕೂಡಲಾವು- 

ಗಂಗೆ ಯಮನೆ-ಹರಿಯುತಿಹೆವು 

ಪಾತ್ರದೀ ಪ್ರವಾಹವೊಂದೆ ಬೇರೆಯೆನಿಸಿದೆ. 


ಇಬ್ಬರ ದೃಷ್ಟಿಯೊಂದೇ ಆಗಿದ್ದರೂ ಅದೃಷ್ಟ ಬೇರೆಯಾಗಿರುವದೆಂಬ ಮಾತು 
ಅರ್ಥಪೂರ್ಣವಾಗಿದೆ. ಮಧುರಚನ್ನರ ಈ ಅಪೂರ್ವವಾದ ತಿಳುವಳಿಕೆ ಕಾವ್ಕ 
ರಚನೆಗೆ ಉಪಯೋಗವಾಗಬಲ್ಲದೆಂಬ ಸಂಗತಿ ವಿನಾಯಕರ ವೈತ್ಪತ್ತಿಗೆ ತಿಳಿದಿದೆ. 
ಬೇಂದ್ರೆಯವರು ಇಂಥದೇ ಒಂದು ಕವಿತೆಯನ್ನು ಮಧುರಚನ್ನರ ಬಗ್ಗೆ 
ಬರೆದರು. 'ಚನ್ನ' ಎಂಬ ಹೆಸರಿನ ಆ ಕವಿತೆ ವಿನಾಯಕರ ಈ ಕವಿತೆಯಂತೆ 
ದೀರ4ವಾಗಿಲ್ಲ, ಅಲ್ಲದೆ ಇಂಥ ಒಂದು ವೈಯಕ್ತಿಕ ಸಮಸ್ಯೆಯನ್ನು 
ತಿಳಿದುಕೊಂಡು ಅದಕ್ಕೆ ಪರಿಹಾರವನ್ನು ಪಡೆಯುವ ತವಕವೇ ಆ ಕವಿತೆಗಿಲ್ಲ. 
ಬೇಂದ್ರೆಯವರಿಗೆ ಅದೊಂದು ಜೀವನಾನುಭವ. ಕವಿತೆಗೆ ಆಸಕ್ತಿ ಇರುವದು ಆ 
ಅನುಭವದ ನಿಗೂಢತೆಯ ಬಗ್ಗೆ ಮತ್ತು ಆ ಅನುಭವವದ ಸ್ವರೂಪದ ಬಗ್ಗೆ. 
ಅದೊಂದು ಭಾವಗೀತವಾಗಿರುವದರಿಂದ ಬೇಂದ್ರೆಯವರ ದೃಷ್ಠಿಯಿಂದ ಅದಕ್ಕೆ 
ಅರ್ಥವಿಲ್ಲ, ಸ್ಟಾರ್ಥವೂ ಇಲ್ಲ. ಗೀತದ ಪ್ರಜ್ಞೆ ತನ್ನ ರೂಪಕಗಳನ್ನು ಹುಡುಕಿ 
ಕೊಂಡು ಹೋಗಿ ಹಾಡಾಗಿ ಹುಟ್ಟುತ್ತದೆ. ಬಯಲಿನಲ್ಲಿ ಆಲಯವನ್ನು ಕಟ್ಟುತ್ತ 
'ಅರ್ಥ'ವನ್ನು ಸೃಷ್ಟಿಸುವ ಕಲೆಗಾರಿಕೆ ಅದು. ವಿನಾಯಕರ ಕವಿತೆ “ಬಾಳದೇಗುಲ 
ದಲ್ಲಿ' ಸಂಗ್ರಹದ ಅನೇಕ ಕವಿತೆಗಳಲ್ಲಿ ಒಂದಾಗಿದ್ದು, ಅದರ ಅರ್ಥಪೂರ್ಣತೆ ಇಡೀ 
ರಚನೆಯ ಭಾವಸಂದರ್ಭವನ್ನು ಅವಲಂಬಿಸಿದೆ. ಬೇಂದ್ರೆಯವರ ಕವಿತೆಗೆ ಇಂಥ 
ಅವಲಂಬನ ಬೇಕಾಗಿಲ್ಲ ಯಾಕೆಂದರೆ ಅದು ಯಾವದೇ ಐತಿಹಾಸಿಕ 
ಸಂದರ್ಭದಿಂದ ಹುಟ್ಟಿ ಬಂದದ್ದಲ್ಲ. ಹಾಗೆ ನೋಡಿದರೆ ಪ್ರತಿಭೆಗೆ ಇತಿಹಾಸವೇ ಇಲ್ಲ. 
ವೃತ್ಸತ್ತಿ ಮಾತ್ರ ಇತಿಹಾಸವನ್ನು ನಿರ್ಲಕ್ಲಿಸುವದಿಲ್ಲ. 


೨ 
ವಿನಾಯಕರ ಕವಿತೆಗಳಲ್ಲಿ ಅಪರೂಪಕ್ಕೊಮ್ಮೆ ಒಂದೆರಡು ಭಾವಗೀತಗಳು 
ದೊರೆಯುತ್ತವೆ. "ಇಂದು ಬಂದ ಚಂದ್ರಮಾ/ಬಾರೆ ಬಾ ಮನೋರಮಾ ' ಎಂದು 


೨೦ 


ಗೋಕಾಕ: ಬಹುಜ್ಜತಾಸ್ಕರೂಪ 


ಪ್ರಾರಂಭವಾಗುವ ಗೀತ ಅವರ "ಮಹಾಶ್ಟೇತೆ' ಎಂಬ ಪದ್ಮನಾಟಕದಲ್ಲಿದೆ. ಆದರೆ 
ತಟ್ಟನೆ ನೆನಓಗೆ ಬರುವ ಭಾವಗೀತವೆಂದರೆ "ಪಯಣ ' ಸಂಗ್ರಹದಲ್ಲಿರುವ “ಇಲ್ಲೆ 
ಇರು ಅಲ್ಲಿ ಹೋಗಿ ಮಲ್ಲಿಗೆಯನೆ ತರುವೆನು' ಎಂದು ಪ್ರಾರಂಭವಾಗುವ ಕವಿತೆ. 
ಈ ಕವಿತೆಯ ವಸ್ತು ವಿನಾಯಕರ ಆಮೇಲೆ ಬರೆದ ಅನೇಕ ಕವಿತೆಗಳಲ್ಲಿ 
ಪುನರುಕ್ತವಾಗಿದೆ. ಆದರೆ ಇದೊಂದು ಕವಿತೆಯಲ್ಲಿ ಮಾತ್ರ ಅದಕ್ಕೆ ಭಾವಗೀತದ 
ಸ್ವರೂಪ ಬಂದಿದೆ. ಮುಂದೆ ಬರುವ ಪಯಣದ ಅದ್ಭುತರಮ್ಯತೆಯನ್ನು ಉಪ 
ಯೋಗಿಸಿಕೊಂಡು ಈ ಕವಿತೆ ಬೆಳೆಯುತ್ತದೆ. ಆದರೆ ಅದಕ್ಕಾಗಿ ಇದನ್ನು ಭಾವಗೀತೆ 
ಯೆಂದು ಕರೆಯುವಂತಿಲ್ಲ. "ಅಲ್ಲಿ ಹೋಗಿ ಮಲ್ಲಿಗೆಯನು ತರುವೆನು' - ಈ 
ಹೇಳಿಕೆಯಲ್ಲಿಯ ಅನಿಶ್ಚಿತತೆಯನ್ನು ಗಮನಿಸಬೇಕು. ಈ ಪಯಣದಲ್ಲಿ 
ಯೋಜನೆ, ಉದ್ದೇಶ, ಪ್ರಯೋಜನ, ಗುರಿ ಇವು ಯಾವುವೂ ನಿಶ್ಚಿತವಾಗಿಲ್ಲ. 
"ಮೆಲ್ಲಿಗೆಯನು ತರುವೆನು' ಎಂಬ ಹೇಳಿಕೆಗೆ ಕೂಡ ನಿಶ್ಚಿತವಾದ ವಾಸ್ತವ 
ಅರ್ಥವಿಲ್ಲ . "ಮಲ್ಲಿಗೆ' ಗೆ ಸಾಂಕೇತಿಕ ಅರ್ಥ ಕೂಡ ಇಲ್ಲ. “ಇಲ್ಲಿ' "ಅಲ್ಲಿ' ಇಂಥ 
ಶಬ್ದಗಳೊಡನೆ ನಾದದ ಸಂಬಂಧವನ್ನು ಕಟ್ಟಿಕೊಂಡ "ಮಲ್ಲಿಗೆ' ಸ್ವತಂತ್ರವಾದ 
ಅರ್ಥವನ್ನು ಪ್ರಕಟಿಸಲು ಯತ್ನಿಸುತ್ತದೆ. ಇಡೀ ಕವಿತೆಯ ತುಂಬ ಇಂಥ 
ನಾದಮಯವಾದ ಹೇಳಿಕೆಗಳು ತುಂಬಿಕೊಂಡು ಒಂದಕೊಂದು ರೂಪಕ 
ವಾಗುತ್ತವೆ. ಅಂದರೆ ಭಾವಗೀತದ ಅನೇಕ ಹೇಳಿಕೆಗಳ ನಡುವೆ ಇರುವದು ಇಂಥ 
ರೂಪಕಾತ್ಮಕವಾದ ಸಂಬಂಧವೇ ಹೊರತು, ಐತಿಹಾಸಿಕ ಅಥವಾ ಅರ್ಥದ 
ಸಂಬಂಧವಲ್ಲ. | 


ಇಲ್ಲೆಲ್ಲ ಮಹತ್ವದ ಮಾತೆಂದರೆ, ವಿನಾಯಕರು ಮುಂದೆ ಇಂಥ 
ಕವಿತೆಗಳನ್ನು ಬರೆಯಲಿಲ್ಲವೆನ್ನುವದು. "ಸಮುದ್ರಗೀತಗಳು' ಸಂಕಲನದ 
ಕವಿತೆಗಳೆಲ್ಲ ಕೂಡಿಕೊಂಡು ಕವಿಯ ಐತಿಹಾಸಿಕ ಜೀವನದ ಒಂದು ಅಧ್ಯಾಯ 
ವನ್ನು ನಿರೂಹಿಸುತ್ತವೆ. ಈ ಅಧ್ಯಾಯಕ್ಕೆ ಒಂದು ನಿಶ್ಚಿತವಾದ ಪ್ರಾರಂಭವದ್ದು, 
ಅದು ಒಂದು ನಿಶ್ಚಿತವಾದ ಗಳಿಗೆಗೆ ಮುಗಿಯುತ್ತದೆ. ನಡುವಿನ ಅನುಭವ ಮತ್ತೆ 
ಪುನರುಕ್ತವಾಗಬೇಕಿಲ್ಲ. ಆದರೆ ಈ ಕವಿತೆಗಳ ಅನುಭವವೆಲ್ಲ ತಮ್ಮ ಅರ್ಥ 
ಪೂರ್ಣತೆಗಾಗಿ ಇತಿಹಾಸದ ವಾಸ್ತವತೆಯನ್ನು ಅವಲಂಬಿಸುತ್ತವೆ. ಆಗ ಭೂಮಧ್ಯ 
ಸಮುದ್ರ ಮಧ್ಯರಾತ್ರಿಯಲ್ಲಿ ಆಕಾಶಗಂಗೆಯೊಡನೆ ನಡೆಸಿದ ಪ್ರಣಯಲೀಲ ಕೂಡ 
ಈ ಇತಿಹಾಸದ ಒಂದು ಭಾಗವಾಗುತ್ತದೆ. ವಿನಾಯಕರು ತಮ್ಮ “ಕವಿ,ಕಾವ್ಕ 
ಮಹೋನ್ನತಿ' ಎಂಬ ಒಂದು ಭಾಷಣದಲ್ಲಿ, ಗದ್ದ ಮತ್ತು ಪದ್ಮಗಳ ನಡುವಿನ 
ಭೇದವನ್ನು ಕುರಿತು ಹೀಗೆ ಹೇಳಿದ್ದಾರೆ. : "ನಿಜವಾದ ಭೇದವು 'ಕಾವ' ಮತ್ತು 
"ಗದ್ಯ'ಗಳ ನಡುವಿರುವೆದಿಲ್ಲ. "ಕಾವ' ಮತ್ತು ಶಾಸ್ತ್ರಗಳ ನಡುವಿದೆ. ಗದ ಪದ್ಮಗಳ 
ಭೇದವು ತಾಳಲಯಗಳ ಅಂತರದಲ್ಲಿದೆ. ಗದ್ಯವು ನಡೆದರೆ ಪದ್ಮವು ಕುಣಿಯುತ್ತದೆ. 


೨೧ 


ಕರ್ನಾಟಕ ಭಾರತಿ 


ಕಾವ ಶಾಸ್ತ್ರಗಳಲ್ಲಿ ತಿರುಳಿನದೇ ವೃತ್ಕಾಸವಿದೆ. ಶಾಸ್ತ್ರಕಾರನು ಇದ್ದ ಸಂಗತಿಗಳನ್ನು 
ವಿವರಿಸುತ್ತಾನೆ ; ಚರ್ಚಿಸುತ್ತಾನೆ, ಕವಿಯು ಇರಬಹುದಾದ ಸಂಗತಿಗಳನ್ನು 
ಬಣ್ಣುಸುತ್ತಾನೆ. ' 

ಗದ್ಯ ಪದ್ಯಗಳ ನಡುವಿನ ವೃತ್ಕಾಸವನ್ನು ಖಚಿತವಾಗಿ ತೋರಿಸಿದ್ದಾರೆಂದಷ್ಟೇ 
ವಿಮರ್ಶೆಯ ಈ ಸಿದ್ಧಾಂತ ಮಹತ್ವದ್ದಾಗಿಲ್ಲ. ಈ ಬಗೆಯ ವ್ಯಾಖ್ಕೆ ನಮ್ಮ ಪ್ರಾಚೀನ 
ಆಲಂಕಾರಿಕರಿಗೂ ಒಬ್ಬಗೆಯಾದದ್ದೇ. ಆದರೆ ಗದ್ಮ ಪದ್ಮಗಳ ಈ ಸ್ವರೂಪಜ್ಞಾನ 
ವಿನಾಯಕರ ಕಾವ್ಯದ ದೃಷ್ಟಿಯಿಂದ ಬಹಳ ಮಹತ್ವದ್ದಾಗಿದೆ. ರಸಾನುಭವ ನೀಡುವ 
ಬರವಣಿಗೆ - ಅದು ಗದ್ಮದಲ್ಲಿರಲಿ ಪದ್ಮದಲ್ಲಿರಲಿ - ಅದೆಲ್ಲ ಕಾವ್ಕೆ ಎಂಬ ಸಂಗತಿ 
ಮನಸ್ಸಿಗೆ ಸ್ಪಷ್ಟವಾದಾಗ, ಕವಿ ಕಾವ್ಯಸ್ವರೂಪದ ಬಗ್ಗೆ ಹೆಚ್ಚು ನಿಶ್ಚಿಂತನಾಗಿ, ಮೈಚಳಿ 
ಬಿಟ್ಟು ಬರೆಯಬಹುದು. ವಿನಾಯಕರು ತಮ್ಮ ಕಾವ್ಕವನ್ನು ಛಂದೋಬದ್ಧವಾಗಿ, 
ಅಲ್ಲದೇ ಮುಕ್ತಛಂಧಸ್ಸಿನಲ್ಲಿಯೂ ಬರೆದಿದ್ದಾರೆ. ಅಂದರೆ ತಮ್ಮ ಕಾವದಲ್ಲಿ ಗದ್ಯಕ್ಕೆ 
ಸಾಕಷ್ಟು ಇಂಬುಕೊಟ್ಟು ಬರೆದಿದ್ದಾರೆ. ಅವರ ಮುಕ್ತಛಂದದಲ್ಲ, ಚಂಪೂ 
ಪ್ರಯೋಗಗಳಲ್ಲಿ ಗದ್ದ ಸ್ಪಷ್ಟವಾಗಿಯೇ ಗೋಚರವಾಗುತ್ತದೆ. ಹರಿಹರನ 
ರಗಳೆಗಳಲ್ಲಿಯಂತೆ ಒಮ್ಮೆ ಪದ್ಧ ಮತ್ತೊಮ್ಮೆ ಗದ ಇಂಥ ಕ್ರಮದಲ್ಲಿ ಬರೆದಿದ್ದಾರೆ. 
ಅವರ ಕಾದಂಬರಿಯ ನೇಯ್ಗೆಯಲ್ಲಿ ಹಲವಾರು ಕವಿತೆಗಳು ಕಸೂತಿಯಲ್ಲಿಯ 
ಹೂವುಗಳಂತೆ ಅರಳಿಕೊಂಡಿವೆ. ಅಂದರೆ ಗದ್ದ ಪದ್ಮಗಳ ಈ ಹಾಸುಹೊಕ್ಕನ್ನು 
ಲೆಕ್ಕಕ್ಕೆ ತೆಗೆದುಕೊಂಡೇ ಅವರ ಕೃತಿಯ ಬೆಲಿಗಟ್ಟಬೇಕಾಗುತ್ತದೆ. ಅವರ 
ಬರೆವಣಿಗೆಯಲ್ಲಿ ಗದ್ದ ಮತ್ತು ಪದ್ಮಗಳ ಪ್ರಮಾಣ ಮತ್ತು ಅವುಗಳ ನಡುವಿನ 
ಸಂಬಂಧ, ಕೃತಿಯಿಂದ ಕೃತಿಗೆ ಬದಲಾಗುತ್ತಿರುತ್ತದೆ. ಅವರ “ಸಮರಸವೇ ಜೀವನ' 
ಕಾದಂಬರಿಯಾಗಿದ್ದು, ಕೆಲವು ಕವಿತೆಗಳನ್ನು ಹೊರತುಪಡಿಸಿದರೆ, ಶುದ್ಧವಾದ 
ಗದ್ಮಕೃತಿಯಾಗಿದೆ. ಆದರೆ ಈ ಕೃತಿಯ ಬರವಣಿಗೆ ಕಾವ್ಯದ ಕ್ರಮವನ್ನು 
ಅನುಸರಿಸುತ್ತದೆ. ಪಾತ್ರಗಳ ನಡುವೆ ಪರಿಸ್ಥಿತಿಗಳ ನಡುವೆ ಇರುವ ತೀವ್ರವಾದ 
ವಿರೋಧ (ಇಜ್ಜೋಡು) ಕ್ರಮೇಣ ಸಾಮರಸ್ಕದ ಕಡೆಗೆ ತಿರುಗುವ ಇವು ಬೇರೆ 
ಬೇರೆಯಾಗಿಲ್ಲ. ಈ ಎರಡೂ ಸ್ಥಿತಿಗಳಲ್ಲಿ ಒಂದನ್ನು ತಿಳಿದುಕೊಳ್ಳಲು ಇನ್ನೊಂದರ 
ಅವಶ್ಯಕತೆ ಇರುತ್ತದೆ. ಆದರೆ ಆ ಕಾದಂಬರಿ ಒಂದು ಸುಸೂತ್ರವಾಗಿ ಮುಂದು 
ವರಿಯುವ ಕತೆಯನ್ನೂ ಹೇಳುತ್ತದೆ. ಅದಕ್ಕಾಗಿ ಈ ಕ 
ಗದ್ದದಲ್ಲಿರುವದು ಅನಿವಾರ್ಯವಾಯಿತು. nt ಜು ಸ 


ಕತೆ, ಇತಿಹಾಸ ಇವುಗಳ ತತ್ಸವೆಂದರೆ ಮುಂದುವರಿಯುವ ಒಂದು ಕ್ರಮ. ಈ 
ಕ್ರಮವನ್ನು ಹಚ್ಚು ಕಡಿಮೆ ಅದೇ ಕ್ರಮದಲ್ಲಿ ಗದ ಅಭಿವೃಕ್ತಿಸುತ್ತದೆ. ಘಟನೆಗಳು 
ಕಾಲದೇಶಗಳಲ್ಲಿ ಈ ಕ್ರಮವನ್ನು ಅನುಸರಿಸಿ ಬೆಳೆಯುತ್ತವೆ, ತಮ್ಮ 
ಪರಿಣಾಮವನ್ನು ತೋರುತ್ತವೆ. ಗದ್ಮದ ವ್ಯಾಕರಣವೂ ಇದಕ್ಕೆ ಹೊರತಾಗಿಲ್ಲ. 


೨೨ 


ಗೋಕಾಕ: ಬಹುಜ್ಜತಾಸ್ವರೂಪ 


ವಿನಾಯಕರ ಬರವಣಿಗೆ ಈ ಕ್ರಮವನ್ನು ಭಾಷೆಯಲ್ಲಿ ಹಿಡಿಯಲು ಪ್ರಯತ್ನ 
ಮಾಡಿದೆ. “ಸಮುದ್ರಗೀತ'ಗಳಿಂದ ಪ್ರಾರಂಭವಾದ ಈ ಪ್ರಯತ್ನ, ತನ್ನ 
ಪರಿಣಾಮವನ್ನು "ಭಾರತ ಸಿಂಧುರಶ್ಮಿ' ಎಂಬ ಮಹಾಕಾವ್ಯದಲ್ಲಿ ಕಂಡುಕೊಂಡಿತು. 
“ಅಭ್ಮುದಯ' ದಲ್ಲಿಯ ಅಷ್ಟ ಷಟ್ಪದಿಗಳು, "ಆಕಾಶಗಂಗೆ' ಮತ್ತು "ಇಂದಿಲ್ಲ ನಾಳೆ' 
ಯ ಚಂಪೂ ಪ್ರಯೋಗಗಳು, "ಬಾಳದೇಗುಲದಲ್ಲಿ' ಸಂಕಲನದ ವೈಯಕ್ತಿಕ 
ಇತಿಹಾಸಗಳು - ಇವೆಲ್ಲ ಒಂದೇ ಜಾತಿಯ ಅಭಿವ್ಯಕ್ತಿಯ ಮಾದರಿಗಳಾಗಿವೆ. 
ಗದ್ಮಪದ್ಯಗಳಲ್ಲಿಯ ಈ ರೂಪ ವೈವಿಧ್ಯಕ್ಕೆ ಕಾರಣವೆಂದರೆ, ವಿನಾಯಕರ 
ಬರವಣಿಗೆಯಲ್ಲಿಯ ವ್ರುತ್ಪತ್ತಿ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಹುಜ್ಞತೆ 
ಇಲ್ಲದಿದ್ದರೆ ವಿಸ್ತಾರ ವೈವಿಧ್ಯಗಳು ಕೈಗೆ ದಕ್ಕುವದಿಲ್ಲ. 


ವಿನಾಯಕರ ಕಾವ್ಯದಲ್ಲಿ ವಿಸ್ತಾರ ವೈವಿಧ್ಯಗಳು ತಲೆದೋರುವ ಬಗೆಯನ್ನು 

ಈ ಪದೃಭಾಗದ ಮೂಲಕ ಅರಿಯಬಹುದಾಗಿದೆ. "ಬಾಳದೇಗುಲದಲ್ಲಿ' ಎಂಬ 
ಕವಿತೆಯ ಒಂದು ಭಾಗ ಇಲ್ಲಿದೆ 

ಏಸು ಕ್ರಿಸ್ತನು ನಿನ್ನ 

ಬೆಸ್ತರವನಹುದು. 

ಕೃಷ್ಣ ಯಾದವ ನಿನ್ನ ಬೇಡರವನಹುದು. 
ರಾಮ ರಾಘವ ನಿನ್ನ 
ಬಡಪಾಯಿಯಹುದು. 
ಬುದ್ಧ ಗೌತಮ ನಿನ್ನ 
ಬೇಹಿನವನಹುದು. 
ಬಂದು ಜನಿಸಿದರಿವರು 
ನಿನ್ನುದರದಲ್ಲಿ 
ಕಂಡು ಮುಕ್ತಿಯನಲ್ಲಿ - 
ಕಾಣುುದಿನ್ನೆಲ್ಲಿ ? 
ಓದೇವಿ! ಮಾದೇವಿ! ಕಣ್ನೆರೆದು ನೋಡು 
ನಿಂದ ಯಾತ್ರಿಕರನ್ನು ಹರಸು ಕಾಪಾಡು. 


ಕವಿತೆಯ ಗತಿ ಭಾವಗೀತದ್ದೇ ಆಗಿದೆ. ಕ್ರಿಸ್ತ, ಕೃಷ್ಣ, ರಾಮ, ಬುದ್ಧ ಇವರಲ್ಲಿ 
ಒಂದು ಸಮಾನಧರ್ಮವನ್ನು ಕಂಡು, ಅವರನ್ನು ಇಲ್ಲಿ ರೂಪಕಗಳಂತೆ 
ಬಳಸಲಾಗಿದೆ. ಅವರೆಲ್ಲರೂ ಬಾಳದೇವಿಗೆ ಅಧೀನರಾಗಿದ್ದಾರೆಂದು ಇನ್ನೊಂದು 
ಸಮಾನಧರ್ಮವನ್ನು ಆರೋಒಸಲಾಗಿದೆ. ವ್ಯಕ್ತಿ ಮತ್ತು ಸಮಸ್ಕಿಜೀವನದ 
ಸಂಬಂಧವನ್ನು ಇನ್ನಷ್ಟು ಹುರಿಗೊಳಿಸಲಾಗಿದೆ. ಇದರಿಂದ ಸೂಚಿತವಾಗುವ 


೨೩ 


ಕರ್ನಾಟಕ ಭಾರತಿ 


ಜೀವನದ ಸಾರ್ವಭೌಮಿಕ ಶಕ್ತಿಯನ್ನು ಇಲ್ಲಿ ಹೊಗಳಲಾಗಿದೆ. ಇಷ್ಟರ ಮೇಲಿಂದ 
ಇದು ನವೋದಯ ಕಾವ್ಕದ ಒಳ್ಳೆಯ ಮಾದರಿಯೆಂದು ಹೇಳಿ ಬಿಡಬಹುದು. 
ಆದರೂ ಕವಿತೆಯಲ್ಲಿ ಇನ್ನೂ ಏನೋ ಉಳಿದಂತಾಗುತ್ತದೆ. ಏಸುಕ್ರಿಸ್ತ, ಕೃಷ್ಣ, 
ರಾಮ, ಬುದ್ಧ ಮೊದಲಾದವರ ಜೀವನದ ಇತಿಹಾಸ, ಭಾವಗೀತದ ಪರಿಮಿತ 
ಕ್ಷೇತ್ರವನ್ನು ಮೀರಿ ಬೆಳೆದುಬರುತ್ತದೆ. ಬಾಳದೇವಿ ಇವರಿಂದ ಪೂಜೆಗೊಳ್ಳುವದು, 
ಅವರ ನಡುವಿನ ಸಂಬಂಧ ನಿತ್ಯವಾಗಿರುವದು ಭಾವಗೀತದ ವಿಷಯ ನಿಜ. ಆದರೆ 
ಇವರಿಂದ ಬಾಳು ಕೂಡ ನೆನಓನಲ್ಲಿಡುವ ಇತಿಹಾಸವಾಗುವದೂ ಕೂಡ ನಾವು 
ಲಕ್ಷ್ಮದಲ್ಲಿಡಬೇಕಾದ ಸಂಗತಿಯಾಗಿದೆ. ಬೆಸ್ತನಾಗಿ, ಬೇಡನಾಗಿ, ಬೇಹಿನವನಾಗಿ 
ಇವರು ತೋರಿಸಿದ ಲೀಲೆ ಅನೇಕ ಘಟನೆಗಳ ಸರಮಾಲೆಯಾಗಿದೆ. ಈ 
ಕಾರ್ಯಗಳು ಅಂಥ ನೈತಿಕ ಬೆಲೆಯನ್ನಿಟ್ಟುಕೊಂಡವುಗಳಲ್ಲ. ಮೀನುಗಾರಿಕೆ, 
ಬೇಟಿ, ಬೇಹು ಇವೆಲ್ಲ ಸಾಮಾನ, ಕೆಲಸಗಳೇ. ವ್ಯಕ್ತಿಗೂ ಅವನ ಕಾರ್ಯಕ್ಕೂ 
ಇರುವ ಈ ಸಂಬಂಧದ ವಿರೋಧಾಭಾಸ ಇನ್ನೊಂದು ಕತೆಯನ್ನು ಹೇಳಬಹುದು. 
ಇದೆಲ್ಲದರ ಗದ್ಯಾತ್ಮಕವಾದ ಸ್ಪಷ್ಟೀಕರಣ ಈ ಸಂಗ್ರಹದ ಉಳಿದ ಕವಿತೆಗಳಲ್ಲಿ 
ದೊರೆಯುತ್ತದೆ. 


ಈ ಸಂಕಲನದ ಉಳಿದ ಕವಿತೆಗಳಲ್ಲಿ 'ಗದ್ಕಾತ್ಮಕವಾದ ಸ್ಪಷ್ಟೀಕರಣ' ಯಾವ 
ಬಗೆಯಲ್ಲಿದೆಯೆಂಬುದನ್ನು ಸ್ವಲ್ಪದರಲ್ಲಿ ಸೂಚಿಸಬಹುದು. ಪ್ರತಿಯೊಂದು ಕವಿತೆ 
ಜೀವನದ ಒಂದು ಮಾದರಿಯನ್ನು ವಿವರವಾಗಿ ನಿರೂಹಸುತ್ತದೆ. ಜೀವನದ 
ಪ್ರತಿಯೊಂದು ಮಾದರಿ - ಉದಾಹರಣೆಗೆ, "ಮಗು', “ತಂದೆ', ಕುಮಾರಿ' 
"'ರೂಪಾರಾಧಕ', "ಉದಾರಚರಿತ' ಇತ್ಮಾದಿ - ಮಾದರಿ ವ್ಯಕ್ತಿಯಾಗಿ ಒಂದು 
ರೂಪಕವಾಗಿ ಕೆಲಸ ಮಾಡುತ್ತದೆ. ಜೀವನದ ಅನಂತವಾದ ವೈವಿಧ್ಯವನ್ನು ಈ 
ರೂಪಕಗಳು ನಿರೂಹಸುತ್ತವೆ. ಆದರೆ "ಮಗು'ವಿನಿಂದ ಹಿಡಿದು "ಮುಕ್ತಜೀವಿ' 
ಯವರೆಗೆ ಹಬ್ಬಿಕೊಂಡಿರುವ ಈ ಮನುಷ್ಯ ಮಾದರಿಗಳು ಜೀವನದ ದೀರ್ಫ್ಥವಾದ 
ಇತಿಹಾಸವನ್ನು ವಿವರವಾಗಿ, ಕ್ರಮವಾಗಿ ನಿರ್ಮಿಸುತ್ತವೆ. ಅಲ್ಲದೆ ದೇಗುಲದ 
ಓಂದು ಕಂಬದಲ್ಲಿಯ ಒಂದು ಚಿಕ್ಕ ದೇಗುಲ ಇಡೀ ದೇವಾಲಯದ ವಾಸ್ತು 
ಶಿಲ್ಪವನ್ನು ಪ್ರತಿಫಲಿಸುವಂತೆ, ತನ್ನ ವೈಯಕ್ತಿಕ ಇತಿಹಾಸವನ್ನು ಅಷ್ಟೇ ವಿವರವಾಗಿ 
ನಿರ್ಮಿಸುತ್ತದೆ. 

ಈ ಸಂಕಲನಕ್ಕೆ ಬರೆದಿರುವ ಮುನ್ನುಡಿಯಲ್ಲಿ ಈ ಕಾವ ಸ್ವರೂಪದ ಬಗ್ಗೆ 
ವಿನಾಯಕರು ಒಂದೆರಡು ಮಾತು ಹೇಳಿದ್ದಾರೆ $ "ಇಂದಿನ ಕನ್ನಡದಲ್ಲಿಯೂ 
ಮಹಾಕಾವೃದ ಈ ನವೀನರೂಪಗಳು ತಲೆಯೆತ್ತಿವೆ. ಅವುಗಳ ವಿಮರ್ಶೆ ಮಾತ್ರ 
ಇನ್ನೂ ಬರಬೇಕಾಗಿದೆ. ಯೆಂಡ್ಗುಡ್ಕ ರತ್ನ, ನಂದಾದೀಪ, ಚಿತ್ರಾಂಗದಾ, 
ರಾಮಾಯಣ, ಮಂಕುತಿಮ್ಮನ ಕಗ್ಗ, ನವರಾತ್ರಿ, ಆಕಾಶಗಂಗೆ - ಕಾದಂಬರಿಯ 


೨೪ 


ಗೋಕಾಕ: ಬಹುಜ್ಜತಾಸ್ತರೂಪ 


ಕ್ಷೇತ್ರದ ಹೊರಗೆ ಮಹಾಕಾವ್ಯದ ಹಾದಿಯಲ್ಲಾದ ಪ್ರಯತ್ನಗಳಿವು. ಇದೀಗ 
ಬಾಳದೇಗುಲದಲ್ಲಿ ಒಂದು'. ವಿನಾಯಕರ ಈ ಅಭಿಪ್ರಾಯದಲ್ಲಿ ಕನ್ನಡದ ಗದ್ಯ 
ಪದ್ಮಗಳ ಸಂಕೀರ್ಣ ಸ್ವರೂಪ ತಾನಾಗಿ ಒಡಮೂಡಿದೆ. ಹಳೆಯ ಮಹಾಕಾವೃದ 
ಕೆಲಸವನ್ನು ಈಗ ಕಾದಂಬರಿಗಳು ಯಶಸ್ವಿಯಾಗಿ ಮಾಡತೊಡಗಿವೆ. ಕಾವ್ಕ ಕೂಡ 
ತನ್ನ ಶಕ್ತಿಯ ಪರಿಮಿತಿಯಲ್ಲಿಯೇ ಅದೇ ಕೆಲಸವನ್ನು ಇನ್ನೊಂದು ರೀತಿಯಲ್ಲಿ 
ಮಾಡುತ್ತಿದೆ, ಮತ್ತು ಮಾಡಬೇಕು ಎಂಬ ಅಭಿಪ್ರಾಯ ಇಲ್ಲಿದೆ. ಹೊಸದಾಗಿ ಬಂದ 
ಭಾವಗೀತ ಹಳೆಯ ಮಹಾಕಾವ್ಯವನ್ನು ತಂಗಳಾಗಿಸಿತೆಂದು ಈ ಅಭಿಪ್ರಾಯ 
ಸೂಚಿಸುತ್ತದೆಯೇ ? ಅದೇನೇ ಇದ್ದರೂ ವಿನಾಯಕರ ಕಾವ ಪ್ರಯತ್ನದ ಗುರಿ 
ಇಲ್ಲಿ ಕಾಣುತ್ತದೆ. ಕವಿತೆಗೆ ಮಹಾಕಾವ್ಯದ, ಕಾದಂಬರಿಯ ವಿಸ್ತಾರ ಮತ್ತು 
ವೈವಿಧ್ಯಗಳು ಬರಬೇಕೆಂಬುದೇ ಆ ಪ್ರಯತ್ನದ ಉದ್ದೇಶವಾಗಿದೆ. ಗದ್ದ ಮತ್ತು 
ಪದ್ಮಗಳಲ್ಲಿ ಸವೈಸಾಚಿತ್ವವಿರುವ ವಿನಾಯಕರಿಗೆ ಇಂಥ ಕೃತಿತ್ವ ಸುಲಭವಾಗಿ 
ಕಂಡಿರಬೇಕು. 


ತಮ್ಮೆಲ್ಲಿಯ ವೃತ್ಪತ್ತಿಯ ಬಹುಜ್ಮತೆಯಿಂದಾಗಿ ವಿನಾಯಕರು ಅನೇಕ 
ಪ್ರಕಾರಗಳ ಕಾವೈವನ್ನು ಸೃಷ್ಟಿಸಿದ್ದು ಒಂದು ವಾಸ್ತವ ಸಂಗತಿಯಾಗಿದೆ. ಅವರ 
ಮನಸ್ಸನ್ನು ಮುಖ್ಯವಾಗಿ ಆವರಿಸಿಕೊಂಡಿದ್ದು ಸಮಕಾಲೀನ ಇತಿಹಾಸ. “ಭಾರತ 
ಓ೦ಧುರಶ್ಮಿ' ಯಂಥ ಮಹಾಕಾವ್ಮದಲ್ಲಿರುವದು ತೀರ ಪ್ರಾಚೀನವಾದ ಕತೆ, ಆದರೆ 
ಅದು ಸಮಕಾಲೀನ ಇತಿಹಾಸದ ಸಮಸ್ಯೆಗಳನ್ನು ಬಿಡಿಸಲು ಹಳೆಯ ಕತೆಯನ್ನು 
ಉಪಯೋಗಿಸುತ್ತದೆ. "ದಾವಾ ಪೃಥಿವೀ' "ಉಗಮ' *ಕಾಶ್ಮೀರ'ದಂಥ ಕೃತಿ 
ಗಳಲ್ಲಿಯೂ ಕೂಡ ಇರುವದು ಸಮಕಾಲೀನ ಇತಿಹಾಸದ ಬಗ್ಗ ಕಳಕಳಿ. 


"ಭಾರತಸಿಂಧುರಶ್ಮಿ' ಯ “ಭಾರತ ವಿಸ್ತರಣಕಾಂಡ'ದಲ್ಲಿಯ ಒಂದು ಪದ್ಮ 
ಭಾಗವನ್ನು ಇಲ್ಲಿ ಉದಾಹರಣಿಗೆಂದು ನೋಡಬಹುದು. ಈ ಕಾಂಡದ ಪ್ರಾರಂಭಕ್ಕೆ 
ವಶಿಷ್ಠ ಮತ್ತು ಅರುಂಧತಿಯರ ನಿರ್ಯಾಣದ ವರ್ಣನೆಯಿದೆ. ಅಲ್ಲಿಂದ 
ಮುಂದಿನ ಅಧ್ಯಾಯಗಳಲ್ಲಿ ದಾಶರಾಜ್ಞ ಯುದ್ಧ ಮುಗಿದ ಮೇಲೆ ಪರಾಜಿತರಾದ 
ರಾಜರು ಸಪ್ತಸಿಂಧುವನ್ನು ತೊರೆದು, ಮುಂದೆ ಮುಂದೆ ಹೋಗಿ, ಭಾರತದ 
ಮೇರೆಗಳನ್ನು ವಿಸ್ತರಿಸಿದ ಕಥೆಯಿದೆ. ಗೋತಮ ರಾಹೂಗಣದ ಬಲಿನೃಪನ 
ಮಗನಾದ ವಂಗನಿಗೆ ಅವನು ಆಕ್ರಮಿಸಿದ್ದ ದೇಶದ ಕಿರಾತರಾಜ ಮಗಳನ್ನಿತ್ತು 
ಮದುವೆ ಮಾಡುತ್ತಾನೆ. ಆ ಪ್ರದೇಶದ ಹತ್ತಿರವಿರುವ ಗಂಗಾಸಾಗರದ ವರ್ಣನೆ 
ಹೀಗಿದೆ. 


ಅಲಲ! ಕೊನೆಗೊಮ್ಮೆ ಕಂಡನು ಕಡಲ ಮಾರಾಯ ; 
ತೋಳ್‌ ತೆರೆದು ತೀರವನು ನುಗ್ಗುತೌತಣಿಸಿದನು ! 


೨೫ 


ಸಾರಿದಳು, ಸೇರಿದಳು, ತನ್ನನ್ನೆ ತೂರಿದಳು, 
ನಾಭಿಕಮಲದ ಸುತ್ತ ಮಡವುಗಟ್ಟಿರೆ ಕಡಲು. 

ಬಂದಂತೆ ಬಾ ಎಂದ, ನಿಂದಂತೆ ನಿಲ್ಲೆಂದ, 

ಹರಿದಂತೆ ಹರಿಯೆಂದ ಸಮುದ್ರರಾಯನು ತಾನು! 
ಗಂಗೋದಕಕೆ ದಾರಿ ಮಾಡಿದನರ್ಣವೇಶ್ವರನು 
ತನ್ನೊಂದು ಬಿಂದು ನದಿಯಲಿ ಬೆರೆಯದಿರುವಂತೆ ! 
ಪರಿತಓಸಿದಳು ಗಂಗೆ ವಿರಕ್ತನನೆಂತು 
ಸಂಸಾರಕೆಳೆಯುವದೆಂದು ; ಕೊರಗಿದಳು ಮರುಗಿದಳು 
ತನ್ನಳವಲ್ಲ! ಪ್ರಾರ್ಥಿಸಿದಳಾರ್ತಳಾಗುತ್ತಾಕೆ, 
ಪದ್ಮಪತ್ರದೊಲು ತನ್ನನು ತಳಿದ ನಾಥನಿಗೆ 

ಜಓಸಿದಳು ಮಂಗಲಮಂತ್ರವಿದನು ಗಂಗಾಂಬಿಕೆಯು. 
ಅನುಭವಿಸಿದಳು ಅಮೃತಮಯ ಪವಾಡವನೊಡನೆ ! 
ST ಅಬ್ಬಿಯ ಅಂಭಸದಂತೆ 

ಶ್ಕಾಮಹರಿತ ಸಲಿಲವಾಗಿ ಬೆರೆತಳು ಗಂಗೆ! 

ಗಂಗಾಂಬಿಕೆ ಸಮುದ್ರನಾಥನಾಗಿಹಳೀಗ ! 
ಮಾಯಾಕೋಲಾಹಲನೊಳು ಮಾಯೆ ಮೈಗರೆದಿಹಳು. 
ಹಿಂದುಳಿದಿಹಳು ನಾಮ ರೂಪದ ಉಪಾಧಿಗಳು, 
ಸ್ವಪ್ನದಿಂದೆಚ್ಛತ್ತ ಗೋತಮನೆಂದ "ದೃಷ್ಟಾಂತ 
ಅದೃಷ್ಠವನೆ ಬದಲಿಸುವ ಶಕ್ತಿ ಹೂಂದಿಹುದು. 
ವಂಗ-ಕದ್ರೂ ಮದುವೆ ಒಂದು ರಾಜ್ಕದ ನಲಿವು. 

ವಿಶ್ವದ ದೈವ ಮಡಗಿರುವದಿಂಥ ದರ್ಶನದಲ್ಲಿ !' 
ಮೂಡಿಸ:ಿದನಾರ್ಷೇಯ ಕವಿಯೊರ್ವ ಮುಂದೊಮ್ಮೆ 
ಗೋತಮನೆದೆಯೊಳಿರುವ ಭಾವಮಲ್ಲಿಗೆಗಂಪುಃ 
"ಯಥಾ ನದ, : ಸಂದಮಾನಾಸ್ನಮುದ್ರೇ 

ಅಸ್ಮಂ ಗಚ್ಛಂತಿ ನಾಮರೂಪೇ ವಿಹಾಯ | 

ತಥಾ ವಿದ್ದಾನ್‌ ನಾಮರೂಪಾದ್ವಿಮುಕ್ತ : 

ಪರಾತ್‌ಪರಂ ಪುರುಷಮುವಪೈತಿ ದಿವ್ಮಂ। 


ಸ 


ಕರ್ನಾಟಕ ಭಾರತಿ 


ಗೊಣಾಕ: ಬಹುಜ್ಯತಾಸ್ಮರೂಪ 


ಈ ಪದ್ಮಭಾಗದ ಅರ್ಧದಲ್ಲಿ ಗಂಗೆ ಸಮುದ್ರವನ್ನು ಸೇರಿದ ವರ್ಣನೆಯಿದೆ. 
ನದಿ ಮತ್ತು ಸಮುದ್ರ ಇವುಗಳಲ್ಲಿಯ ಸಂಬಂಧ ನಮ್ಮೆಲ್ಲ ಗಂಡ ಹೆಂಡಂದಿರ 
ಸಂಬಂಧವಾಗಿದೆ. ಇದೇ ರೂಪಕವನ್ನು ಬೆಳೆಸಿ, ನದಿ ವಿರಕ್ತನಾದ ಸಮುದ್ರನನ್ನು 
ಸಂಸಾರದಲ್ಲಿ ಆಸಕ್ತನಾಗುವಂತೆ ಮಾಡಿದ ವರ್ಣನೆಯಿದೆ. ಈ ಅನುಭವವನ್ನು 
ಕನಸಿನಲ್ಲಿಯೆಂಬಂತೆ ಪಡೆದ ಗೋತಮ, ಅದರ ಮೇಲಿ ತನ್ನದೊಂದು 
ಭಾಷ್ಕವನ್ನು ಬರೆಯುತ್ತಾನೆ. ಅವನ ಪಾಲಿಗೆ ಇದೊಂದು ದೃಷ್ಟಾಂತ, ಅದೃಷ್ಟವನ್ನು 
ಬದಲಿಸುವ ಶಕ್ತಿಯನ್ನು ಪಡೆದಿರುವ ದೃಷ್ಟಾಂತ... ನಾಮರೂಪದ 
ಉಪಾಧಿಗಳನ್ನೆಲ್ಲ ಕಳೆದುಕೊಂಡು ಸಮುದ್ರವೇ ಆದ ನದಿ, ನಮ್ಮ ದೇಶದ 
ಜನಪದಗಳ ಸಾಯುಜ್ಯ ಮತ್ತು ಸಾಮರಸ್ಕಗಳನ್ನು ಪ್ರತೀಕಾತ್ಮಕವಾಗಿ ನಿರೂಓ 
ಸುತ್ತದೆ. ಗಂಗೆಯ ಬಣ್ಣ ಶುಭ್ರವಾಗಿದ್ದರೂ ಅವಳು ಸಮುದ್ರದ ಶ್ಕಾಮ ಹರಿತವಾದ 
ಬಣ್ಣವನ್ನು ತಳೆಯುತ್ತಾಳೆ. ವಂಗ-ಕದ್ರೂ ಇವರ ಮದುವೆ ಇಂಥದೇ ಒಂದು 
ಮಿಲನವಾಗಿ ಕಾಣುತ್ತದೆ. 


ಮಹಾಕಾವ್ಯದ ಸಂದರ್ಭದಲ್ಲಿ ಇಂಥ ದೊಡ್ಡ ರೂಪಕಗಳು ಬರುವದು 
ಅಪರೂಪವೇನಲ್ಲ. ಪಾಶ್ಚಾತ್ಮ ಮಹಾಕಾವ್ಮಗಳಲ್ಲಿಯ 'ಮಹೋಪಮೆ' ಗಳು ನಮ್ಮ 
ಹೊಸ ಮಹಾಕಾವೈಗಳಲ್ಲಿ ಬಂದುಬಿಟ್ಟಿವೆ. ಆದರೆ ಸಣ್ಣವಾಗಿರಲಿ, ದೊಡ್ಡವಾಗಿರಲಿ 
ರೂಪಕಗಳು ಭಿನ್ನವಸ್ತುಗಳಲ್ಲಿಯ ಸಾದೃಶ್ಯವನ್ನು ಸುಂದರವಾಗಿ ರೂ&ಿಸಿ, 
ವರ್ಣವಸ್ತುವಿನ ತಿಳುವಳಿಕೆಯನ್ನು ಸರಿಯಾಗಿ ಮಾಡಿಕೊಟ್ಟ ಸಂದರ್ಭದಿಂದ 
ದೂರ ಸರಿಯುತ್ತವೆ. ಆದರೆ ಇಲ್ಲಿಯ ರೂಪಕ ಅಂಥದಲ್ಲ. ಗೋತಮ ಕಣ್ಣಾರೆ 
ಕಂಡಿದ್ದ ನದಿ ಮತ್ತು ಕಡಲುಗಳ ಮಿಲನದ ವರ್ಣನೆ ಇದು. ಇಂದು ಗೋತಮ 
ಇಲ್ಲದಿದ್ದರೂ ವಂಗದೇಶದ ದಕ್ಷಿಣಕ್ಕೆ ಇಂದಿಗೂ ಕಂಡುಬರುವ ದೃಶ್ಯ ಇದು. 
ಇತಿಹಾಸದ ಅಂದಿನ ಸಂದರ್ಭದಲ್ಲಿ ಈ ದೃಶ್ಯಕ್ಕೆ ದೃಷ್ಠಾಂತವಾಗುವ ಯೋಗ 
ಲಭಿಸಿದೆ. ಅಂದರೆ ಇದು ಸಾಮಾನ, ಉಪಮಾನದಂತೆ ಕತೆಯ ಸಂದರ್ಭದ 
ಹೊರಗಿನಿಂದ ಬಂದು ಸೇರಿರುವ ಅಂಶವಲ್ಲ. ಚಿತ್ರಾ ನಕ್ಷತ್ರದ ಜೊತೆಯಲ್ಲಿಯ 
ಚಂದ್ರನಂತೆ ರಾಮ ಪರ್ಣಕುಟಿಯಲ್ಲಿ ಸೀತೆಯೊಡನೆ ಕುಳಿತಿದ್ದ ಎಂಬ 
ರಾಮಾಯಣದ ವರ್ಣನೆಯಲ್ಲಿ ಚಂದ್ರ ನಕ್ಷತ್ರಗಳು ಕತೆಯ ಹೊರಗಿನವು, 
ಅಥವಾ ಅವು ಕವಿಯ ಸೊತ್ತು. ಇಲ್ಲಿ ಕತೆಯಲ್ಲಿಯ ವಿವರವೊಂದು ಶಕ್ತಿ 
ಯುತವಾದ ರೂಪಕವಾಗಿದೆ. ಈ ರೂಪಕದ ಅರ್ಥಪೂರ್ಣತೆಯ ಅರಿವಾಗ 
ಬೇಕಾದರೆ ಕತೆಯ ಹಿಂದೆ ನಡೆದ ಅನೇಕ ಘಟನೆಗಳನ್ನು ಪರೀಕ್ಷಿಸಬೇಕು. ಈ 
ಕಾವೈದಲ್ಲಿ ಕತೆಯ ಭವಿಷ್ಯವನ್ನೂ ನೋಡಿಕೊಳ್ಳಬೇಕು. ಗೋತಮನ ಮುಂದಿನ 
ತಲೆಮಾರಿನ ಯಾವದೇ ಯ ಹೇಳಿರುವ ಶ್ಲೋಕವೊಂದು ಈ ರೂಪಕವನ್ನು 
ಕೂಡಿಕೊಳ್ಳುತ್ತದೆ. 


೨೭ 


ಕರ್ನಾಟಕ ಭಾರತಿ 


ವಿನಾಯಕರ ಕಾವೃದಲ್ಲಿ "ವೃತ್ಪತ್ತಿ' “ಕಾವಸ್ವರೂಪದ ಮೇಲೆ ಬೀರುವ 
ಪರಿಣಾಮವನ್ನು ಕುರಿತು ಚರ್ಚಿಸುವುದಷ್ಟೇ ಈ ಲೀಖನದ ಉದ್ದೇಶವಾಗಿದೆ. 
ವುತೃತ್ತಿಯೊಂದರಿಂದಲೇ ಕವಿತೆ ನಿರೀಕ್ಷಿತ ಪರಿಣಾಮವನ್ನು ಬೀರುತ್ತದೆಂದು 
ನಿಶ್ಚಿತವಾಗಿ ಹೇಳಲು ಬರುವಂತಿಲ್ಲ. ಆದರೆ ಮೇಲಿ ಕೊಟ್ಟಿರುವ ನದಿ ಮತ್ತು 
ಕಡಲುಗಳ ರೂಪಕವನ್ನು ಕುರಿತು ವಿಚಾರ ಮಾಡಿದಾಗ, ಕವಿಯ ಬಹುಜ್ಞತೆ 
ಕಾವ್ಯಕ್ಕೆ ಎಂಥ ಬಲ-ಶಕ್ತಿಗಳನ್ನು ಕೊಡಬಲ್ಲದೆಂಬುದು ಗೊತ್ತಾಗುತ್ತದೆ. 
ವಿನಾಯಕರ ಎಷ್ಟೋ ಕವಿತೆಗಳಲ್ಲಿ ಸಮಕಾಲೀನತೆ ಇಲ್ಲಿಯಂತೆ ವೃಂಗವಾಗಿ, 
ಮತ್ತು ಒಂದು ಸಾರ್ವಕಾಲಿಕ ಸತ್ಯವಾಗಿ ಬರುವದಿಲ್ಲ. ಅಂಥ ಸಂದರ್ಭಗಳಲ್ಲಿ ಕಾವ, 
ನಿರೀಕ್ಷಿತ ಪರಿಣಾಮವನ್ನು ಬೀರುವದಿಲ್ಲ. ಆದರೆ ಮೇಲಿನ ವರ್ಣನೆ ಮಾತ್ರ ಅವರ 
ಕಾವ್ಯದ ಅತ್ಯಂತ ಸಾರ್ಥಕ ಕ್ಷಣಗಳಲ್ಲಿ ಒಂದಾಗಿದೆ. ಪಾಶ್ಚಾತ್ಮಕಾವ್ಯಗಳಲ್ಲಿಯ 
ಮಹೋಪಮೆಯೇ ಇಂಥ ವರ್ಣನೆಗೆ ಮೂಲವಾಗಿರಬಹುದು. ಆದರೆ ಅದನ್ನು 
ಕನ್ನಡದಲ್ಲಿ ಉಪಯೋಗಿಸಿದಾಗ ಅದು ನಮ್ಮದೇ ಎನ್ನುವಷ್ಟು ಕಾವ್ಯದಲ್ಲಿ 
ಅರಗಿಹೋಗಿದ್ದರೆ, ಅದರ ಮಹತ್ವ ಇನ್ನೂ ಹಚ್ಚಾಗುತ್ತದೆ. ಪಾಶ್ಚಾತ್ಮ ಸಂಸ್ಕೃತಿಯ 
ಪ್ರಭಾವಕ್ಕೆ ಉತ್ತರ ನೀಡುವದು ಇಂದು ಕೇವಲ ಕನ್ನಡಕ್ಕೊಂದೇ ಸಂಬಂಧಿಸಿದ 
ಪ್ರಶ್ನೆಯಲ್ಲ. ಅದು ಜಾಗತಿಕ ಸಮಸ್ಯೆಯಾಗಿದೆ. ರೂಪಾಂತರ, ಭಾಷಾಂತರ, 
ಅನುಕರಣ, ಅನುಸರಣ ಮೊದಲಾದ ಅವಸ್ಥೆಗಳನ್ನು ದಾಟ, ನಿರಾಕರಣವನ್ನೂ 
ವ್ರತದಂತೆ ಆಚರಿಸಿ, ಒಂದು ಸ್ವಂತಂತ್ರ ಅವಸ್ಥೆಯನ್ನು ಮುಟ್ಟಬೀಕಾಗಿದೆ. ಅಂಥ 
ಪ್ರಯತ್ನಗಳಲ್ಲಿ ವಿನಾಯಕರ ಕಾವ್ಮದ ವೃತ್ಪಕ್ತಿ ಒಂದು ದಿಕ್ಸೂಚಿಯಾಗಬಲ್ಲದು. 


QU 


೨೮ 


ಭಾರತಸಿಂಧುರಕ್ಲಿ : ಪ್ರಸ್ತುತತೆಯ ದೃಷ್ಟಿಯಿಂದ 
ಚಡಿಡಿಗಿಡಿಟಟಿಡಟಿಡಗಿಡಿಡಿಟಿಟಿಟಿಟಡಿಟಿಡಿಡಿಟಿ ಟಟ ಟಿಟಿಡಿ ಟಿ32 
-ಪ್ರಧಾನ ಗುರುದತ್ತ 


ಆಧುನಿಕ ಕನ್ನಡಸಾಹಿತ್ಯದ ಅತಿ ಮಹತ್ಕದ ಸಾಹಿತಿಗಳಲ್ಲಿ ಒಬ್ಬರಾಗಿರುವ ಡಾ. 
ವಿ. ಕ್ಕ ಗೋಕಾಕ ಅವರ ಮಹಾಕಾವೃವಾದ “ಭಾರತಸಿಂಧು ರಶ್ಮಿ' ಎರಡು 
ಸಂಪುಟಗಳಲ್ಲಿ ಪ್ರಕಟವಾಗಿದ್ದು ಹನ್ನೆರಡು ಕಾಂಡಗಳನ್ನೊಳಗೊಂಡಿದೆ. ಡೆಮಿ 
ಅಷ್ಟದಳಾಕಾರದ ೧೩೭೩ ಪುಟಗಳ ವರೆಗೆ ವಿಸ್ತರಿಸಿಕೊಂಡಿರುವ ಈ ಕೃತಿಯ 
ಟಿಷ್ಪಕಿ ಮತ್ತು ಅನುಬಂಧಗಳನ್ನು ಬಿಟ್ಟರೂ ಇದರ ವ್ಯಾಿ ೧೩೧೪ 
ಪುಟಗಳಷ್ಟಾಗುತ್ತದೆ. ಪಂಕ್ತಿಗಳ ಸಂಖೆ ೩೬,೪೦೦ (೨೪,೦೦೦ ಅಲ್ಲ !). ಈ ಬೃಹತ್‌ 
ಕಾವ್ಯವನ್ನು ಬರೆದು ಮುಗಿಸುವದಕ್ಕೆ ಗೋಕಾಕರಿಗೆ ಏಳು ವರ್ಷಗಳು ಹಿಡಿದಿವೆ. 
ಇದನ್ನು ಅಚ್ಚಿಸುವದಕ್ಕೆ ನಾಲ್ಕು ವರ್ಷಗಳು ಬೇಕಾಗಿ ಬಂದಿವೆ. ಅಂಥ ದೈತ್ಯ ಕೃತಿ 
ಇದು. ತಮ್ಮ ಕಾವ, ಪ್ರತಿಭೆ “ಇಂಥದೊಂದು ಕೃತಿಯ ಮಟ್ಟಕ್ಕೆ ಮೆಲ್ಲನೆ 
ಸಾಗಿತ್ತೆಂಬುದನ್ನು” “ತಮ್ಮ “ತ್ರಿವಿಕ್ರಮರ ಆಕಾಶಗಂಗೆ', "'ಬಾಳದೇಗುಲದಲ್ಲಿ', 
“ಇಂದಲ್ಲ ನಾಳೆ', “ಕಲ್ಕಾಣದಲ್ಲಿ ಬಸವಣ್ಣನವರ ಕೊನೆಯ ದಿನ', “ಸಮರಸವೇ 
ಜೀವನ' ಎಂಬ ಕೃತಿಗಳಲ್ಲಿ ಗುರುತಿಸಬಹುದು” ಎಂದೂ ತಮ್ಮ ಈ ಕಾವೃ- ಅಂದರೆ 
“ಭಾರತಸಿಂಧು ರಶ್ಮಿ' “ಅವುಗಳಿಗೆಲ್ಲಾ ಹೆಡೆಮಣಿ ಇದ್ದಂತಿದೆ” ಎಂದೂ ಅವರೇ 
ಹೇಳಿಕೊಂಡಿದ್ದಾರೆ. 

“ಭಾರತ ಸಿಂಧುರಶ್ಲಿ'ಯ ಮೊದಲ ಸಂಪುಟದಲ್ಲಿ ಪೂರ್ವಾಪರಕಾಂಡ, 
ಉತ್ಸರ್ಪಣಕಾಂಡ, ಮನುಕುಲಹಂಸಕಾಂಡ, ಸಪ್ತಸಿಂಧೂಕಾಂಡ ಮತ್ತು 
ಕಾನ್ಶಕುಬ್ಹ ನೃಪರಾಜ್ಯಕಾಂಡ ಎಂಬ ಐದು ಕಾಂಡಗಳೂ, ಎರಡನೆಯ 


೨೯ 


ಕರ್ನಾಟಕ ಭಾರತಿ 


ಸಂಪುಟದಲ್ಲಿ ಖುಷ್ಕಾಶ್ರಮಕಾಂಡ, ದಾಶರಾಜ್ಯಕಾಂಡ, ಅಶ್ವಮೇಧಕಾಂಡ, 
ಭಾರತವಿಸ್ತರಣಕಾಂಡ, ತ್ರಿಶಂಕು ಪ್ರಜ್ಞಾಕಾಂಡ, ಕ್ರಾಂತದರ್ಶನಕಾಂಡ ಮತ್ತು 
ಶರದಃ ಶತಮ್‌ ಕಾಂಡ ಎಂಬ ಏಳು ಕಾಂಡಗಳೂ ಇವೆ. ಈ ಬೃಹತ್‌ ಕಾವದ 
ಕಥಾವಸ್ತು ನಮಗೆ ಸಂಪೂರ್ಣವಾಗಿ ಅಪರಿಚಿತವಾಗಿರುವಂಥದು ಎಂಬುದನ್ನು 
ಸಾರಿ ಹೇಳಲು ಈ ಕಾಂಡಗಳ ಹೆಸರೇ ಸಾಕ್ಷಿ. ಇದೇ ಈ ಕೃತಿಯ ಮೊದಲ ವೈಶಿಷ್ಟ . 
ಅಂದರೆ, ಇದು ನಮಗೆ ಚಿರಪರಿಚಿತವಾಗಿರುವ "ರಾಮಾಯಣ, “ಮಹಾಭಾರತ 
ಅಥವಾ "ಭಾಗವತ'ವನ್ನು ಆಧರಿಸಿ ರಚಿತವಾಗಿರುವ ಕೃತಿಯಲ್ಲ. ಬೇರೆ ಮಾತಿನಲ್ಲಿ 
ಹೇಳಬೇಕೆಂದರೆ, ವೇದಕಾಲೀನ ಸಂಸ್ಕೃತಿಯನ್ನೇ ಅನಾವರಣಗೊಳಿಸುವ 
ಕನ್ನಡದ, ಅಷ್ಟೇ ಏಕೆ, ಭಾರತೀಯ ಭಾಷೆಗಳಲ್ಲಿನ - ಮೊಟ್ಟಮೊದಲ ಮಹಾಕಾವೆ. 

ವಿಶ್ವಾಮಿತ್ರ ಈ ಕಾವೈದ ಕೇಂದ್ರಬಿಂದು. ಅವನ ಹಿರಿಮೆಯನ್ನು ಸಾರುವದೇ 
ಕವಿಯ ಉದ್ದೇಶ.ಇದರ ಬಗ್ಗೆ ಅವರು ಹೀಠಿಕಾಸಂಧಿಯಲ್ಲಿ ಹೀಗೆಂದುಹೇಳಿದ್ದಾರೆ: 


ಪೌರವ ಭಾರತ ಕುಲದ ರಾಜನ, ವಿಶ್ವರಥ, 

ಸಮಖ್ಯಯ ಶಿಲ್ಪಿ, ಯುಗ ಪ್ರವರ್ತಕ ಪುರುಷ, 

ಗಾಯತ್ರಿ ಮಂತ್ರ ದೃಷ್ಟಾರ, ವಿಶ್ವಾಮಿತ್ರ 

ಎಂದು ಪಡೆಯುತ ಬ್ರಹ್ಮ ಪದವಿಯ, ವಿಕಾರವಶ 

ಸೃಷ್ಟಿಯ ಸೃಜಿಸಿ ತ್ಯಜನಿದನು. ಅನ್ಮಾದೃಶ ಮಂತ್ರ 

ಸೃಷ್ಟಿ ಸ್ಥಾಮ್ಕಾರ್ಜನವ ಘೋಷಒಸುವುದೀ ಕೃತಿಯು (ಪುಟ ೧. xvii) 

ಅಷ್ಟೇ ಅಲ್ಲ, ವಿಶ್ವಾಮಿತ್ರ ನಿರ್ಮಾಣದ ವರ್ಣನೆಯ ಬಳಿಕವೂ ಕವಿಯ 
ಮನಸ್ಸು ಹೀಗೆಂದು ಹಾರೈಸುತ್ತದೆ : 


ಯುಗಯುಗಕೆ ವಿಶ್ವಾಮಿತ್ರರುದಿಸಲಿ ಪೃಥ್ವಿಯುದರದಲಿ; 

ಅಭ್ಕುದಯ-ನಿಃಶ್ರೇಯಸಗಳಿಗೆ ಮಾಡಲಿ ದಾರಿ. 

ಸಪ್ತರಶ್ಮೀ ದರ್ಶನದ ಭವೈ ಭವನದಲಿ 

ಮರ್ತ್ವೃಯಾತ್ರೆಗಳಿರಲಿ ದೇವ ಮಾನವರಾಗಿ! 

ಮಾರ್ಪಡಲಿ ಮರ್ತೃಸಮಾಜ, ಆಗಿ ದಿವೈಸಮಾಜ! (ಪುಟ ೨. ೭೨೫) 

ತಮ್ಮ ಈ ಕಾವ್ಯದಿಂದ “ಸಮೂಕ್ಸಣ, ಸಮ್ಮಾನ, ಸಮರಸ, ಸಮನ್ನಯವು 
ಸಾಧಿಸಲು, ಸಮೀಕರಣ ಅಮೃತಾನುಭವ' ಸಹೃದಯರಿಗೆ ದೊರೆಯುವಂತಾಗ 
ಬೇಕೆಂಬುದೂ ಕವಿಯ ಉದ್ದೇಶವಾಗಿದೆ. ಇದಕ್ಕೆ ಕಾರಣನಾಗುವಂಥ, ಇದನ್ನು 
ಸಾಧ್ಯವಾಗಿಸುವಂಥ ಮಹಾಮಹಿಮನ ವೃತ್ತಾಂತವನ್ನು ಇದು ಒಳಗೊಂಡಿದೆ. 
ಜೊತಗೆ, 

ದರ್ಶನ ವೃದ್ಧಿ, ವರಮಂತ್ರಸಿದ್ಧಿ ಮಹೋನ್ನತವಾದ 

ಜೀವನದ ಸಂಸಿದ್ಧಿ ದ್ರಷ್ಟಾರರ್ಕವನು 


೧೦ 


ಭಾರತ ಸಿಂಧುರಶ್ಲಿ ಃ ಪ್ರಸ್ತುತತೆಯ ದೃಷ್ಠಿಯಿಂದ 


ತುಂಬಿರುವ, ಪುಣ್ಕಚರಿತೆಯು ಗಣ್ಯಕೃತಿಯಾಗಿ, 

ಇಂದ್ರಿಯಗ್ರಾಹ್ಮ - ಅತೀಂದ್ರಿಯ ಗ್ರಾಹ್ಮವಾಗಿರಲು 

ಐತಿಹ್ಮ, ಕಲ್ಪನಾ-ರಮೆಯ ರಸವೀಡಾಗಿ, 

ಸರಸತಿಯ ಪಾಡಾಗಿ, ಮಹೇಶ್ವರಿಯ ನಾಡಾಗಿ 

ಮಹಾಕಾಳಿಯ ಕಹಳೆ ಮೆರೆಯುತಿಹುದೀ ಕಾವೈ. (ಪುಟಿ. ೧ xix ) 


ಎಂಬುದಾಗಿಯೂ ಅವರು ಹೇಳಿಕೊಂಡಿದ್ದಾರೆ ; ಹಾಗಾಗಲೆಂದು ಹಾರೈಸಿದ್ದಾರೆ. 


ಇಷ್ಟಾಗಿಯೂ, ತಾವು “ಆಯ್ದುಕೊಂಡಿಹ ವಸ್ತು ಪುರಾತನ ಲಿಓಯಂತೆ' 
ದುರವಗಾಹ್ಯವಾಗಿದೆ ಎಂಬುದನ್ನು ಅವರು ಬಲ್ಲರು. ತಮ್ಮೆಲ್ಲ ಚೈತನ್ಯವನ್ನೂ 
ಧಾರೆಯೆರದು ಅದನ್ನು ಗುರುತಿಸುವಲ್ಲಿ ವಾಲ್ಮೀಕಿ, ವ್ಯಾಸ, ಹೋಮರ್‌, ವರ್ಜಿಲ್‌, 
ದಾಂಟಿ, ಹಿರ್ದುಸಿ, ಭಾರವಿ, ಕಾಲಿದಾಸ, ಪಂಪ, ಐಯೋ(ೃವುಲ್ಫ್‌ ಸ್ಪೆನ್ಸರ್‌, ಮಿಲ್ಬನ್‌, 
ರನ್ನ, ಪೊನ್ನ, ಅಭಿನವ ಪಂಪ, ಚಾಸರ್‌, ಹರಿಹರ, ಕುಮಾರವಾಸ, 
ರತ್ನಾಕರವರ್ಣಿ, ಶೆಲ್ಲಿ, ಕೀಟ್ಸ್‌, ಗೊಯ್‌ಥೆ, ಬ್ರೌನಿಂಗ್‌, ಹಾರ್ಡಿ ಮೊದಲಾದವ- 
ರಿಂದ ಮಾರ್ಗದರ್ಶನ ಪಡೆದುಕೊಂಡಿರುವದಾಗಿ ಹೇಳಿದ್ದಾರೆ. ಈ ದಿಕ್ಕಿನಲ್ಲಿ “ಕಿರೀಟಿ 
ಪ್ರಾಯವೀ ಯುಗಕ್ಕೆ ಅರವಿಂದ-ದರ್ಶನದ ಹಿಮಗಿರಿಗೆ ಕೈಲಾಸ ಶಿಖರವಿಹ 
'ಸಾವಿತ್ರಿ' ” ಎಂದು ಹೇಳುವುದರ ಮೂಲಕ, ತಾವು ಅರವಿಂದ ದರ್ಶನಕ್ಕೆ ಯಿ 
ಯಾಗಿರುವದನ್ನು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ, ಮಹಾಕವಿ, ಭುವನಕವಿ ಮತ್ತು 
ದೇವಕವಿಗಳು ತೋರಿಕೊಟ್ಟಿರುವ ಮಾರ್ಗತ್ರಯದಲ್ಲಿ ತಮ್ಮ ಕಾವೈ ಮುನ್ನಡೆದಿದೆ 
ಎಂದಿದ್ದಾರೆ. ಇದೆಲ್ಲದರ ಪರಿಣಾಮವಾಗಿ ತಮ್ಮ ಕಾವ, ಹೀಗಾಗಿದೆ ಎಂದು 
ಭಾವಿಸಿದ್ದಾರೆ ; 

ವೇದ ಪುರಾಣೋಪನಿಷದಾಗಮ ಸೃಷ್ಟಿಯಿದು ಃ 

ಅಲ್ಲ ಬರಿ ಪ್ರತಿರ್ಸ ; ನಿಸರ್ಗದಂತೆ ನವೀನ! 

ಅಲ್ಲಲ್ಲಿ ಚೆಲ್ಲಿರುವ ಕಲ್ಲುಮಣ್ಣನು ತಂದು 

ಮೂರು ಪಾಲಿರದ ಮಳಲನು ನನ್ನ ಕಲ್ಪಕತೆ 

ಸಲ್ಲಿಸಲು, ಸ್ವಂತದನುಭವದ ನೀರನು ಬೆರೆಸಿ, 

ಒಗೆಯುವ ಕಥಾಪಾತ್ರದಲಿ ವಿವೇಕದ ಸುಣ್ಣ, 

ದರ್ಶನಾಗ್ನಿಯು ಜ್ವಲಿಸ ಕತಕತನೆ ಕುದಿಸಿರಲು 

ಸಿದ್ಧಗೊಂಡಿತ್ತಾಗ ವಜ್ರಗಾರೆಯ ನುಡಿಯು, 

ಗಾರುಡಿಯು, ಸಾಸಿರಗಂಬದ ರನ್ನಬಸದಿಯನು 

ಕಟ್ಟಲಣಿಗೊಂಡು ಸಂಕಲ್ಪಿಸಿರೆ ವರದಹ್ಟಿ (ಪುಟ ೧ x1) 


ಕುವೆಂಪು ಅವರು ತಮ್ಮ ಕಾವೃವನ್ನು 'ಮಹಾಛಂದಸ್ಥಿನ ಮೇರುಕೃತಿ' 
ಎಂದು ಕರೆದುಕೊಂಡಿದ್ದಾರೆ. ಗೋಕಾಕರು 


೧೩೧ 


ಕರ್ನಾಟಕ ಭಾರತಿ 


ನಿಷ್ಠಷ್ಕಮಾಗರಳಿ ಕಲಾಬ್ರಹ್ಮಓಂಡದೊಳು gy 
ಮೆರೆವ ಕೈಲಾಸದಂತಿದೆ ನನ್ನ ಚಾರುಕೃತಿ! (ಮುಲ ೧. ೩೫) 


- ಎಂದು ಹೇಳಿಕೊಂಡಿದ್ದಾರೆ. ಆದರೂ ಇನ್ನೊಂದು ಕಡೆಯಲ್ಲಿ 


ನನ್ನದೇನಿಲ್ಲವೀ ಕೃತಿಯೊಳಗೆ, 

ಇದು ನನ್ನ ಕೃತಿಯಲ್ಲ; ಕನ್ನಡಜನಮನದ ಕೃತಿ. 

ಕನ್ನಡದ ಬನಶಂಕರಿಯ ಪದಪದ್ಮವರ್ಚಿಸುತ 

ಅರ್ಬಸಿದ ಅರಿಶಿಣ ಕುಂಕುಮ ಹುಡಿಯಿದು, ಮತ್ತೇನಲ್ಲ. (ಮ. ೧. xxii) 


- ಎಂದು ನಿರಭಿಮಾನವನ್ನೂ ಮೆರೆಯುತ್ತಾರೆ. ಅಂತೆಯೇ ದೂರಾನ್ವಯಕ್ಕೆ 
ಎಡೆಗೊಡಬಾರದೆಂದೂ, ಕಾವೃದ ದಶಾಂಶಗಳು ಮೈದಳಿದು ತಮ್ಮ ಕಾವ್ಕಕ್ಕೆ 
ಪೂರ್ಣತೆ ಸಮನಿಸಿದೆಯೆಂಬುದನ್ನು ಗಮನಿಸಬೇಕೆಂದು ತೋರುತ್ತಾರೆ. ಅವರ 
ಮಾತಿನಲ್ಲಿಯೇ ಹೇಳಬೇಕೆಂದರೆ, 


ಭಾಷ, ರೂಪ, ತಾಳಲಯ, ಅರ್ಥಾಂತರಾರ್ಥಗಳು 

ಪ್ರತಿಮತ್ವ, ಶೈಲಿ, ಭಾವ, ರಸ, ಧ್ವನಿ, ಈ ಹತ್ತು 

ಕಾವೈದ ದಶ್ಕಾಂಗಗಳು, ದಶಾವತಾರಗಳು. 

ಬೆರತಿರೆ ದಶಾಂಗಗಳು ಕಾವಕೆ ಬಂತು ಪೂರ್ಣತೆಯು (ಮಟ. ೧. xxx) 


- ಹೀಗೆ ವಿಶಿಷ್ಟ ದರ್ಶನದ ಫಲವಾಗಿ ಮೈದಳೆದು, ಪೂರ್ಣತೆಯನ್ನಾಂತಿರುವ 
ಕಾವೃಬಂಧವನ್ನು ಸಮರ್ಪಕವಾಗಿ ಗ್ರಹಿಸದೆ ಹೋಗುವ ಅವಿವೇಕವನ್ನು ಮೆರೆ- 
ಯಬಾರದೆಂದೂ ಅವರು ಎಚ್ಚರಿಸಿದ್ದಾರೆ. ಈ ಎಚ್ಚರಿಕೆ ಅಕಾರಣವಾಗಿಯೇನೂ 
ಇಲ್ಲ. ಏಕೆಂದರ, 

ಮಧುರಾಯಿ ವೂನಾಕ್ಟಿಗೋಪುರದಂತೆ 

ಸೂಕ್ಷ್ಮ ಸೌಂದರ್ಯ, ನನೆಕೊನೆಗಿರುವ ರಸಶಿಲ್ಪ; 

ದೇಗುಲದ ಶಿಲೆಯೆಲ್ಲ ಮಲರು-ಮಲರಾಗುತ್ತ 

ಸಮೃದ್ಧಿ ಕುಸಿರೊಡೆದು ಬೇಲೂರು ಮಂತ್ರಿಸಿದುಸುರು ; 

ಅಜಂತದಲಿ ಗುಹೆಯಿಂದ ಗುಹೆಗಲಿದು ಬಣ್ಣದ ಶಿಲ್ಪ 

ಮಿಂಚಿನ ಕುಂಚ ಹಿಡಿದರಳಿಸಿದ ಭಿತ್ತಿ ಚಿತ್ರಗಳು ; 

ಸಾವಿರಕಂಬದ ಬಸದಿ ತೋರುವ ವಾಸ್ತುವಿಸ್ತಾರ ; 

ಅಲ್ಪಮತಿಯಾಗದಿರು, ಬಂಧಗಳಿವನು ಗ್ರಹಿಸದೆಲೆ ; 

ಅರಿಯದೆ ರಸಾನುಭವಕೆಲ್ಲಿಹುದು ಅನ್ನಗತಿ? (ಪುಟ. ೧. xxi ) 


ಹೀಠಿಕಾಸಂಧಿಯಲ್ಲಿ ನಿರೂಹಿಸಿರುವ ಈ ಸಂಗತಿಗಳ ಜೊತೆಗೆ, ತಮ್ಮ 
ಕಾವ್ಕೋದ್ದೇಶವೇನೆಂಬುದನ್ನು 'ಪ್ರಸ್ನಾವನೆ' ಯಲ್ಲಿ ಅವರು ಮತ್ತಷ್ಟು ಸ್ಪಷ್ಠವಾಗಿ 


೩೨ 


ಭಾರತ ಂಧುರಕ್ಲಿ ಃ ಪ್ರಸ್ತುತತೆಯ ದೃಷ್ಯಯಿಂದ 


ಸಾರಿ ಹೇಳಿದ್ದಾರೆ.  “ ಈ ಕೃತಿಯಲ್ಲಿ ಸರ್ವಕಾಲೀನ ಮೌಲ್ಯಚಿತ್ರಣವಿದ್ದಂತೆ ಒಂದು 
ವಿಶಿಷ್ಠ ಯುಗದ ಅವರಣವೂ ರೂಪವೆತ್ತು ಬಂದಿದೆ. ಅಲ್ಲದೆ ಸಮಕಾಲೀನ 
ಜೀವನಕ್ಕೆ ಇಲ್ಲಿಯ ಚಿತ್ರಣ ಪ್ರತಿಸ್ಪಂದನ ಇಲ್ಲದೆ ಇಲ್ಲ. ವೈದಿಕ ಪುನರುಜ್ಜೀವನದ 
ಕಾಲಕ್ಕೂ ನಾವು ಹಾಯ್ದು ಬಂದ ಪುನರುಜ್ನೀವನ ಯುಗಕ್ಕೂ ಅನೇಕ 
ಸಾಮ್ಯಗಳಿವೆ. ತ್ರಿಶಂಕು ಪ್ರಜ್ಞಿಯ ಚಿತ್ರಣವಂತೂ ಸರಿಯೇ ಸರಿ. ದಸ್ಕುಖಂಡದ 
ರಾಜ್ಯಗಳನ್ನು ಕುರಿತ ವಿಡಂಬನೆಯಲ್ಲಿ ಇಂದಿನ ನಾಗರಿಕ ಜೀವನದ ಮೌಲ್ಮೀ- 
ಕರಣವೂ ಇದೆ. ದಾಶರಾಜ್ಯಯುದ್ಧದ ವಿಶ್ವಾಮಿತ್ರ-ಶಸ್ತಾಸ್ತಗಳು ಇಂದಿನ ಶಸ್ತ್ರ 
ಪ್ರಪಂಚವನ್ನು ಹೋಲುತ್ತವೆ. ಕಾವದಲ್ಲಿನ ವೈದಿಕ ಉಪಮೆಗಳು ಅಂದಿನ 
ಜೀವನವನ್ನು ನೆನಒಗೆ ತರುವಂತೆ, ಅನೇಕಾನೇಕ ಮಹೋಪಮೆಗಳ ದ್ಮಾರಾ 
ಆಧುನಿಕ ಪ್ರಪಂಚದ ನಾಗರಿಕತೆ ಕಣ್ಣೆದುರು ಬರುತ್ತದೆ” (ಪ್ರಸ್ತಾವನೆ ಪು. ೬). ಈ 
ಹಿನ್ನೆಲೆಯಲ್ಲಿ 'ಭಾರತಸಿಂಧು ರಶ್ಮಿ' ಯನ್ನು ಪರಿಶೀಲಿಸುವುದು ಅಗತ್ಯವೂ, 
ಉಚಿತವೂ ಆಗುತ್ತದೆ. 


ಮತ್ತೆ ನಾವು ಈ ಕಾವ್ಕದ ವಸ್ತುವಿಗೆ ಹಿಂದಿರುಗಿ ಬರುವುದಾದರೆ, ಅದನ್ನು 
ಕುರಿತಂತೆ ಅವರು ತಮ್ಮ ಪ್ರಸ್ತಾವನೆಯಲ್ಲಿ ಮತ್ತಷ್ಟು ವಿವರಗಳನ್ನೂ, 
ಸ್ಪಷ್ಟೀಕರಣವನ್ನೂ, ನೀಡಿದ್ದಾರೆ. ಆ ವಿವರಗಳು ನಮ್ಮ ಕುತೂಹಲವನ್ನು 
ತೆರಳಿಸುವಂತಿರುವದು ಮಾತ್ರವಲ್ಲದೆ, ನಾವು ಬೆಕ್ಕಸಬೆರಗಾಗುವಂತೆಯೂ 
ಮಾಡುತ್ತವೆ. ಅದ್ಭುತ ಲೋಕವೊಂದನ್ನು ಪ್ರವೇಶಿಸಿದ ವಿಶಿಷ್ಟ ಅನುಭವ 
ನಮಗಿಲ್ಲಿ ಎದುರಾಗುತ್ತದೆ. ಆ ಎಲ್ಲ ವಿವರಗಳನ್ನು ಸಂಚಯಿಸಬೇಕಾದರೆ, 
ಅವುಗಳನ್ನು ಕಾವೈ ಭಿತ್ತಿಯ ವ್ಯಾಷ್ಮಿಯೊಳೆಗೆ ಅಳವಡಿಸಬೇಕಾದರೆ ಅವರು ಅದೆಷ್ಟು 
ಕಾಲ ಈ ಸಂಬಂಧವಾದ ಅಧ್ಯಯನ ನಡೆಸಿರಬೇಕು, ಚಿಂತನ-ಮಂಥನ 
ಮಾಡಿರಬೀತು ಎಂದು ಯೋಚಿಸುವಂತಾಗುತ್ತದೆ. ವರ್ಜಿಲ್‌ನ " ಈನಿಯಡ್‌ 
(Aeneid) ಅಥವಾ ದಾಂತೆಯ “ಡಿವೈನ್‌ ಕಾಮಿಡಿ' (Divine Comedy) 
ಮಹಾಕಾವ್ಯಗಳ ಅಧ್ಯಯನದ ಸಂದರ್ಭದಲ್ಲಿ - ಅದರಲ್ಲಿಯೂ ಅಧೋಲೋಕಗಳ 
ವರ್ಣನೆಯ ಸಂದರ್ಭದಲಿ ನಮಗಾಗುವಂಥ ಸಾಂದ್ರ ಅನುಭವ, ಇಲ್ಲಿಯೂ 
ನಮಗೆ ದೊರಕುತ್ತದೆಂಬ ನಿರೀಕ್ಷೆ ಮೂಡುತ್ತಿದೆ (ಆ ನಿರೀಕ್ಷೆ ಹುಸಿಯೇನೂ 
ಆಗುವದಿಲ್ಲ). ಅಂಥ ಅರ್ಥಪೂರ್ಣ ಪ್ರಸ್ತಾವನೆ ಇದಾಗಿದೆ. ಅವರು ಹೇಳಿರುವ ಈ 
ಮಾತುಗಳನ್ನು ಇಲ್ಲಿ ಗಮನಿಸಬಹುದಾಗಿದೆ : “ಯಗ್ವೇದದಿಂದ ತನ್ನ ವಸ್ತುವನ್ನು 
ಅಯ್ತ್ನುಕೊಂಡ ಮಹಾಕಾವ್ಯ ಭಾರತೀಯ ಭಾಷೆಗಳಲ್ಲಿಯೇ ವಿರಳ. ಕನ್ನಡದಲ್ಲಿ 
ಇದೇ ಮೊದಲನೆಯದೆನ್ನಬಹುದು. ಈ ಕೃತಿ...... ಆರ್ಯ-ದ್ರಾವಿಡ ಜನಾಂಗಗಳ 
ಪರಸ್ಪರ ಸಮಾಗಮ, ಸಂಘರ್ಷ ಹಾಗೂ ಸಮ್ಮಿಲನ, ಭರತಕುಲ ಚಕ್ರವರ್ತಿಯಾದ 
ಸುದಾಸನಿಂದ ದೇಶಕ್ಕೆ 'ಭಾರತ' ಎಂಬ ಹಸರು ಬಂದಿರಬಹುದಾದ ರೀತಿ, 
ಮಿಶ್ರರಕ್ತದ ಸುದಾಸ 'ಸವ್ಮಿಲನ' ಓದ್ಕಾಂತದ ಪುರೋಹಿತರಾದ ವಿಶ್ವಾಮಿತ್ರರಿಂದ 


೧೧ 


ಕರ್ನಾಟಕ ಭಾರತಿ 


ಉತ್ತೇಜನಗೊಂಡಿರಬಹುದಾದ ಪ್ರಸಂಗ, ಸುದಾಸನನ್ನು ವಿಜಯಿಯಾಗಿಸಿದ 
ದಾಶರಾಜ್ಯಯುದ್ಧ ಅರಸಾದ ವಿಶ್ವಾಮಿತ್ರರು ಯಓಯಾದ ಬಗೆ ಃ ಹೀಗೆ ಒಂದಲ್ಲ, 
ಎರಡಲ್ಲ, ಪ್ರಾಚೀನ ಭಾರತೀಯ ಸಂಸ್ಕೃತಿಗೇ ಈ ಮಹಾಕಾವ್ಕ ಕನ್ನಡಿ ಹಿಡಿದಿದೆ. 
ಸುಮಾರು ಕ್ರಿ. ಪೂ. ೨೦೦೦ ದಲ್ಲಿಯ ಭಾರತದ ಭೂಗೋಲ, ಆಗ ಇದ್ದ ಇತಿಹಾಸ 
ಹಾಗೂ ಇದ್ದಿರಬಹುದಾದ ಇತಿಹಾಸದ ಮುರಾಣ, ಸಪ್ತನಿಂಧೂ ದೇಶ, ದಸ್ಮುಖಂಡ, 
ದಕ್ಷಿಣಾಪಥ - ಇದೆಲ್ಲ ಜನಜೀವನದ ಯಾತ್ರೆಯೇ ಕಣ್ಣುಮುಂದೆ ಹಾಯ್ದು 
ಹೋಗುತ್ತದೆ. ವಶಿಷ್ಠ, ವಿಶ್ವಾಮಿತ್ರ, ಜಮದಗ್ನಿ, ವಾಮದೇವ, ಅಗಸ್ತರಂತಹ 
ಖಯಹವರ್ಯರು, ಅರುಂಧತಿ-ಸಾಂಕೃತಿ - ರೇಣುಕೆ-ಲೋಪಾಮುದ್ರೆಯರಂತಹ 
ಖಯಹಪತ್ಲಿಯರು, ಸುದಾಸ-ಅಂಡೀರ - ಸತ್ತವ್ರತರಂತಹ ವೀರರು, ಸುದೇವಿ- 
ಸತ್ಯವ್ರತಿಯರಂತಹ ಕ್ಷಾತ್ರ ಮಹಿಳೆಯರು, ಶಕ್ತಿ-ಶಂಡಾಮರ್ಕರಂತೆ ಕೆಡುಕಿಗೆ 
ಚಾಲನೆಕೊಡುವ ಜನ, ಕಣ್ಣ-ಭಾರದ್ದಾಜ-ಕಾಹಣ-ಕರ್ಮೀೀರ ಹಾಗೂ ಅಭೀರನ 
. ರಾಣಿಯಂತಹ ನೀಚರು ಃ ಸುಮಾರು ಎರಡುನೂರು ಪಾತ್ರಗಳು ಇಲ್ಲಿ 
ಕಾವ್ಕರಂಗದ ಮೇಲೆ ಸುಳಿದುಹೋಗುತ್ತವೆ. ಕೆಲವು ಅವಿಸ್ಮರಣೀಯವಾಗಿ 
ಚಿತ್ತಭಿತ್ತಿಯ ಮೇಲೆ ಉಳಿಯುತ್ತವೆ” (ಪ್ರಸ್ತಾವನೆ ಷು. ೪). 


ಬಹುಕಾಲದಿಂದ ಈ ಪುರಾತನ ವಸ್ತು ತಮ್ಮನ್ನು ಹೇಗೆ ಸೆಳೆದಿತ್ತು 
ಎಂಬುದನ್ನು ಅವರು ಹೀಗೆ ನಿರೂಪಿಸಿದ್ದಾರೆ : 


ಬಾಲ್ಮದಿಂದೆನ್ನ ಕೈಮಾಡಿ ಕರೆದ ಮುರಾಣ- 
ವಸ್ತು ಶಿಲಾಖಂಡವನ್ನೆ ಕಂಡರಿಸುತ್ತ 
ಬಂಡೆಗಲ್ಲನೆ ಕಡೆದೆ ಬ್ರಹ್ಮಾಂಡವಾಗಿಸುತ |! (ಪುಟ. ೧. xii) 


ಇದು ಸಹಜವಾಗಿಯೇ ಮಿಲ್ಬನ್ನನ “ This subject for heroic Song/ 
pleased one long chusing and beginning late ! (X.V-25)" ಎಂಬ 
'ಪಾರಡೈಸ ಲಾಸ್ಟ್‌' ಮಹಾಕಾವ್ಯದ ಮಾತನ್ನು ನೆನಓಗೆ ತಂದುಕೊಡುತ್ತದೆ. 
ಇದಕ್ಕಾಗಿ ವರ್ಷಕಾಲ “ವೈದಿಕ ಸಂಸ್ಕೃತಿಯ ಅಧ್ಯಯನವನ್ನೇ ನಡೆಯಿಸಿದೆನೆನ್ನ- 
- ಬಹುದು” ಎಂದು ಅವರು ಹೇಳಿಕೊಂಡಿದ್ದಾರೆ (ಪ್ರಸ್ತಾವನೆ ಪು. ೧. ). ಅಷ್ಟೇ 
ಅಲ್ಲ, ಅದಕ್ಕೆ ಪ್ರಮಾಣವೋ ಎಂಬಂತೆ ಮೂರು ಪುಟಗಳಿಗೂ ಹಚ್ಚು ಸ್ಥಳವನ್ನು 
ವ್ಯಾಹಿಸಿಕೊ೦ಡಿರುವ (ಸಂ. ೧ ; ಪು. ೫೬೦-೫೬೩) "ಹಿನ್ನೆಲೆ ಗ್ರಂಥಗಳ ಒಂದು 
ಕಿರಿಪಟ್ಟಿ'ಯನ್ನು ಕೊಟ್ಟಿದ್ದಾರೆ. ಆದರೆ, ಕಥಾವಸ್ತು ಅವರಿಗೆ ಬಹಳ ಹಿಂದೆಯೇ 
ಹೊಳೆದಿತ್ತು ಎಂಬುದರಲ್ಲಿ ಅನುಮಾನವೇನೂ ಇಲ್ಲ. ಈ ವಿಷಯದ ಬಗ್ಗೆ ಅವರು 
ಹೀಗೆಂದಿದ್ದಾರೆ ಃ“ 'ತ್ರಿಶಂಕುವಿನ ಪ್ರಜ್ಞಾ ಪ್ರಭಾತ' ಎಂಬ ಕಥನಕಾವವನು, ನಾನು 
೧೯೫೭ ರಲ್ಲಿ ಬರೆದೆ. 'ಭಾರತಸಿಂಧು ರಶ್ಮಿ' ಯ ಕಥಾಭಾಗ ನನಗೆ ಹೊಳೆದುದು ಆಗ 
. . . . ಈ ಕೃತಿಯಲ್ಲಿ 'ತ್ರಿಶಂಕು ಪ್ರಜ್ಞಾಕಾಂಡ' ಎಂಬ ಹೆಸರಿನಿಂದ "ತ್ರಿಶಂಕು 
ಪ್ರಜ್ಞಾಪ್ರಭಾತ'ವು ೧೦ ನೆಯ ಕಾಂಡವಾಯಿತು.' ಹೀಗೆ, ಅಂಗಭೂತವಾಗಿ 


ಇಲ 


ಭಾರತ ಸಿಂಧುರಶ್ಶಿ ಃ ಪ್ರಸ್ತುತತೆಯ ದೃಷ್ಟಿಯಿಂದ 


ಪರಿಣಮಿಸಿದ 'ತ್ರಿಶಂಕುವಿನ ಪ್ರಜ್ಞಾ ಪ್ರಭಾತ'ವನ್ನು ಅವರು “ಮಹಾಕಾವ್ಯದ 
ಒಂದು ಮಿಡಿ” ಎಂದು ಕರೆದಿದ್ದರು ಎಂಬುದೂ ಗಮನಾರ್ಹವಾದ ಸಂಗತಿ- 
ಯಾಗಿದೆ. ಆ ಮಿಡಿ “ನೂರಕ್ಕೆ ನಲವತ್ತರಷ್ಟಾದ ಮಾರ್ಪಾಟು” ಗಳಿಗೆ ಒಳಗಾಗಿ, 
ಹಿಂದೆ ಒಂಬತ್ತು ಕಾಂಡಗಳನ್ನೂ ಮುಂದೆ ಎರಡು ಕಾಂಡಗಳನ್ನೂ ಹೊಂದಿಸಿ- 
ಕೊಂಡು ಇಂದಿನ ಬೃಹತ್‌ ಕಾವ್ಯದ ರೂಪವನ್ನು ಪಡೆದುಕೊಂಡಿದೆ. ಆ "ಮಿಡಿ 
ಮಹಾಕಾವ' ತಾನು “ಈಡೇರಿಸುವುದಕ್ಕಿಂತಲೂ ಹೆಚ್ಚಿನ ನಿರೀಕ್ಷೆಗಳನ್ನು ಮೂಡಿ 
ಸುತ್ತದೆ” ಎಂದು ೧೯೨೯ ರಲ್ಲಿ ನಡೆದ ಮಹಾಕಾವ್ಯಗಳನ್ನು ಕುರಿತ ರಾಷ್ಟ್ರೀಯ 
ವಿಚಾರಗೋಷ್ಠಿಯಲ್ಲಿ ಹೇಳಿದ್ದೆ. ಇಂದಿನ ತನ್ನ ಬೃಹತ್‌ರೂಪದಲ್ಲಿಯೂ ಇದನ್ನು 
“ಮಹಾತ್ಮಾಕಾಂಕ್ಸೆಯ ಮಹಾಕಾವ್ಮ” ಎಂದೇ ಹೇಳಬೇಕಾಗುತ್ತದೆ. 


ಇತ್ತ, ಕಾಂಡಗಳ ಶೀರ್ಹಿಕೆಗಳಿಂದ ನಮಗೆ ಕಥಾವಸ್ತುವಿನ ಪರಿಚಯವೇನೂ 
ದೊರೆಯುವುದಿಲ್ಲ ಎಂಬುದು ಸ್ಪಷ್ಟವಾಗಿದೆಯಷ್ಟೆ. ಈ ಕಾಂಡಗಳ ವಿವರಗಳನ್ನೀಗ 
ಭೇದಿಸಿ ನೋಡಬಹುದು. ಅವರೇ ಹೇಳಿರುವಂತೆ, “ಮೊದಲನೆಯ "'ಪೂರ್ವಾಪರ- 
ಕಾಂಡ'ದಲ್ಲಿ ಆದಿ ಮಾನವನಾದ ಸ್ವಾಯಂಭುವಮನುವಿನಿಂದ ಮೊದಲ್ಗೊಂಡು 
ಆದಿಮಾ-ಆದಿಮ, ಯಮ-ಯಮೀ ಹಾಗೂ ಭುಜ್ಮುವಿನ ಕಥೆಯ ಮೂಲಕ 
ವೈದಿಕಯುಗದ ಮೂರು ಪುರುಷಾರ್ಥಗಳ ಅರಿವಾಗುತ್ತದೆ.11 "ಉತ್ಸರ್ಪಣ 
ಕಾಂಡ' ಹಾಗೂ "ಮನುಕುಲ ಹಂಸಕಾಂಡ' 111 ದಲ್ಲಿಯ ಅಯಾಸ್ಕನ ಅದಿತಿವದೆ 
ಹಾಗೂ ವೈವಸ್ವತಮನುವಿನ ಆನಂದ ಸಮಸ್ಯೆಯಿಂದ ಚತುರ್ಥ ಪುರುಷಾರ್ಥ 
ವಿದಿತವಾಗುತ್ತದೆ. ಇಲ್ಲಿಗೆ ಮಹಾಕಾವ್ಯದ ಸಾಂಸ್ಕೃತಿಕ ಹಾಗೂ ಪೌರಾಣಿಕ ಇಲ್ಲವೆ 
ಐತಿಹಾಸಿಕ ಹಿನ್ನೆಲೆಯ ಪರಿಚಯವಾಗುತ್ತದೆ. IV “ಸಪ್ತಸಿಂಧೂಕಾಂಡ'ದಲ್ಲಿ 
ವಿಶ್ವರಥನ ಯಾತ್ರೆಯ ಮೂಲಕ ಕಾವ್ಯದ ಭೌಗೋಲಿಕ ಹಿನ್ನೆಲೆಯು ಚಿತ್ರಿತವಾಗಿ 
ವಿಶ್ವರಥನ (ವಿಶ್ವಾಮಿತ್ರ) ವರಗೆ ಅವನ ವಂಶದ ಪರಿಚಯವಾಗಿ ಕಡೆಯ 
ಮುಂದಿನ ಬೆಳವಣಿಗೆಗಾಗಿ ನಾವು ಕಾಯುತ್ತೇವೆ. ೪ 'ಕಾನ್ಕಕುಬ್ದರಾಜ್ಯಕಾಂಡ' ದಲ್ಲಿ 
ವಿಶ್ಠರಥ ಆದರ್ಶ ನೃಪನಾದುದರ ಒಳ್ಳೆಯ ಚಿತ್ರಣವಿದೆ. ಪಾಪದಿಂದ ಪುಣ್ಕದೆಡೆಗೆ 
ತ್ರಿಶಂಕುವಿನ ಪರಿವರ್ತನ, ಸುದಾಸನ ವಿವಾಹ, ಸುದಾಸ ವಂಶದ ಪುರೋಹಿತರಾದ 
ವಶಿಷ್ಠರೊಡನೆ ವಿಶ್ವರಥನ ಭೇಟಿ ಹಾಗೂ ಚಕಮಕಿ, ವಿಶ್ವರಥ ಮಾಡಿದ 
ತಪಃಸಂಕಲ್ಪ ಹಾಗೂ ನಿರ್ಗಮನ, ಸಾಂಕೃತಿಯ ಪ್ರಭುತ್ಯ, ಕೀಕಟ ಕಾಹಿಣನು 
ವಿಶ್ವರಥ ರಾಜ್ಯದ ಮೇಲೆ ಮಾಡಿದ ದಾಳಿ ಹಾಗೂ ಸಾಂಕೃತಿ ಮತ್ತು ಮಕ್ಕಳ 
ವನವಾಸ - ಇವೇ ಮೊದಲಾದವು ಇಲ್ಲಿಯ ಸನ್ನಿವೇಶಗಳು.” 


ಇಲ್ಲಿಗೆ ಮೊದಲನೆಯ ಸಂಪುಟದ ಕಥಾಭಾಗ ಮುಗಿಯುತ್ತದೆ. ಲೇಖಕರೇ 
ಹೇಳಿಕೊಂಡಿರುವಂತೆ, ಈ ಭಾಗದಲ್ಲಿ ಮಹಾಕಾವ್ಯದ “ಸಾಂಸ್ಕೃತಿಕ ಹಾಗೂ 
ಪೌರಾಣಿಕ ಇಲ್ಲವೆ ಐತಿಹಾಸಿಕ ಹಿನ್ನೆಲೆ” ಹಾಗೂ “ಭೌಗೋಲಿಕ ಹಿನ್ನೆಲೆ” ಯಲ್ಲಿ 
ವಿಶ್ವರಥ ಆದರ್ಶನೃಪನಾದುದರ ಚಿತ್ರಣ ಇದೆಯೆಂದು ಇಟ್ಟುಕೊಂಡರೂ, 


ಇ೫ 


ಕರ್ನಾಟಕ ಭಾರತಿ 


ಇವುಗಳ ನಡುವ ಸಾವಯವ ಸಂಬಂಧ ಏರ್ಪಟ್ಟ ಅನುಭವವೇ ಆಗುವುದಿಲ್ಲ. 
ಪರಸ್ಪರ ಸಂಬಂಧವೇ ಇಲ್ಲದಿರುವಂಥ, ಸಂಪೂರ್ಣವಾಗಿ ಬೇರೆಯೇ ಆಗಿರುವಂಥ 
ಪ್ರಸಂಗಗಳನ್ನು ಕಲೆಹಾಕಿರುವಂಥ ಅನುಭವ ಉಂಟಾಗುತ್ತದೆ. 


ಇನ್ನು, ಎರಡನೆಯ ಸಂಪುಟದ ಮೊದಲಕಾಂಡದಲ್ಲಿ “ವಿಶ್ವರಥನಿಗೆ 
ಮೇನಕಾಪ್ರಸಂಗ, ನಿಸರ್ಗದರ್ಶನ, ಕೊನೆಗೆ ಗಾಯತ್ರೀ ದರ್ಶನ ಮೊದಲಾದವು 
ಸಾಧಿಸುತ್ತವೆ.” ಎರಡನೆಯದಾದ "ದಾಶರಾಜ್ಯಕಾಂಡ' ದಲ್ಲಿ ಆರ್ಯ ಶಂಯುವಿನ 
ಮಗಳಾದ ಅಪಾಲಾ ದಸ್ಕ್ಮುರಾಜ ಬೃಬುವಿನ ಮಗನಾದ ಪಾಕಸ್ಥಾಮನ ಜೊತೆಗೆ 
ಓಡಿಹೋಗಿ, ಈ ವರ್ಣಸಂಕರತೆಯ ಕಾರಣವಾಗಿ ಬೃಬುವಿನ ಮೇಲೆ ಪೂರುನೃಪ 
ದಾಳಿ ಇಕ್ಕಿದಾಗ, ಆ ಪೂರುವಿನ ಮೇಲೆ ಸುದಾಸ ಆಕ್ರಮಣವನ್ನೆಸಗಿ, ಪೂರುವಿನ 
ರಾಜ್ಯವನ್ನೇ ವಶಪಡಿಸಿಕೂಳ್ಳುತ್ತಾನೆ. ಪೂರುವಿನ ಪುರೋಹಿತ ಕಣ್ವ ಭಾರದ್ವಾಜ 
ಪಂಚ ಆರ್ಯ ಮನೆತನಗಳನ್ನೇ ಪ್ರಚೋದಿಸಿ ಸುದಾಸನ ಮೇಲೆ ಆಕ್ರಮಣ 
ಮಾಡುವಂತೆ ಮಾಡುತ್ತಾನೆ. ಇಲ್ಲಿಯೂ ಸುದಾಸನೇ ವಿಜಯಿಯಾಗಿ ಇಡೀ 
ಸಪ್ತಸಿಂಧೂ ದೇಶದ ಚಕ್ರವರ್ತಿಯಾಗುತ್ತಾನೆ. ಮೂರನೆಯದಾದ “ಅಶ್ವಮೇಧ 
ಕಾಂಡ'ದಲ್ಲಿಸುದಾಸ ತನ್ನ ಶತ್ರುಗಳನ್ನು ಸೋಲಿಸಿ ಶ್ವಮೇಧವನ್ನು ಆಚರಿಸುವ 
ವರ್ಣನೆ ಬರುತ್ತದೆ. ವಶಿಷ್ಠ ಪುತ್ರನಾದ ಶಕ್ತಿಯ ದುರ್ವರ್ತನೆಯನ್ನು ಸಹಿಸದ 
ಕರ್ಕಂಧುವಿನಿಂದ ಶಕ್ತಿಯ ವಧೆ, ಭಯಂಕರ ರೋಗವೊಂದರಿಂದ ಸಮ್ರಾಜ್ಞಿ 
ಸುದೇವಿಯ ಸಾವು- ಈ ಎಲ್ಲ ಘಟನೆಗಳೂ ಇಲ್ಲಿ ಚಿತ್ರಿತವಾಗಿವೆ. ನಾಲ್ಕನೆಯದಾದ 
"ಭಾರತ ವಿಸ್ತರಣ ಕಾಂಡ' ದಲ್ಲಿ, ದಾಶರಾಜ ಯುದ್ಧದಲ್ಲಿ ಸೋತ ರಾಜರು ವಿವಿಧ 
ಪ್ರದೇಶಗಳಿಗೆ ವಲಸೆ ಹೋಗಿ ವಿಸ್ಫತ ಭಾರತ ರೂಪುಗೊಳ್ಳುವುದರ ವರ್ಣಣೆ ಕಾಣ 
ದೊರೆಯುತ್ತದೆ. ಐದನೆಯದಾದ ತ್ರಿಶಂಕು ಪ್ರಜ್ಞಾಕಾಂಡ' ದಲ್ಲಿ ಸುದಾಸನ 
ಪ್ರೋತ್ಸಾಹದಿಂದ ಬೆಳೆದು ನಿಂತ ಸತ್ಯವ್ರತ (ಅಥವಾ ಹಿಂದಿನ ತ್ರಿಶಂಕು) ಗತಿಸಿದ ತನ್ನ 
ಪತ್ನಿಯನ್ನು ಸಶರೀರಿಯಾಗಿ ಸ್ವರ್ಗದಲ್ಲಿ ಸೇರಬಯಸುವದು, ವಿಶ್ವಾಮಿತ್ರ ಅವನ 
ಇಚ್ಛೆಯನ್ನು ಪೂರೈಸುವದು, ಈ ಸಾಹಸದಲ್ಲಿ ಹಾಗೂ ನವಸ್ಮಷ್ಠಿಯಲ್ಲಿ ತನ್ನ 
ತಪಃಶಕ್ತಿಯನ್ನು ವೈಯಿಸಿದ ವಿಶ್ವಾಮಿತ್ರ ಮತ್ತೆ ತಪಸ್ಸಿಗೆ ತೆರಳುವುದು - ಇವೇ 
ಮೊದಲಾದ ವಿವರಗಳು ಬರುತ್ತವೆ. ಆರು ಮತ್ತು ಏಳನೆಯ ಕಾಂಡಗಳು “ಪೂರ್ಣ 
ವ್ಯಕ್ತಿತ್ವದ ವಿಶ್ವಾಮಿತ್ರರನ್ನು ಪಡಮೂಡಿಸುತ್ತವೆ”. ಶುನಃಶೇಘನ ಪ್ರಸಂಗವು ಇದರ 
ಅಂಗವಾಗಿಯೇ ಬರುತ್ತದೆ. ಆರನೆಯ ಕಾಂಡದಲ್ಲಿನ ವಿಶ್ವಾಮಿತ್ರ ತನ್ನ ತಪಃಶಕ್ತಿ- 
ಯನ್ನು (ಏಳನೆಯ ಕಾಂಡದಲ್ಲಿ ಬರುವ) ದಾಶರಾಜ್ಯ ಯುದ್ಧದಲ್ಲಿ ಹಾಗೂ 
ತ್ರಿಶಂಕುವಿನ ಸಾಹಸೋದ್ಯಮದಲ್ಲಿ ತೊಡಗಿಸುತ್ತಾನೆಂಬ ಸಂಗತಿ ಒಂದು 
ರೀತಿಯಲ್ಲಿ ಈ ಸಂಪುಟದ ಈ ಎರಡು ಕಾಂಡಗಳನ್ನು ಒಂದುಗೂಡಿಸುವ 
ಕೊಂಡಿಯಾಗಿದೆ. ಈ ದೃಷ್ಟಿಯಿಂದ ನೋಡಿದಾಗ, ಎರಡನೆಯ ಸಂಪುಟದಲ್ಲಿ 
ಕಥಾವಸ್ತುವಿನ ಸಂಬದ್ಧ ಬೆಳೆವಣಿಗೆಯನ್ನು ಕಾಣಬಹುದಾಗಿದೆ. 


೩೬ 


ಭಾರತ ಸಿಂಧುರಶ್ಶಿ $ ಪ್ರಸ್ತುತತೆಯ ದೃಷ್ಠಿಯಿಂದ 


ಕಥಾವಸ್ತುವಿನ ಈ ಸ್ಥೂಲ ನಿರೂಪಣೆ ಕವಿಯ ಅಧ್ಯಯನದ ವ್ಠಾ್ತಿ, ವೈಶಾಲ್ಯ 
ಮತ್ತು ಅಗಾಧತೆಗಳನ್ನೇ ಮಾತ್ರವಲ್ಲದೆ, ಪ್ರಾಚ್ಕ ಮತ್ತು ಪಾಶ್ಚಾತ್ಮ ಕಥಾಲೋಕ- 
ಗಳಲ್ಲಿನ ಸಾಮ್ಮ ಮತ್ತು ವೈಷಮ್ಮಗಳನ್ನು ಗುರುತಿಸುವ ವಿಶಿಷ್ಟ ಬಗೆಯನ್ನೂ 
ಓದುಗರ ಗಮನಕ್ಕೆ ತರಬಲ್ಲುದಾಗಿದೆ. ಉದಾಹರಣೆಗೆ, ಅಪಾಲಾಳ ಅಪಹರಣ 
ಪ್ರಸಂಗ ಹೋಮರನ “ಇಲಿಯಡ್‌” ಮಹಾಕಾವೈದಲ್ಲಿ ಬರುವ ಹಲನ್ನಳ 
ಅಪಹರಣದ ಪ್ರಸಂಗವನ್ನೂ, ಆರ್ಯರನ್ನು ಎತ್ತಿಕಟ್ಟುವ ಪ್ರಸಂಗ ಹೆಲನ್ನಳ 
ವಾಪಸಾತಿಯನ್ನು ಸಾಧಿಸಲು ಗ್ರೀಕರೆಲ್ಲ ಅಗಮೆಮ್ಹಾನನ ನೇತೃತ್ವದಲ್ಲಿ 
ಒಂದುಗೂಡುವ ಪ್ರಸಂಗವನ್ನೂ ನಮ್ಮ ನೆನಓಗೆ ತಾರದೆ ಇರದು. ಅಂತೆಯೇ 
"ಅನಾಮಿಕ ಅಭ್ಯಾಸಿ' ಗೋಕಾಕರ ಮೇಲೆ ಪ್ರಭಾವ ಬೀರಿರುವ ಇತರ 
ಸಂಗತಿಗಳನ್ನು, ಓಪ್ಪಣಿಗಳ ರೂಪದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಉದಾಹರಣೆಗೆ, 
ಹೋಮರನ ಕಾವೈಗಳಲ್ಲಿ ಒಂದಾದ “ಇಲಿಯಡ್‌' ಯುದ್ಧ ಆರಂಭವಾದ 
ಹತ್ತನೆಯ ವರ್ಷದಲ್ಲಿ ನಡೆದ ಘಟನೆಯೊಂದರ - ಅಂದರೆ, ಮಹಾಮಾರಿ- 
ಯೊಂದಕ್ಕೆ ಬಲಿಯಾಗಿ ಗ್ರೀಕ್‌ಯೋಧರು ಅಗಣಿತ ಸಂಖೆಯಲ್ಲಿ ಸತ್ತು 
ಬೀಳುವದು ಹಾಗೂ ಅದರ ನಿಜವಾದ ಕಾರಣ ಬಯಲಾದುದರ ಪರಿಣಾಮವಾಗಿ 
ಅಗಮೆಮ್ನನ್‌ನವಿಷಯದಲ್ಲಿ ಅಖಿಲಿಸ್‌ ರೋಷಗೊಂಡು ಗ್ರೀಕ್‌ ಪಾಳೆಯ- 
ದಿಂದ ಹೊರನಡೆಯುವುದು - ವರ್ಣನೆಯೊಂದಿಗೆ ಆರಂಭಗೊಳ್ಳುವಂತೆ ಹಾಗೂ 
ನರಕದ ಉರಿಯಲ್ಲಿ ಬೇಯುತ್ತಿರುವ ಸೇಟನ್ನನ ವರ್ಣನೆಯೊಂದಿಗೆ ಮಿಲ್ಬನ್ನನ 
"ಪ್ಯಾರಡೈಸ್‌ ಲಾಸ್ಟ್‌' ಕಾವ, ಆರಂಭಗೊಳ್ಳುವಂತೆ, ಇಲ್ಲಿಯೂ ಮುಂದೆಲ್ಲೊ 
ಬರುವ (111.4)ವಿವರಗಳಿಗೆ ಸಂಬಂಧಿಸಿದ "ಶರ್ಯಣಾವತ್‌ ಸಮುದ್ರ'ದ 
ವರ್ಣನೆಯೊಂದಿಗೆ ಈ ಕಾವ ಆರಂಭವಾಗುತ್ತದೆ. ಆ ವರ್ಣನೆ ಹೀಗಿದೆ ಃ 


ಶರ್ಯಣಾವತ್‌ ಗಿರಿಶ್ರೇಣಿಯನು ಗುರಿಯಿಟ್ಟು 
ತುರ್ವಶರ ರಾಜದಿಂದೀಚೆ ಭೂಸಂಚಾರ 
ಮುಂಬರಿಯುತಾನವರ ರಾಜ್ಯದೊಳು ಹಾಯ್ದಿರಲು 
ಮುನ್ನಡೆದ ವಿಶ್ವರಥನವರಿವರ ಕಥೆ ಕೇಳಿ 

ಮರದ್‌ ವೃಧಾ - ಅಸಿಕ್ಲಿ ನದಿಗಳೊ೦ದಾಗುತ್ತ 
ವಿತಸ್ತೆಯ ಕೂಡುತೊಲಿಯುವವಲ್ಲಿ ಸಿಂಧುವಿಗೆ 
ಆನವರಿದ್ದರಾ ನೆಲದ ಪೂರ್ವಭಾಗದಿ ನೆಲಸಿ 
ಅಸಿಕ್ನಿಯ ಚಂದ್ರಭಾಗ ತೀರದ ಮೇಲೆ (ಪುಟ ೧.೧) 


ಅಂತೆಯೇ, ಮುಂದೆ ನಾಲ್ಕನೆಯ ಕಾಂಡದಲ್ಲಿ ವಂಶಾನುಕ್ರಮದಲ್ಲಿ 
ಹೆಸರಿಸಲಾಗುವ ಹಾಗೂ ಐದನೆಯ ಕಾಂಡದಲ್ಲಿ ಒಳ್ಳೆಯ ರಾಜನಂತೆ 
ಚಿತ್ರಿತವಾಗಿರುವ ಈ ಕಾವ್ಯದ ಕೇಂದ್ರಪಾತ್ರವಾದ ವಿಶ್ವರಥ(ಅಥವಾ ವಿಶ್ವಾಮಿತ್ರ) 
ನನ್ನೂ, ಇಲ್ಲಿಯೇ ಪರಿಚಯಿಸಿಬಿಡಲಾಗಿದೆ. - “ವಿಶ್ವರಥ ನೋಡಿದನು. 


೧೭ 


ಕರ್ನಾಟಕ ಭಾರತಿ 


ಶರ್ಯಣಾವತ್‌ ಶರಧಿ ಮೆರೆದಿತ್ತು” ಎಂದು ಮುಂತಾಗಿ ಹೇಳಿಬಿಡುವ ಮೂಲಕ. 


ಪ್ರಳಯಾನಂತರದ ಸೃಷ್ಟಿಯ ವರ್ಣನೆ 'ಭಾಗವತ' ಮತ್ತು "ಯೆಗ್ಡೇದ'ಗಳಿಂದ 
ಸ್ಫೂರ್ತವಾಗಿದೆ. ಪುಲಗ, ದಕ್ಷಬ್ರಹ್ಮ, ನಾರದ, ಅಂಗಿರಸರ ಅನುಭವಕಥನದಲ್ಲಿ 
(ಎರಡನೆಯ ಕಾಂಡ) ಹಾಗೂ ಆನಂದದ ನೆಲೆಯ ವರ್ಣನೆಯಲ್ಲಿ (ಮೂರನೆಯ 
ಕಾಂಡ) ಅರವಿಂದರ “ಸಾವಿತ್ರಿ' ಮಹಾಕಾವ್ಯದ ಎರಡು ಮತ್ತು ಹನ್ನೊಂದನೆಯ 
ಸಂಚಿಕೆಗಳ ಪ್ರಭಾವ ಗೋಚರಿಸುತ್ತದೆ. ಅಂತೆಯೇ, ಅರವಿಂದರ ೦೧176/6968, 
ಗ್ರಂಥದ ಪ್ರಭಾವವನ್ನು ಎರಡನೆಯ ಕಾಂಡದಲ್ಲಿ ಗುರುತಿಸಬಹುದು. “ಅದಿತಿ 
ಮಂಡಲ' ಮುಂತಾದವುಗಳ ವರ್ಣನೆಯೂ ಅರವಿಂದರ Super mind 
ಮೊದಲಾದ ಪರಿಕಲ್ಪನೆಗಳ ಪ್ರತಿಬಿಂಬವಲ್ಲದೆ ಬೇರೇನೂ ಅಲ್ಲ. ಅದಿತಿಯ 
ವರ್ಣನೆಯಲ್ಲಿ 'ಬಿಯೋವುಲ್ಫ್‌ನ ಮಹಾಕಾವ್ಯದಲ್ಲಿನ ಗ್ರೆಂಡೆಲ್‌ನ ತಾಯಿಯ 
ವರ್ಣನೆ ಇಣುಕಾತ್ತದೆ. ಜಲಪ್ಲವನದ ವರ್ಣನೆಯ ವಿವರಗಳಿಗೆ 'ಬೈಬಲ್‌' ಮತ್ತು 
"ಶತಪಥ ಬಾಹ್ಮಣ'ಗಳನ್ನೇ ಆಶ್ರಯಿಸಲಾಗಿದೆ. ಗಾಧಿ ರಾಜನ ವ್ಯಾಧಿಯ ವರ್ಣನೆ 
ಯಲ್ಲಿ "ಅಥರ್ವವೇದ'ದೆ ಮಂತ್ರಗಳನ್ನೇ ಬಳಸಲಾಗಿದೆ. ಅಂತೆಯೇ, ಮೊದಲ 
ಕಾಂಡದಲ್ಲಿ ಒಮ್ಮೆಗೇ "ಯಗ್ವೇದ'ದ ಮೂರನೆಯ ಮಂಡಲದ ಹತ್ತು ಯುಕ್ಕುಗಳು 
ಇಡಿಯಾಗಿ ಮತ್ತು ಹಾಗೆ ಹಾಗೆಯೇ ನುಸುಳಿಕೊಂಡು ಓದುಗನನ್ನು ದಿಗ್‌ಭ್ರಮೆ 
ಗೊಳಿಸಿಬಿಡುತ್ತವೆ. “ಅಗ್ನಿ . ಸೂಕ್ತವದೊಂದು ಬಂತು ಕೋಲ್ಮಿಂಚಾಗಿ | 
ಜಾತವೇದನಿಗೆ ಕವಿಕ್ರತುವಿಗೆಂದಿತ್ತಿರುವ ಧೀಯಾಗಿ ಗೀಯಾಗಿ ದಿವ್ಮೆ ಶ್ರುತಿ- 
(ಶ್ರೀಯಾಗಿ” ಎಂಬ ಮಾತಿನೊಡನೆ. ಹೀಗಾಗಿ, ವಿಶ್ವಾಮಿತ್ರನಿಗೆ ಕೋಲ್ಲಿಂಚಾಗಿ 
ಬರುವದು ಓದುಗರ ಪಾಲಿಗೆ ಕಣ್ಣು ಕೋರೈಸುವ, ಕಣ್ಣು ಕುರುಡಾಗಿಸುವ 
ಬರಸಿಡಿಲಿನಿಂದೊಡಗೂಡಿದ ಮಹಾವಿದ್ಯುಲ್ಲತೆಯಾಗಿ ಪರಿಣಮಿಸಿಬಿಡುತ್ತದೆ. 
ಇದೇ ರೀತಿ, ಸ್ಥಾಯಂಭುವಮನು ಏರ್ಪಡಿಸಿದ ಮದುವೆಗಳ ವರ್ಣನೆಯ 
ಸಂದರ್ಭದಲ್ಲಿ - 

“ಗೃಹ್ನಾಮಿತೇ......... 

ಭಗೋ ಅರ್ಯಮಾ..... I” 

“ಸುಮಂಗಲೀರಿಯಂ ವಧೂರಿಮಾಂ .... 

ಸೌಭಾಗ್ಯಮಸ್ಟ...... ಪರೇತನ ॥” 

“ಸಮ್ರಾಜ್ನೀ ಶ್ವೇಶುರೇಭವ..... 

ನನಾನ್ನರಿ ಸಮ್ರಾಜ್ಞೀ....... I” 

ಮತ್ತು 

“ಸಹೃದಯಂ ಸಾಂಮನಸ್ಕಮವಿದ್ವೇಷಂ.. 

ಅನ್ನೋ ಅನಮಭಿ .... 

ಅನುವ್ರತಃ ಓತುಃ..... 

ಜಾಯಾ ಪತೆ ಮಧುಮತೀಂ ವಾಚೈೆ ವದತು ಶಂತಿವಾಮ್‌” (ಪು.೧.೩೪-೩೫) 


ನಿಲ 


ಭಾರತ ಸಿಂಧುರಶ್ಟಿ : ಪ್ರಸ್ತುತತೆಯ ದೃಷ್ಠಿಯಿಂದ 


- ಎಂಬ ವಿವಾಹ ಮಂಗಸೂತ್ರಗಳು ಕಾಣಿಸಿಕೊಳ್ಳುತ್ತವೆ. ವಿವಾಹ 
ಸಂದರ್ಭದಲ್ಲಿ ಇಂದು ನಾವು ಈ ಸೂಕ್ತಗಳನ್ನು ಅರ್ಥದ ಅರಿವಿಲ್ಲದೆಯೇ 
ಕೇಳಿಸಿಕೊಳ್ಳುತ್ತೇವೆ ಹಾಗೂ ಪುನರುಚ್ಛರಿಸುತ್ತೇವೆ ಎಂಬುದೇನೋ ನಿಜ. ಆದರೆ, 
ಕಾವೃದಲ್ಲಿಯೂ ಅವು ಹಾಗೆಯೇ ಬರಬೇಕಾದ ಅಗತ್ಯವೇನೂ ಇರುವಂತೆ 
ತೋರುವುದಿಲ್ಲ - - ಅದರಲ್ಲಿಯೂ ಮುಂದೆ (ಎರಡನೆಯ ಸಂಪುಟದಲ್ಲಿ) 
“ಮೇನಕೆಯ ಸೋಲು' ಎಂಬ ಸಂಚಿಕೆಯಲ್ಲಿ "ಯಗ್ವೇದ' ದ ಏಳು ಸೂಕ್ತಗಳು 
ಅನುವಾದ ಸಹಿತವಾಗಿ ಕಾಣಿಸಿಕೊಳುತ್ತವೆ ಎಂಬುದನ್ನು ಗಮನಿಸಿದಾಗ. 
ಉದಾಹರಣೆಗೆ, 


ಉಷೋ ವಾಜೀನ ವಾಜಿನಿ ಪ್ರಚೇತಾಃ 

ಸೋಮಂ ಜುಷಸ್ವ ಗೃಣತೋ ಮಘೋವಿ। 

ಪುರಾಣೀ ದೇವೀಯುವತಿಃ ಪುರಂಧಿರನು 

ವ್ರತಂ ಚರಸ ವಿಶ್ವವಾರೇ ॥ (ಪುಟ ೨.೪೮) 


-ಎಂಬ ಉಷೆಯನ್ನು ಕುರಿತ ಈ ಸೂಕ್ತವನ್ನು 


ಓ ಉಷಾ! ಶ್ರೀಮಂತೆ, ಮಘವಂತೆ, ಪ್ರಚೇತಸೆಃ 
ನುತಿಸುವವನೀ ಸ್ತೋಮವನ್ನು ಸೇವಿಸಿರು! 

ಓ ಪುರಾಣೀ ದೇವೀ, ಯುವತಿ ಬಹು ಧೀಮಂತಿ! 
ಎಿಶ್ವವರಪ್ರದೆ, ವ್ರತವನನುಚರಿಸು!(ಅಲ್ಲೇ) 


ಅನುವಾದ ಸಹಿತವಾಗಿ ಕೊಡುತ್ತಾರೆ. ಇದರ ಅರ್ಥವೇನೆಂದರೆ ಮೂಲವನ್ನು 
ಬಳಸಿಕೊಳ್ಳುವಲ್ಲಿ ಕವಿಯಾವುದೇ ಒಂದು ಶಿಷ್ಠ ಅಥವಾ ಸಾಮಾನ, ವಿಧಾನವನ್ನು 
ಅನುಸರಿಸಿಲ್ಲ. 

ಹೀಗೆ ಇಡಿಯಾಗಿ ಅಳವಡಿಸಿಕೊಂಡಿರುವ ಭಾಗಗಳಿರುವಂತೆಯೇ, ಅಲ್ಲಲ್ಲಿ 
ಟಿನಿಸನ್ನನ ಯಾವುದೋ ಒಂದು ಕವಿತೆಯ, ಕೀಟ್ಸ್‌ನ '೦೮6 ೦೧ 1೧76019700 
ನಂಥ ಕವಿತೆಯ, ಥೋರೋನ "ವಾಲ್ಲನ್‌' (Waldeಗ) ಎಂಬ ಕಾದಂಬರಿಯ 
(ಇರುವೆಗಳ ಕಾಳಗ, ' ಲಾವುಗೆ ಹಕ್ಕಿಯ ಮರಿಯ ಮುಗ್ಧತೆ ಮೊದಲಾದ 
ಪ್ರಸಂಗಳಿಗೆ ಸಂಬಂಧಿಸಿದಂತೆ) ಮಿಲ್ಬನ್ನನ 'ಪ್ಕಾರಡೈಸ್‌ ರೀಗೆಯ್ನಡ್‌'ನ 
(Paradise Regained) ಸೇಟನ್ನನ ಪ್ರಲೋಭನ ಭಾಗದ, ಖಲೀಲ್‌ ಗಿಬ್ರಾನನ 
(ಇದನ್ನು ಕಹಲಿಲ್‌ ಜಿಬ್ರಾನ್‌ ಎಂದು ಗೋಕಾಕರು ಉಚ್ಚರಿಸಿದ್ದಾರೆ. The 
Prophet ಕೃತಿಯ ವಿಚಾರಸ್ಸುರಣ ಭಾಗದ, ಹೆಮ್ಮಿಂಗ ಹಯ Old Man and 
(೧6 Sea ಕಾದಂಬರಿಯ ಬದುಕಿನ ಸೆಣಸಾಟಿದ ಭಾಗದ ಪ್ರಭಾವನ್ನು 
ಗುರುತಿಸಲು ಸಾಧ್ಯವಾಗುತ್ತದೆ. | 


೧೯ 


ಕರ್ನಾಟಕ ಭಾರತಿ 


ಇದೇ ರೀತಿಯಲ್ಲಿ 'ವಿಸ್ತಣಕಾಂಡ'ದ ವಲಸೆಗಳ ವರ್ಣನೆಗೆ ಕೆಲವು 
ಪುರಾಣಗಳನ್ನು ಹಾಗೂ ಅಶ್ವಮೇಧದ ವಿವರಗಳಿಗೆ "ಯಜುರ್ವೆೇದ'ವನ್ನು 
ಆಶ್ರಯಿಸಿರುವುದು ಸ್ಪಷ್ಟವೇ ಆಗಿದೆ. "ಅಶ್ವಮೇಧ' ದ ವರ್ಣನೆಯ ಬಗೆಗೆ ಒಂದು 
ಅಂಶವನ್ನು ಗಮನಿಸುವದು ಅಗತ್ಯ. ಗೋಕಾಕರೇ ಹೇಳಿರುವಂತೆ, “ಯಾವ 
ಪ್ರಾಚೀನ ಅಥವಾ ಅರ್ವಾಚೀನ ಕಾವೃದಲ್ಲಾಗಲೀ ಅಶ್ವಮೇಧದ ವರ್ಣನೆ ಬಂದಿಲ್ಲ” 
ಎಂಬುದು ನಿಜ. ಅಷ್ಟೇ ಅಲ್ಲ, ಅದರ ವರ್ಣನೆ ನಮ್ಮ ಸಂವೇದನೆಗಳನ್ನು ನಿಷ್ಕ್ರಿಯ 
ಗೊಳಿಸುವಷ್ಠರ ಮಟ್ಟಿಗೆ ನಮ್ಮನ್ನು ದಿಗ್ರಮೆಗೊಳಿಸುವಷ್ಟು ಭಯಂಕರವೂ 
ಬೀಭತ್ಸವೂ ಆಗಿದೆ. ಆ ಸನ್ನಿವೇಶವನ್ನು ಗೋಕಾಕರು ಹೀಗೆ ನಿರೂಒಸಿದ್ದಾರೆ : 
“ಮಹಾರಾಜ್ಞ ಕುದುರೆಯೊಡನೆ ಮಲಗುವಳೆಂದು ಸವತಿಯರು ಓಸುಮಾತಾ- 
ಡುತ್ತಿದ್ದರು. ಹೀಗಾಗಬಾರದೆಂದು ಮಹಾರಾಜ್ಞಿ ಸುದಾಸನೆದುರಿಗೆ. ಆದರೆ 
ಇನ್ನೊಬ್ಬರ ಮನಸ್ಸನ್ನು ಹೇಗೆ ನಿಯಂತ್ರಿಸಬಹುದೆಂದು ಸುದಾಸನ ಪ್ರಶ್ನೆ. ಆಗ 
ಸಿಟ್ಟಿಗೆದ್ದು ನಿಮ್ಮ ಹೋಮವೇ ಬೇಡವೆಂದಳು ಮಹಾರಾಜ್ಞಿ. ಮರುದಿನ 
ವಿಶ್ವಾಮಿತ್ರರು ಬರಬೇಕೆಂದು ನೃಪ ಬಿನ್ನವಿಸಿದನು. ಪಳಬಳಕೆಯಾದ ಈ ಸಂಕೇತ 
ವಿಧಿಯೊಳಗಿಂದ ಹಾಯುವುದೇ ಒಳಿತೆಂದು ಅವರು ಸಮರ್ಥಿಸಿದರು. ಸುದೇವಿಗೆ 
ಒಪ್ಪಿಗೆಯಾಯಿತು.” ಆ ಮುಂದಿನ ವರ್ಣನೆ ಹೀಗೆ ಬಂದಿದೆ ; 


ಅಧ್ವರ್ಯು ಅಭಿಮಂತ್ರಿಸುತ್ತಿರಲು, ಹೊರಳಿದಳು 
ಅಶ್ನದೆಡೆಗೆ ಸುದೇವಿ, ಒಳಗೊಳಗೆ ನರಳಿದಳು: 

ವಿಶ್ವ ಪ್ರಯತ್ನದಲಿ ವೀರಸಾಹಸಗೆಯ್ದು 

ಎತ್ತಿದಳು ಕರದಲ್ಲಿ ಅಶ್ವಪೌರುಷವನು 

ಎತ್ತಿಟ್ಟಳು ಶೆಫವ ತನ್ನ ತೊಡೆಯಲ್ಲಿ. 

ಸಂಭೋಗದಲಿ ಮೃತ್ಕುವನಾಲಿಂಗಿಸುವ ತೆರದಿ : 
ಪರಿವೇಹ್ಟಿತಳೊರಗಿದಳು, ನಿಶ್ನೇಷ್ಠಿತಳಾ ರಾಣಿ 
ಮೃತ್ಯುವಿನ ಜೊತೆ ಮೃತು ಒರಗುವಂತೆ (ಪು. ೨.೩೫೯) 


ಆ ರಾಣಿ ಮಾತ್ರವಲ್ಲ, ಓದುಗರೂ ನಿಶ್ನೇಹ್ಠಿತರಾಗಿ ಬಿಡುವಂತಿದೆ ಇಲ್ಲಿಯ ಈ 
ಸುವಾಚ್ಯ ವರ್ಣನೆ. ಅಷ್ಟೇ ಅಲ್ಲ, ಇಂಥ ವರ್ಣನೆ ಬಾರದಿದ್ದರೆ ಸಾಹಿತ್ಮಿಕವಾಗಿ 
ನಷ್ಟವೇನೂ ಆಗುತ್ತಿರಲಿಲ್ಲ ಎಂಬ ಭಾವನೆಯೂ ಮೂಡಬಹುದಾಗಿದೆ. 

"ವಾಲ್ಮೀಕಿ ರಾಮಾಯಣ'ದಲ್ಲಿನ ಶೋಕವನ್ನು ಶ್ಲೋಕವಾಗಿಸಿದ ಕ್ರೌಂಚ 
ವಧೆಯ ಪ್ರಸಂಗವನ್ನೇ ಹೋಲುವಂಥ ಒಂದು ಸನ್ನಿವೇಶವೂ ಇದರಲ್ಲಿ ಬಂದಿದೆ. 
"ಶೀಸಾಮಾನ್ಮನಕ್ಲಿ' ಯಾದ ಕಓಂಜಲ ಪಕ್ಷಿಯ ಸನ್ನಿವೇಶ ಅದು. ಗಾಯಗೊಂಡ 
ಆ ಪಕ್ಷಿಯನ್ನು ನೋಡಿ ಕರುಣಾಪೂರಿತರಾದ ವಿಶ್ವಾಮಿತ್ರರು ಮರಣ ಶಯೆ- 
ಯಿಂದ ಎದ್ದು ತಮ್ಮ 'ಎಿಶ್ವಮೈತ್ರಿ'ಯನ್ನು ಅದರಲ್ಲಿ ತುಂಬುತ್ತಾರೆ. ಸಂತಸಗೊಂಡ 
ಆ ಹಕ್ಕಿ ಮುಗಿಲಿಡೆಗೆ ಹಾರಿಹೋಗುತ್ತದೆ. 


೪೦ 


ಭಾರತ ಸಿಂಧುರಶ್ಟಿ ಃ ಪ್ರಸ್ತುತತೆಯ ದೃಷ್ಠಿಯಿಂದ 


ಭೂತ-ವರ್ತಮಾನಗಳನ್ನು ಬೆಸೆಯುವ ತಮ್ಮ ಪ್ರಯತ್ನದ ಅಂಗವಾಗಿ 
ಎಿಶ್ವಾಮಿತ್ರನನ್ನು, ಹೆರಾಕ್ಲೀಜನಿಗೆ ಹೋಲಿಸಿ, ಕ್ರಾಂತದರ್ಶನವನ್ನು ಗ್ರೀಕ್‌- 
ರೋಮನ್‌ ರೀತಿಯಲ್ಲಿ ಹನ್ನೆರಡು ರಾಶಿಗಳ ಸಂಕ್ತಮಣವೆಂಬಂತೆ 
ನಿರೂಒಸಿರುವದು ಅಷ್ಟೇನೂ ಅಸಂಗತವೆಂದು ತೋರದಿರಬಹುದು. ಆದರೆ, 
"ಅದಿತಿ ಮಂಡಲ'ವನ್ನು - ಅಂದರೆ, ಅರವಿಂದರ 'Super-mind' ಅನುಭವ- 
ವನ್ನು ಶೋಧಿಸಿದ ಅಯಾಸ್ಸನನ್ನು ಮತ್ತು ಅವನ ಸಪ್ತ ಶೋಧಕರನ್ನು, 
ಮಹೋಪಮೆಯ ಅಂಗವಾಗಿಯೇ ಆದರೂ,ವ್ಕಾಸ್ಕೋ ದಗಾಮ ಮತ್ತು ಅವನ 
ಅನುಯಾಯಿಗಳಿಗೆ ಹೋಲಿಸುವದು ಅಷ್ಟಾಗಿ ಉಚಿತವೆನ್ನಿಸುವದಿಲ್ಲ. (ಇದೇ 
ತಿರುವುಮರುವಾಗಿ - ಅಂದರೆ, ವಾಸ್ಕೋ ದ ಗಾಮ ಮತ್ತು ಅವನ 
ಅನುಯಾಯಿಗಳ ಸಾಧನೆಯ ವರ್ಣನೆಯ ಅಂಗವಾಗಿ, ಬೇರೆಡೆಯಲ್ಲಿ, 
ಆಯಾಸ್ಪನ ಶೋಧನೆ ಮಹೋಪಮೆಯಾಗಿ ಬಳಕೆಯಾಗಬಹುದು). ಏಕೆಂದರೆ, 
ಇದು ಕಾಲದೋಷವೂ ಆಗಿಬಿಡುತ್ತದೆ. ಅಂತೆಯೇ, ಯಮಿ ತನ್ನ ವಾದಕ್ಕೆ 
ಪಾಂಡವ-ಕೌರವರ ನಿದರ್ಶನವನ್ನು ಒಡ್ಡುವ ವಿಚಾರವೂ. ವೇದಯುಗದಿಂದ 
ಕೆಲವು ಸಾವಿರ ವರ್ಷಗಳ ತರುವಾಯವಷ್ಟೇ ಪಾಂಡವ -ಕೌರವರ ಇತಿಹಾಸದ ಕಾಲ 
ಆರಂಭಗೊಳ್ಳುವದು. 

ಹೀಗೆಂದ ಮಾತ್ರಕ್ಕೆ "ಭಾರತ ಸಿಂಧುರಶ್ಮಿ'ಯಲ್ಲಿ ಮೌಲಿಕ ಕಲ್ಪನೆಗಳಾಗಲೀ, 
ಅಧುನಿಕ ಯುಗಕ್ಕೆ ಸಹಜವಾಗಿ ಅನ್ವಯಗೊಳ್ಳುವಂಥ ಕಾಲಾತೀತ 
ಚಿಂತನೆಗಳಾಗಲೀ, ಇದಕ್ಕೆ ೨ನುಗುಣವಾದ ವಿವೇಚನೆ ಮತ್ತು ದರ್ಶನಗಳಾಗಲೀ 
ಇಲ್ಲವೆಂದೇನೂ ಅಲ್ಲ. ಮೂಲವನ್ನು ಅವರು ಅನುವಾದವೇ ಅಲ್ಲವೆಂಬಂತೆ 
ಬಳಸಿಕೊಳ್ಳಬಲ್ಲರು. ತಮ್ಮ ವ್ಯಾಪಕವೂ ಅಗಾಧವೂ ಆದ ಅಧ್ಯಯನವನ್ನು 
ಅವರು ಹಿತಮಿತವಾಗಿ ಧಾರೆಯೆರೆಯಬಲ್ಲರು. ತಮ್ಮ ಚಿಂತನೆಯ 
ಹೊಸತನವನ್ನೂ ಮೆರೆಯಬಲ್ಲರು. ನೆಲದ ಆಳದ ಸಾರವನ್ನು ಹೀರಿ ಬೆಳೆದು 
ನಿಲ್ಲುವ ಮಹಾವೃಕ್ಷವೂ ಆಗಬಲ್ಲರು. ಉದಾಹರಣೆಗೆ, ಯಮು-ಯಮೂ 
ಸಂವಾದವನ್ನು ಅಥವಾ ವಿಶ್ವಾಮಿತ್ರಪ್ರಸಂಗವನ್ನು ಅಥವಾ ಮನುವಿನ 
ಪ್ರಸಂಗವನ್ನು ತೆಗೆದುಕೊಳ್ಳಬಹುದು. 

ಸಾಮಾನವಾಗಿ ಪ್ರಾಚೀನ ಮಹಾಕಾವ್ಯಗಳ ಬಗ್ಗೆ ಅಥವಾ ಪ್ರಾಚೀನ 
ವಸ್ತುವನ್ನೊಳಗೊಂಡಿರುವ ಮಹಾಕಾವ್ಯಗಳ ಬಗ್ಗೆ ಎತ್ತಲಾಗುವ ಒಂದು ಸಿದ್ಧ ಪ್ರಶ್ನೆ 
ಎಂದರೆ, ಅದು ನಮ್ಮ ಯುಗಕ್ಕೆ ಎಷ್ಟರ ಮುಟ್ಟಿಗೆ ಪ್ರಸ್ತುತವಾಗಿದೆ, ಸಂಗತವಾಗಿದೆ 
ಎಂಬುದು. ಹೀಗಾಗಿ, 'ಭಾರತಸಿಂಧುರಶ್ಮಿಯ ಬಗ್ಗೆಯೂ ಇಂಥ ಪ್ರಶ್ನೆ 
ಏಳಬಹುದಾಗಿದೆ. ಈ ಕಾವ್ಯ ನಮ್ಮ ಇಂದಿನ ಸವಾಲುಗಳಿಗೆ ಯಾವ ರೀತಿಯಲ್ಲಿ 
ಸ್ಪಂದಿಸುತ್ತದೆ ಎಂಬುದನ್ನು ಈಗ ಪರಿಶೀಲಿಸಬಹುದು. ಯಾವ ಒಂದು ಕೃತಿ 
ತನ್ನಲ್ಲಿ ಚರಂತನ ಮೌಲ್ಯಗಳನ್ನು ಸಮಾವೇಶಗೊಳಿಸಿಕೊಂಡಿದ್ದು, ತನ್ನ ಕಾಲದ 


೪() 


ಕರ್ನಾಟಕ ಭಾರತಿ 


ಜನಸಮುದಾಯಗಳಿಗೆ ಮಾತ್ರವಲ್ಲದೆ, ಮುಂಬರುವ ತಲೆಮಾರುಗಳಿಗೂ 
ಅನ್ಹಯವಾಗುವಂಥ ಸಂದೇಶಗಳನ್ನು ಒಳಗೊಂಡಿರುತ್ತದೆಯೋ, ದೇಶ-ಕಾಲ- 
ಭಾಷೆಗಳ ಉಪಹತಿಯನ್ನು ಅಥವಾ ನಿರ್ಬಂಧಗಳನ್ನು ಮೂರಿ ಸಾರ್ವತ್ರಿಕ 
' ಗೌರವಾದರಗಳಿಗೆ ಪಾತ್ರವಾಗುವಂಥ ಸತ್ವದಿಂದ ಸಮನ್ವಿತವಾಗಿರುತ್ತದೆಯೋ, 
ಯಾವುದರೊಡನೆ ಒಂದು ರಾಷ್ಟ್ರದ ಅಥವಾ ಜನಾಂಗದ ಸಂಸ್ಕೃತಿ ಅಭಿನ್ನವಾಗಿ 
ಪರಿಣಮಿಸುತ್ತದೆಯೋ ಅಂಥ ಕೃತಿಯನ್ನು ನಾವು 'ಪ್ರಸ್ತುತ' ಎಂದು 
ಭಾವಿಸಬಹುದು. ಅಂಥ ಕೃತಿ ಪ್ರತಿಯೊಂದು ಜನಾಂಗಕ್ಕೂ ತಲೆಮಾರಿಗೂ 
` ನಿತ್ತನೂತನವಾದ ಸಂದೇಶವನ್ನು ನೀಡುತ್ತಿರುತ್ತದೆ. ಇದು ವ್ಯಕ್ತಿಯ ಜೀವನಕ್ಕೆ 
ಹೇಗೋ ರಾಷ್ಟ್ರ, ಜೀವನಕ್ಕೂ ಹಾಗೆಯೇ ಅನ್ವಯಿಸುತ್ತದೆ. ಆಯಾ ಯುಗದ 
ಸಂವೇದನಾ ಶಕ್ತಿಗೆ ಅನುಗುಣವಾಗಿ ಒಂದು ಯುಗಕ್ಕಿಂತ ಇನ್ನೊಂದು ಯುಗ 
ಹೆಚ್ಚಿನ ಅರ್ಥವನ್ನು ಕಂಡುಕೊಳ್ಳಬಹುದು. ಒಂದು ಯುಗಕ್ಕೆ ಅಸ್ಪಷ್ಟವಾಗಿ 
ತೋರಿದ್ದು ಇನ್ನೊಂದು ಯುಗಕ್ಕೆ ಸುಸ್ಪಷ್ಠವಾಗಿ ತೋರಬಹುದು. ವೃತ್ಕಾಸ ಇಷ್ಟ. 
ಆದರೆ, ಸಂದೇಶವನ್ನು ಗ್ರಹಿಸುವ ಮನೋಧರ್ಮವನ್ನು ಹೊಂದಿರುವ 
ಯಾವುದೇ ರಾಷ್ಟ್ರ ಯಾವುದೇ ಯುಗದಲ್ಲಿ ಅದರ ಸಂದೇಶದಿಂದ ವಂಚಿತವಾಗಿ 
ಉಳಿಯುವದಿಲ್ಲ. ಅಮೂಲ್ಯವಾದ ಪ್ರಾಚೀನ ಕಲಾಕೃತಿಗಳ ಮೇಲೆ ಕವಿದು 
ಕೊಂಡಿರುವ ಧೂಳನ್ನು ತೊಡೆದು, ಅವು ಮತ್ತೆ ಕಣ್ಮನಗಳನ್ನು ಸೆಳೆಯುವಂತೆ, 
ಬೆಳಗಿಸುವಂತೆ ಮಾಡುವ ರೀತಿಯಲ್ಲಿಯೇ, ಪ್ರಾಚೀನ ಸಂಸ್ಕೃತಿ ಮತ್ತು ಮೌಲ್ಯ 
ಗಳನ್ನು ಅನಾವರಣಗೊಳಿಸುವ ಮಹತ್ಕೃತಿಗಳ ವೈಶಿಷ್ಟವನ್ನು ಕೆಲವೊಮ್ಮೆ ಸಾರಿ 
ಹೇಳಬೇಕಾಗುತ್ತದೆ. ನಮ್ಮ ಕಾಲದ ಮಹಾದುರಂತದ ಅಂತೆಯೇ ವಿಷಾದದ 
ಸಂಗತಿಯೆಂದರೆ ಅಭಿರುಚಿಯ ಅಧಃಪತನ. ಅದನ್ನು ಮತ್ತೆ ಉದ್ಧರಿಸಬೇಕಾಗಿದೆ, 
ತಿದ್ದಬೇಕಾಗಿದೆ. ಇಲ್ಲವಾದರೆ ನಾಡಿಗೆ ಕಂಡ ಹಾಗೂ ಕಾಣದ ರೀತಿಗಳಲ್ಲಿ 
ಸಾಂಸ್ಕೃತಿಕವಾಗಿ, ಸಾಹಿತ್ಕಿಕವಾಗಿ ನಷ್ಟವಾಗುತ್ತಲೇ ಇರುತ್ತದೆ ; ನಾಡಿನ ಜೀವನಕ್ಕೆ 
ಗೆದ್ದಲ ಹತ್ತುತ್ತಲೇ ಇರುತ್ತದೆ. "ಭಾರತ ಸಿಂಧುರಶ್ಕಿ'ಯಂಥ ಮಹಾಕೃತಿಗಳ 
" ಅಧ್ಯಯನ ನಮ್ಮ ಬಾಳಿಗೆ ಅಗತ್ಯವೆಂದೇನೂ ಬಹು ಜನರು ಭಾವಿಸಿಲ್ಲದೆ 

ಇರುವದರಿಂದ, ಬಾಳಿನ ಗಹನತಮ ಅರ್ಥವೇ ನಮ್ಮ ಕೈಗೆ ನಿಲುಕಲಾರ- 
ದಂತಾಗಿಬಿಟ್ಟಿದೆ. ಇದರ ಪರಿಣಾಮವಾಗಿ, ರಾಬರ್ಟ ಪುಟನ್ಮಾಮ ಹೇಳಿರುವಂತೆ, 
ಪ್ರತಿಭೆಗೆ ಬಹಿಷ್ಕಾರದ ಭಯವೂ, ಮಹತ್ಮತಿಗಳಿಗೆ "ಜೀವಂತ ಮರಣ' ದ ಅಥವಾ 
ಜೀವನ್‌-ಮೃತಾವಸ್ಥೆಯ ಅಪಾಯವೂ ಒದಗಿದೆ (Genius is threatned with 
banishment and the classics with a living death). ಹೀಗಾಗದಂತೆ, 
ಅಭಿರುಚಿಯನ್ನು ಪರಿಷ್ಕರಿಸಲು ನಮಗಿರುವ ವಿಧಾನಗಳಾದರೂ ಯಾವವು ? 
ಶ್ರದ್ಧಾಪೂರ್ಣ ಸಾಹಿತಿಕ ಚಟುವಟಿಕೆಗಳ ಮೂಲಕ ಬಹುಶಃ ಒಂದು 
ಆಂದೋಳನವನ್ನೇ ನಡೆಸಬೇಕಾಗಿ ಬರುತ್ತದೆ. ಇಲ್ಲವಾದರೆ ನಮ್ಮ ಬಾಳನ್ನು 
ತುಂಬಿ ನಿಲ್ಲಬೇಕಾಗಿರುವಂಥ ಜ್ಕೋತಿಯೇ ನಮ್ಮ ಪಾಲಿಗೆ ಇಲ್ಲದಂತಾಗಿ 


೪೨ 


ಭಾರತ ಸಿಂಧುರಶ್ಮಿ ಃ ಪ್ರಸ್ತುತತೆಯ ದೃಷ್ಠಿಯಿಂದ 


ಬಿಡುತ್ತದೆ. ಇಂದಿನ ಹಾಗೂ ಮುಂದಿನ ತಲೆಮಾರುಗಳಿಗೆ ಹಿಂದಿನ ಅನೇಕ 
ತಲೆಮಾರುಗಳ ಅನುಭವಗಳಿಂದ ದೊರೆಯಬಹುದಾಗಿರುವ ಐತಿಹಾಸಿಕ, 
ಸಾಮಾಜಿಕ, ರಾಜಕೀಯ ಮತ್ತು ಆಧ್ಯಾತ್ಮಿಕ ಪಾಠಗಳು ಅಥವಾ ನೀತಿಗಳು 
ಇಲ್ಲದಂತಾಗಿ ಬಿಡುತ್ತವೆ. ಆದ್ದರಿಂದ, ಇಂಥ ಮಹತ್ಮತಿಗಳತ್ತ ತುರ್ತಾಗಿ ಹಾಗೂ 
ತೀವ್ರವಾಗಿ ನಾವು ಗಮನ ಹರಿಸುವದು ಅಗತ್ಯವೇ ಆಗಿ ಪರಿಣಮಿಸುತ್ತದೆ. "ಭಾರತ 
ಸಂಧುರಶ್ಲಿ' ಯಂಥ ಒಂದು ಕಾವ, ನಮ್ಮ ಬಾಳನ್ನು ಎಷ್ಟರಮಟ್ಟಿಗೆ ಆವರಿಸಿ 
ಕೊಳ್ಳಬಹುದು, ಎಷ್ಟರ ಮಟ್ಟಿಗೆ ಅದು ನಮ್ಮ ಪಾಲಿಗೆ ಅರ್ಥಪೂರ್ಣವಾಗಬಲ್ಲದು 
ಎಂಬುದರ ಆಧಾರದ ಮೇಲೆ ಅದರ ಪ್ರಸ್ತುತತೆಯನ್ನು ನಾವು ಒರೆಹಚ್ಚಿ 
ನೋಡಬಹುದಾಗಿದೆ ; ಈ ಹಿನ್ನೆಲೆಯಲ್ಲಿ "ಭಾರತಸಿಂಧುರಶ್ಮಿ' ನಮಗೆ ಏನನ್ನು 
ಕೊಡಬಲ್ಲುದಾಗಿದೆ ಎಂಬುದನ್ನೂ ತಿಳಿದುಕೊಳ್ಳಬಹುದಾಗಿದೆ. 


ನಮಗೆಲ್ಲ ತಿಳಿದಿರುವಂತೆ, ಭಾರತ ಬಹುಜನಾಂಗಗಳ ಬಹು ಭಾಷೆಗಳ ಮತ್ತು 
ಬಹು ಸಂಸ್ಕೃತಿಗಳ ನಾಡು. ಸಂಪರ್ಕ-ಸಂಘರ್ಷ ಮತ್ತು ಸಮನ್ಮಯಗಳ 
ಪ್ರಕ್ರಿಯೆಯ ಮೂಲಕ ಹಾಯ್ದು ಬಂದು ಅದು ತನ್ನದೇ ಆದ ಸಂಶ್ಲೇಓತ 
ರೂಪವನ್ನು ಪಡೆದುಕೊಂಡಿದೆಯಷ್ಕ್ಟೆ. ನಮ್ಮ ನಾಡಿನ ಆ ಸಾಮಾಸಿಕ ಸಂಸ್ಕೃತಿ 
ಯನ್ನು ಗೋಕಾಕರು ಹೀಗೆ ನಿರೂಒಸಿದ್ದಾರೆ. ಃ 

ಜನಾಂಗಗಳೆರಡು ಆರ್ಯ-ದಸ್ಕುಗಳಿಂದು 

ಸಂಗ್ರಾಮಿಸುತ ಮುಂದೆ ಸಂಗಮಿಸಿರುವ ಕೈವಾಡ! 

ಪವಾಡ ಕಥನವಿದು, ಮೂಲ ಸಂಸ್ಕೃತಿ ಮಥನ ! 

ಮಾನವ ಕುಲದೈಕ್ಕತೆಗೆ ವೀಳ್ಮವೆತ್ತಿದ ನಾಡು, 

ವರಚೇತನದ ಬೀಡು! ಸಂಘಟಸಿದವಿಲ್ಲಿ 

ಜಾನಪದಗಳು ನೂರು ; ಅಗಣಿತ ರಾಜವಂಶಗಳು 

ಸಂಗಚ್ಛಿಸಿದುವು ; ಮಲೆತವು ಮುಂದೆ ಕಲಿತವೀ 

ನೆಲದಿ ನಾನಾ ವರ್ಣ, ನಾನಾ ರೀತಿ-ನೀತಿಗಳು! 

ಸಂಕೀರ್ಣ ಪೂರ್ಣತೆಯ ಜಗಲಿ ಅಹುದೀ ನಾಡು. (ಪುಟ ೧. xxv) 


ಪ್ರತ್ಸಕ್ಷವಾಗಿ ಪರೋಕ್ಬವಾಗಿ ಈ ಸಾಮಾಜಿಕ ಸಂಸ್ಕತಿಯ ಹಲವು 
ಮುಖಗಳು ಒಂದಲ್ಲ ಒಂದು ರೂಪದಲ್ಲಿ ನಮ್ಮ ಗಮನಕ್ಕೆ ಬರುತ್ತಲೇ ಇರುತ್ತವೆ, 
ಆದರೆ ಸಮಸ್ಸೆ ಇರ್ರುದು ಅದರ ಅರಿವಿನಲ್ಲಲ್ಲ, ನಮ್ಮನ್ನು ಹಗಲಿರುಳೂ 
ಕಾಡುವಂತೆ ಬೆಳೆದು ನಿಲ್ಲುತ್ತಿರುವ ವಿಕೃತಿಯಲ್ಲಿ. ಇದಕ್ಕೆ ಪ್ರೇರಕವಾಗಿರುವ, 
ಪೋಷಕವಾಗಿರುವ ಸಂಗತಿಗಳು ಹಲವಿವೆ. ಈ ಕಾರಣದಿಂದಾಗಿಯೇ ಇದು ನಮ್ಮ 
ಹಿರಿಮೆಯ ಸಂಗತಿಯಾಗಿ ಮಾತ್ರ ಉಳಿಯದೆ, ನಮ್ಮ ದೊಡ್ಡ ದೌರ್ಬಲದ 
ಸಂಗತಿಯೂ ಆಗಿಬಿಟ್ಟಿದೆ. ಇದು ನಿಜಕ್ಕೂ ನಮ್ಮ ದುರ್ದೈವ. ಏಕೆಂದರೆ ಆ 
ಮೂಲಕ ಹಲವು ಬಗೆಯ ಶೋಷಣಿಗಳಿಗೆ ಎಡೆ ದೊರೆತಿದೆ. ಇದರ 


೪೩ 


ಕರ್ನಾಟಕ ಭಾರತಿ 


ಪರಿಣಾಮವಾಗಿ, ವಸ್ತುಸ್ಥಿತಿ ವಿಕೃತಗೊಂಡು ಏನೆಲ್ಲ ಆಗಿಬಿಟ್ಟಿದೆ ಎಂಬುದನ್ನು 
ಅವರು ಚೆನ್ನಾಗಿಯೇ ವಿಶ್ಲೇಸಿದ್ದಾರೆ. ಅವರ ದೃಷ್ಟಿ ಎಷ್ಟು ನಿಚ್ಚಳವಾಗಿದೆ, 
ವಿಶ್ಲೇಷಣೆ ಎಷ್ಟು ಆಳವಾಗಿದೆ. ಎಂಬುದಕ್ಕೆ ಈ ನಿರೂಪಣೆ ಸಾಕ್ಟ್ಯವನ್ನು 
ಒದಗಿಸುತ್ತದೆ ಃ 
...ಗುಣದಂತೆ ವರ್ಣ, ಜನ್ಮದೊಲಲ್ಲ. 

ನೈಸರ್ಗಿಕ ಸಿದ್ಧಿಯಾಯ್ತು ಚಾತುರ್ವರ್ಣ. 

ಕಾಲ ಸಾಗರದಿ ಯುಗಯುಗದ ತಲೆಮಾರುಗಳು 

ಮಂಧಿಸುತ ಪಡೆದಿಹವು ರತ್ನನಾಯಕಗಳನು. 

ನಮ್ಮ ದುರದೃಷ್ಠ : ರತ್ನಾಕರದೊಳುಗಮಿಸಿದೆ 

ಉರುಳಿ ಶತಮಾನಗಳು, ಕಾಲಕೂಟದ ವಿಷವು. 

ಅಲ್ಲವು ಗುಣನಿರ್ಣಿತ ; ವರ್ಣವು ಜನ್ಮ ನಿರ್ನೀತ. 

ಓ ಚತುರ್‌ ದಿಶೆಗಳಲಿ ಹಬ್ಬಿಹವು ವಿಷಜ್ಞಾಲೆ. 

ಒಂದೊಂದು ವರ್ಣದಲಿ ಅಡಗಿಹವು ಚಾತುರ್ವರ್ಣೃ. (ಪುಟ ೧. vii) 


ತತ 3೫ 


ಗೊಮ್ಮಟರನ್ನೆ ಕಂಡಿಲ್ಲ; ನೀಲಕಂಠನ ನಿಲುವು 

ಅಗೋಚರವಿಂದು. ಇಂದ್ರಿಯಾಕರ್ಷಣೆಗೆ 

ಬಲಿಯಾಗಿ ವಾರಿಧಿಯ ಬರುಗನೆ ಅಮೃತವೆಂದೆಣಿಓ 

ಬೊಗಸೆ ತುಂಬಲು ಕುಡಿವ ಜಾಣರೆಲ್ಲಡಗಿಹರು, 

ಫೇನ ಕ್ಷಣದೊಳು ಕ್ಪಾರ ಜಲವೆಂಬುದನು ಮರೆತು. (ಪು. ೧. ii) 


“ಒಂದೊಂದು ವರ್ಣದಲ್ಲಿಯೂ ಚಾತುರ್ವರ್ಣ, ಅಡಗಿದೆ” ಎಂಬ 
ಮೂಲಭೂತ ಸತ್ಯವನ್ನು ಉದ್ಯೋಹಿಸುವ ಈ ವಿಶ್ಲೇಷಣೆಯ ಹಿಂದೆ ಅಡಗಿರುವ 
ಕವಿಯ ಮನಸ್ಸಿನ ಆಳದ ನೋವನ್ನು ನಾವು ಸುಲಭವಾಗಿಯೂ 
ಗುರುತಿಸಬಹುದಾಗಿದೆ. ವಿಕೃತಿಯ ವಿಷಜ್ಞಾಲೆಯನ್ನು ಅಡಗಿಸದೆ ಹೋದರೆ 
ವಿನಾಶ ಶತಃಿದ್ಧ ಎಂಬುದೂ ಸೃಷ್ಠವಿದೆ. ಹಾಗಾಗದೆ ಇರಬೇಕಾದರೆ, ನಾವು 
ಅನುಸರಿಸಬೇಕಾದ ಮಾರ್ಗೋಪಾಯಗಳು ಯಾವವು? ಯಾವ ಧ್ಲೇಯ- 
ಧೊರಣೆಗಳು ನಮ್ಮ ಬಾಳನ್ನು ನಡೆಸಬೇಕು ? ಯಾವ ಆದರ್ಶಗಳನ್ನು ನಾವು 
ನೆಚ್ಚಿ ನಡೆಯಬೇಕು? ಯಾವಮುನ್ನೊ ಸೀಟಿ ಮತ್ತು ದೂರದೃಷ್ಠಿ ನಮಗೆ ಅಗತ್ಯ - 
ಈ ಎಲ್ಲ ಸಮಸ್ಕೆಗಳ ಬಗ್ಗೆಯೂ ಅವರು ಆಳವಾಗಿ ಆಲೋಚಿಸಿ, ಒಂದು 


ತೀರ್ಮಾನಕ್ಕೆ ಬಂದಿದ್ದಾರೆ. ಮಾನವ ಅನಂತದ ಅರ್ಚಕನಾಗಬೀಕು ಎಂಬುದೇ ಆ 
ಪರಿಹಾರ. ಇದನ್ನು ಅವರು ಹೀಗೆ ನಿರೂಓಸಿದ್ದಾರೆ 


೪೪ 


ಭಾರತ ಸಿಂಧುರಶ್ಮಿ : ಪ್ರಸ್ತುತತೆಯ ದೃಷ್ಠಿಯಿಂದ 


ಬಹುದೇಶದರ್ಶಿ ನೀನಿರು ಧರಾವಲಯದಲಿ, 

ಬಹುಕಲ್ಲ, ಬಹುಕಲ್ಮಾಣ ಃ ಕೂಪದ ಪಾಹಿಯಾಗುವರೆ ? 
ಎಲ್ಲವಡಗಿಹವು ಭೂಗರ್ಭದಾಳಗಳಲ್ಲಿ 

ಅಗಿವ ಮನವಿರೆ, ವಜ್ರಗಣಿಯು, ಬಂಗಾರಗಣಿ. 
ಧನನೆನ್ನಿಸಬಲ್ಲ ಖನ, ತೈಲದ ಬಾವ. 

ಅಲೆವುದಿರೆ, - ಖಂಡಗಳ ದಾಟುವಿ ರಯಲು ಪಯಣದಲಿ! 
ಮಹಾನದಿಗಳ ಸೇತುಬಂಧನಗಳು ಸೋತು 
ಹಿಂದುಳಿಯುವವು ಪರ್ವತಶ್ರೇಣಿ ಸರಿಯುವವು ; 

ಸಿಳ್ಳು ಹಾಕುತ ಓಡಲೆಂಜಿನ್‌ ಗಾಡಿ ಮೇಲೇರಿ 
ಅಧೋಮುಖಿಗಳಾಗುತ್ತ ಪೆಚ್ಚಎಬಡೆವವು ಶೃಂಗ. 


ಸಮುದ್ರಯಾನವಿದೆ ಃ ಜೀಯ ಭೂಮಿಯ ತೊರೆದು 

ಅಜ್ಜೀಯ ಅಂಬನ್ಸಿನಲಿ ಹಡಗು ಹೊಯ್ದಾಡಿ 
ಸಾಹಸಿಯನೊಯ್ಯುವುದು ಮಾಣಿಕ ದೀಪಗಳ 

ಶೋಧನೆಗೆ, ತ್ರಿಲೋಕ ಸುಂದರಿಯರಿದ್ದೆಡೆಗೆ. 

ತೀ ೫೫% 

ಬಾನೆತ್ತರ ನೆಗೆವ ವಿಮಾನಯಾನವಿದೆ ; 

ಹಾಹಾ ಹೂಹೂಗಳ ಗಂಧರ್ವರ ನಾಡುಗಳ 

ಕಡೆಗಣಿಸಿ, ಕ್ಹಿಪಣಿಯನೇರಿ, ಚಂದ್ರಲೋಕವ ಸೇರಿ, 

ಚಂದ್ರಶಿಲೆ ಸಂಗ್ರಹಿಸಿ ಮರಳಬಹುದೀ ಧರೆಗೆ 

ತ ೫೫% | | 
ಅನಂತದರ್ಚಕನಾಗು ! ಬುಧನುಪಾಸಕನಾಗು! (ಪುಟ ೧. xxx-) 


ಈ ಆದರ್ಶ ಅವ್ಕಾವಹಾರಿಕವಾದುದೂ ಅಲ್ಲ, ನಮ್ಮ ಕೈಅಳವಿಗೆ 
ಮೀರುವಂಥದೂ ಅಲ್ಲ. ಆದ್ದರಿಂದ ಅದನ್ನು ವಾಸ್ತವಿಕತೆಯ ನೆಲೆಯಲ್ಲಿ 
ಸಾಕ್ಸಾತ್ಕರಿಸಿಕೊಳ್ಳಲು ಸಾಧ್ಯ. ಹಾಗಾದಾಗ ನಮ್ಮ ಸಾಧನೆಯನ್ನು ನೋಡಿ, 
ಲೋಕವೇ ನಿಬ್ಬೆರಗಾಗಿ ನಿಲ್ಲುವಂತಾಗುತ್ತದೆ. ಹೀಗೆ, ಮಾನವ ಅನಂತ 
ಮುಖಿಯೂ, ಅನಂತಯಾತ್ರಿಯೂ ಆಗಿಬಿಟ್ಟಾಗ, ಇಂದ್ರಾದಿ ದೇವತೆಗಳೆಲ್ಲ 
ಕರುಬಿ ಹೀಗೆಂದು ಉದ್ದರಿಸುವಂತಾಗುತ್ತದೆ 

ಸ್ಮರ್‌ಲೋಕದಂತಿದು ನಿಂತ ನೀರಲ್ಲ! 

ವಿಕಸನದ ದಾರಿಯನು ತುಳಿವ ಮಾನವ ಬಂದ | 

ಅವನಿಗಿದೆ ಸುಖ ಮಿಗಿಲು, ದುಃಖವದಕೂ ಮಿಗಿಲು! 

ಸಾವುನೋವಿನ ಬೆಲೆ, ಅದರಾಚೆಗಿನ ನೆಲೆ! 


೪೫ 


ಕರ್ನಾಟಕ ಭಾರತಿ 


ಅನ್ನಮಯದಿಂದೆದ್ದು ಆನಂದಮಯದವರೆಗೆ 
ಹಬ್ಬಿಹುದು ಮಾನವನ ಕರುಳುಬಳ್ಳಿಯ ಬೆಳೆಯು! 


ಅಮೂರ್ತವಾದ, ಭಾವನಾತ್ಮಕವಾದ ವಿಚಾರಲಹರಿಗಳಲ್ಲಿ ಮಾತ್ರವೇ ಈ ಕವಿ 
ವಿಹರಿಸುತ್ತಾರೆ ಎಂದಲ್ಲ. ರಾಷ್ಟ್ರಜೀವನದಲ್ಲಿ ನೀತಿಯ ನಿಷ್ಠುರ ನೆಲೆಗಟ್ಟು 
ಸ್ಥಾಟಿತವಾಗಬೇಕೆಂಬ ಹೆಬ್ಬಯಕೆಯೂ ಅವರಲ್ಲಿದೆ. ಆದುದರಿಂದಲೇ 
ಮದ್ಯಪಾನದ ಚಟದ ದುರಂತ ಪರಿಣಾಮಗಳನ್ನು - ಅದರಲ್ಲಿಯೂ ಬೀದಿಬೀದಿಗೆ 
ಬಂದಿರುವ ಬಾರುಗಳ, ಮದ್ಮದಂಗಡಿಗಳ ಹಿನ್ನೆಲೆಯಲ್ಲಿ - ಅವರು 
ಸಮರ್ಪಕವಾಗಿ ವಿಶ್ಲೇಓಿಸುತ್ತಾರೆ. ತ್ರಿಶಂಕು ಮಧು ಸೋಮವನ್ನು ಸವಿಯುವ 
ಸಮಯದಲ್ಲಿ ವಿಶ್ವರಥವನ್ನು ಹೀಗೆಂದು ಪ್ರಶ್ನಿಸುತ್ತಾನೆ : 


ಬಹಿಷ್ಕರಿಸಿಹಿರಿ ಸುರೆಯ ನಿಮ್ಮ ಪೇಯಗಳಿಂದ ? 

ಅನನ್ಯವಹುದು ಸುರೆಯಿಂದ ಬಹ ತನ್ಮಯತೆ. 
ಇದಕ್ಕೆ ಉತ್ತರವಾಗಿ ವಿಶ್ವರಥ ಹೇಳುತ್ತಾನೆ ಃ 

ತನ್ಮಯತೆ ಏನೆಂಬುದನು 

ಮೊದಲು ನಿರ್ಣಯಿಸೋಣ ರಸಾತಳ-ಪಾತಾಳ 

ಉಪಪ್ರಜ್ಮಿ-ಅಪ್ರಜ್ಞಿ ಲೋಕಗಳನೊಳಹೊಕ್ಕು 

ಇರುವ ಪ್ರಜ್ಞಾಶೂನ್ಯಸ್ಥಿತಿಯೆ ತನ್ಮಯತೆಯೆನೆ 

ಸುರೆಯ ತಾನಹುದಃಮೃತ.......... 

ಸುರಾಪಾನವಲ್ಲ ; ಧ್ಯಾನವು ನೈಜ ತನ್ಮಯತೆ. 

ಬ ಟು ಟು 


ಭೋಗವನು ಬೆಂಬತ್ತಿ ಬಹುದು ಭೀಕರ ರೋಗ. 

ತಾರುಣ್ಕದಲಿ ತಲೆದೋರುವದು ವೃದ್ಧಾಪ್ಮ. 

ಎತ್ತಿ ಕೊಳ್ಳುವದು ಮರಣ ಸಹಜದಲಿ ಹಣ್ಣೆಲೆಯ ; 
ಕಿತ್ತುಕೊಳುವದು, ಪರ್ಣವನು ಹಚ್ಚಹಸಿರಿರಲು. 

ಭೋಗಕಿದೆ ಬಾಳು ಎಂದೊರೆದು ಮೆರೆದ ನರ 

ಒಂದು ದಿನ ಬಿದ್ದು ನರಳುವ ಬಾಳಿನಡಿಯಲ್ಲಿ. (ಪುಟ ೧. ೪೫೧-೨) 


ಬ್ರಷ್ಟಾಚಾರ, ನಮ್ಮ ಸಮಾಜವನ್ನು ಬಹಳ ಹಿಂದಿನಿಂದಲೂ ಕಾಡುತ್ತ 
ಬಂದಿರುವ ಒಂದು ಓಡುಗು. ಅದರ ಬಹುಮುಖಗಳನ್ನು, ಆಳ-ಅಗಲಗಳನು 
ಕಂಡು ಇಡೀ ಸಮಾಜವೇ ತತ್ನರಿಸುವಂತಾಗಿಬಿಟ್ಟಿದೆ. ನಮ್ಮ ಈ ನೈತಿಕ ಅಧಃಪತನ, 
ಎಲ್ಲ ಕ್ಷೇತ್ರಗಳ ಮೇಲೂ ತನ್ನ ದುರಂತ ಪರಿಣಾಮವನ್ನು ಬೀರತೊಡಗಿದೆ. | 
ಸಮಾಜದ ತಾಯಿಬೇರಿಗೇ ಗೆದ್ದಲಿನಂತೆ ಹತ್ತಿಕೊಂಡಿರುವ ಈ ಒಡುಗಿನ 


೪೬ 


ಭಾರತ ಸಿಂಧುರಶ್ಮಿ : ಪ್ರಸ್ತುತತೆಯ ದೃಷ್ಠಿಯಿಂದ 


ನಿವಾರಣೆಯ ಬಗ್ಗೆಯೂ ಗೋಕಾಕರು ಈ ಕಾವ್ಮದಲ್ಲಿ ಗಮನಹರಿಸಿದ್ದಾರೆ. ಹಾಗೂ 
ಅದಕ್ಕೆ ಒಂದು ಪರಿಹಾರವನ್ನು - ಬಹುಶಃ ಅದಕ್ಕಿರುವ ಏಕೈಕ ಪರಿಹಾರವನ್ನು 
ಸೂಚಿಯೂ ಇದ್ದಾರೆ ಎಂಬುದು ಮುಖ್ಯವಾದ ಸಂಗತಿ. ಜಯಂತ ಮತ್ತು ರೇಭರ 
ನಡುವಣ ಮಾತುಕತೆಗಳಲ್ಲಿ ಈ ವಿಚಾರ ಕಾಣಿಸಿಕೊಳ್ಳುತ್ತದೆ. ತನ್ನ ಸ್ನೇಹಿತನಾದ 
ರೇಭನನ್ನು ಜಯಂತ ಹೀಗೆಂದು ಪ್ರಶ್ನಿಸುತ್ತಾನೆ. ಃ 


ಅಧಿಕಾರ ಮದವು, ಐಸಿರಿಯು ಮೋಹವು ಬೆಳೆದು 

ಅಳಿಗಾಲ ಹಣಿಕ್ಕಿತ್ತು. ವಾರಾಂಗನೆಯಾಯ್ತು 

ವ್ಯಾಪಾರ ... ಉನ್ನತ ಅಧಿಕಾರಿಯನು ಶಾಸಕ ಕೊಳ್ಳುವನು ಕ್ರಯಕೆ. 

ಸಃ ತಾಳ ತಬ್ಬದೆ ಜನವು. 

ಕೀಲುತಪ್ಠಿಹುದೀಗ ಆಡಳಿತ ಯಂತ್ರ. 

ಶಾಸಕರ ಕೈಗೊಂಬೆ ಇಹರು ಮನ್ನೆಯರೆಲ್ಲ. 

ಅಡಿಯಿಂದ ಮುಡಿವರೆಗೆ ರಾಜ್ಕತ೦ತ್ರಕ್ರಮದಿ, 

ಪರಿಚಾರಕರಿಂದ ಆಪ್ತಸಚಿವರು ಮತ್ತೆ 

ವಿಚಾರಕರವರೆಗೆ ಉತ್ಕೋಚ ಗ್ರಹಣವಿದೆ ! 

ಲವಣವೆ ಕಳೆದುಕೊಂಡಿಹುದು ತನ್ನ ಲಾವಣ್ಮವನು. 

RR ಸಾಧ್ಯಾಸಾಧ್ಯವ ತಿಳಿಸಿ! (ಪುಟಿ ೨. ೬೮೦-೧) 

ಈ ವಿವರಣೆಯನ್ನು ನೋಡಿದರೆ ಗೋಕಾಕರ ಸೂಕ್ಮದೃಷ್ಟಿ - ಇಂದಿನ 
ಭ್ರಷ್ಟಾಚಾರದ ವ್ಯಾಪಕತೆಯನ್ನು ನೋಡಿದರೆ, "ಸೂಕ್ಷ್ಮ ದೃಷ್ಟಿ' ಎಂಬ ಪದದ 
ಬಳಕೆಯೂ ಬಹುಶಃ ಅರ್ಥಹೀನವಾಗುತ್ತದೆ ! ಎಷ್ಟು ವಿಶದವಾಗಿ ಇದನ್ನು 
ಗಮನಿಸದೆ ಹಾಗೂ ಎಷ್ಟು ಯಥಾರ್ಥರೂಪದಲ್ಲಿ ಈ ವಿಕೃತಿಯನ್ನೇ 
ಪ್ರತಿಬಿಂಬಿಸಿದೆ ಎಂಬ ಅರಿವು ನಮಗಾಗದೆ ಇರದು. ಆದ್ದರಿಂದ, ಇದಕ್ಕೆ ಉತ್ತರವಾಗಿ 
ರೇಭನ ಮೂಲಕ ಅವರು ಮುಂದಿರಿಸುವ ಪರಿಹಾರ ಇದು 

ಇದು ಪುರಾತನ ವ್ಯಾಧಿ! 

ಪುರಾತನೋಪಾಯ ಲಭ್ಯವಿವೆ ರೋಗಿಯನು 

ಬದುಕಿಸುವ ಮುನವಿರಲು, ಬೇಕು ಉಚಿತ ಉಪಾಯ. 

*%% 

ಸತ್ಯವಾಹನರಾದ ನಿಃಸ್ನಹ ವೃಕ್ತಿಗಳನಾಯ್ಡು 

ವಿಚಾರಕರಾಗಿಸುತ ಎಲ್ಲ ಭ್ರಷ್ಠಾಚಾರ 

ತಲೆದಂಡಕಹುದರ್ಹವೆಂದು ಡಂಗುರ ಹೊಯಿಸಿ 

ಹಲವಾರು ಭ್ರಷ್ಟ ತಮರನು ದಂಡಿಸಬೇಕು. 

3. ೫೫ 


೪೭ 


ಕರ್ನಾಟಕ ಭಾರತಿ 


ಭಂಡರಾಗಿಹ ಜನಕೆ ಶಿಕ್ಷೆ ವಿಧಿನಿರಬೇಕು...... 
ಉತ್ಕೋಚಗ್ರಾಹಕರಾರು 

ಪರೀಕ್ಷಣಾಂತ್ಸದಲಿ ನಿರ್ಣಯಿಸಿ, 

ಪದಚ್ಚುತಿಗೊಳಿಸಿ, ಮಾನ್ಕರನಾ ಸ್ಥಾನಕ್ಕೆ ಗೆಯ್ದಿರಬೇಕು. 
ಅಲ್ಲಾವಧಿಯಲಿಂತು ಪಾವನತರವಹುದು ಸಭೆ 

ವಿಶುದ್ಧವಹವು ಸಮಿತಿ, ಅಧಿಕಾರವಲಯಗಳು. (ಮು. ೬೮೦-೧) 


ಹೀಗೆ ವಿಧ್ಯಾತ್ಮಕವಾದ ಪರಿಹಾರಗಳನ್ನು ಸೂಚಿಸುವುದಷ್ಟೇ ಅಲ್ಲ, ಬಾಳು 
ಮಂಗಳದ ಮನೆಯಾಗಬೇಕಾದರೆ ಅನುಸರಿಬೇಕಾದ ವೈಯಕ್ತಿಕ ಶೀಲ- 
ಸಂಯಮಗಳ ಆದರ್ಶವೇನೆಂಬುದನ್ನೂ ಅವರು ಮನಮುಟ್ಟುವಂತೆ 
ವಿವರಿಸಿದ್ದಾರೆ 

ಕಾಮಾತುರರ ತುರ್ತಿಗೆಲ್ಲ ವಾಮಾಚಾರ 

ಒಳ್ಳೆ ಶಿಷ್ಠಾಚಾರನೆಂದೆನಿಸಿಕೊಳ್ಳುವದು. 

ಕಾಮವ ತೊರೆದ ಸನ್ಕಾಸ ಬರಿ ಪಲಾಯನವಾದ. 

ಅನಂತ ಸೌಂದರ್ಯದನರ್ಫ ಪುತ್ಥಳಿಯೆಂದು, 

ಸ್ತೀತ್ಸದ ಸನ್ನಿಧಿಯೆಂದು ದೈವ ತಮಗಿತ್ತಿರುವ 

ಅಂಗನೆಯೂಡನೆ ಬಾಳಿ ಸ್ಟ್ರೀಜಾತಿಯಾಸಂಖ್ಕಾತ 

ದೃಷ್ಟಾಂತಗಳ ಕಾಣಲವಳ ಅಂಗಾಂಗದಲಿ, 

ಅವಳಂತರಂಗದಲಿ, ಕೇಂದ್ರೀಕರಿಸಿ ಕಾಮ 

ಒಂದು ಸ್ತೀ ದೇಹದಲಿ, ಮತ್ತೆ ಬಿತ್ತರಗೊಂಡು 

ಮನ-ಬುದ್ದಿ-ಆತ್ಮ -ಹೃದಯಕೆ, ಪ್ರೇಮವಾಗುವುದು. 

ಅಹುದು ಗಾರ್ಹಸ್ಮ ಪ್ರೇಮವು ಪ್ರದೀಪವು ಗೃಹಕೆ, 

ಉನ್ನಯನ ಮಾರ್ಗದಲಿ ಮಂಗಲಕರ ಜೋತಿ. 

ಅದನು ಪಡೆವಾಸೆಯಿರೆ ಜೀವನವು ಪಾವನವು. (ಮು. ೧. ೪೫೭-೮) 


ಕಾಣದ ಶಕ್ತಿಯೊಂದು ಅವತರಿಸಿಬಂದು ನಮ್ಮನ್ನು ಕಾಪಾಡುವುದೆಂಬ 
ಭ್ರಮೆಯಲ್ಲಿ ವಿಹರಿಸುತ್ತ, ಕರ್ತವೈಚ್ಚುತವಾದ ಜನಸಮುದಾಯ, ತನ್ನದೆಲ್ಲ 
ವನ್ನೂ ಕಳೆದುಕೊಂಡು ಆತ್ಮಾಭಿಮಾನವಿಲ್ಲದಿರುವಂಥ ಗುಲಾಮ ರಾಷ್ಟ್ರ- 
ವಾಗುವುದು ಅನಿವಾರ್ಯವಾಗುತ್ತದೆ ಎ೦ಬುದಕ್ಕೆ ನಮ್ಮ ನಾಡಿನ ಇತಿಹಾಸವೇ 
ಸಾಕ್ಷಿಯಾಗಿದೆ. ಹೀಗಾಗಿ ನಾಡಿನ ವಿಷಯದಲ್ಲಿ ನಮ್ಮ ಕರ್ತವ್ನವೇನೆಂಬ 
ಅರಿವನ್ನುಂಟು ಮಾಡವುದು ಕವಿಯ ಸಾಮಾಜಕ ಕರ್ತವ,ಗಳಲ್ಲೊಂದಾಗಿ- 
ರುತ್ತದೆ. ಆದ್ದರಿಂದಲೇ ನಾಡಿಗೆ ವಿಪತ್ತೆರಗಿದಾಗ ಕರ್ತವೈಪ್ರಜ್ಞಿಯನ್ನು ಎಚ್ಚರಿಸಿ, 
ಆತ್ಮಾರ್ಪಣೆಗೂ ಸಿದ್ದವಾಗಬೇಕಾದ ಅಗತ್ಯವನ್ನು ಗೋಕಾಕರು ಹೀಗೆ ಸಾರಿ 
ಹೇಳುತ್ತಾರೆ : 


೪೮ 


ಭಾರತ ಸಿಂಧುರಶ್ಮಿ ಃ ಪ್ರಸ್ತುತತೆಯ ದೃಷ್ಠಿಯಿಂದ 


ಅಂಜುವವರು ರಣಹೇಡಿಗಳು ಮರಣದಾಗಮನಕೆ. 
% 3% ತೇ 


ಏರಿಬಂದಿಹ ರಾಕ್ಷಸರನು ತುಂಡರಿಸೋಣ! 

ಕಡಿಮೆಯಿರಿ ಭೂಭಾರ ಹಿಗ್ಗುವಳು ಭೂದೇವಿ. 

ಕೈಅಳತೆಯಲಿ ಬಂದ ರಕ್ಕಸರ-ಮೈಯಿಳಿಸಿ, 

ನರಕದೊಳು ನುಗಿಸಿ, ಅಗಸೆಯ ಬಾಗಿಲೊಳಗಿರಿಸಿ 

ಅವರ ರುಂಡವ ನಾವು ಕಂಡೆಡೆಗೆ ಚೆಂಡಾಡಿ, 

ಬಳಿಕ ನಿದ್ರಿಸೋಣ ಚಿರವೀರನಿದ್ರೆಯಲಿ (ಪು ೧.೫೨೭) 


ಉಡುಗೆ-ತೊಡುಗೆಗಳ ಮೂಲೋದ್ದೇಶ ಸಂಪೂರ್ಣವಾಗಿ ಮರೆಯಾಗಿ- 
ಬಿಟ್ಟು, ನಗರ ಜೀವನದಲ್ಲಿ ನಾಟಕೀಯತೆಗೆ, ಬೂಟಾಟಿಕೆಗೆ ಮತ್ತು ಮುಖನೋಡಿ 
ಮಣೆ ಹಾಕುವ ಪ್ರವೃತ್ತಿಗೆ ಎಡದೊರೆತಿರುವುದನ್ನು ಗೋಕಾಕರು ಚೆನ್ನಾಗಿಯೇ 
ವಿಡಂಬಿಸಿದ್ದಾರೆ. ಮಹಿಷ್ಕ೦ತನಿಗೆ ವಿಶ್ವರಥ ಹೀಗೆನ್ನುತ್ತಾನೆ. ಃ 

ಒಳಗಿರುವ ವೈಶ್ವಾನರ ಕಾವ ಕಾವುದಕೆ 

ಮತ್ತೆ ನಗ್ನತೆಯಳಿಯಲಹಾುದು ಬಟ್ಟೆಯ ಬಳಕೆ. 

ನಗರದಲಿ ಹಾಗಲ್ಲ. ವ್ಯಕ್ತಿ ಬಳಸುವ ಅರಳೆ, 

ಉಣ್ಣೆ, ರೇಶಿಮೆಯಿಂದ ಅವನ ಗುಣವನಳೆಯುವರು. (ಪುಟ ೨.೪) 


ಅಂತೆಯೇ ಸಚಿವರ ಸಮಾರಂಭಕ್ಕೆಂದೇ ಗಿಡಗಳನ್ನು ಕಡಿದು ತಂದು ನೆಟ್ಟು 
ಹಸಿರಿನ ಭ್ರಮಾಲೋಕ ಸೃಟ್ಟಿಸುವದನ್ನು ಕಾಣುತ್ತಿರುವ ಈ ದಿನಗಳಲ್ಲಿ ವಿಶ್ವರಥನ 
ಈ ಮಾತು ನಮ್ಮ ಕಣ್ಣನ್ನು ಖಂಡಿತವಾಗಿಯೂ ತೆರೆಸಬಲ್ಲದು. ಕೊಡಲಿಯಿಂದ 
ಕಡಿದು, ಸೀಳಿ ಮಲಗಿಸಿದ್ದ ನೀಳ ಶಾಲ್ಮಲಖದಿರ ಕಾಂಡಗಳನ್ನು ಕಂಡ ವಿಶ್ವರಥನು 
ಮಹಿಷ್ಕ್ಮಂತನನ್ನು ಕೇಳುತ್ತಾನೆ. ಃ 


ನಿಂತಲ್ಲೆ ನಿದ್ರಿಸುವ 
ನಿರಪರಾಧಿ ದ್ರುಮವ ತರಿದೊಟ್ಟರುವುದೇಕೆ ? 
ಆಗ ಬೆದರುತ್ತ ಮಹಿಷ್ಮಂತನೆನ್ನುತ್ತಾನೆ ಃ 
ಗವಿಯ ಮುಂದಲೆಗೊಂದು ಮಂಟಪವ ಜೋಡಿಸಲು 
ಪ್ರಭುಗಳಿಗೆ ಸಂಜಿ ಮುಂಜಾವಿನ ಸುಖಾಸನಕೆ 
ಹಿತವೆಂದು ಬಗೆದಿಹೆನು. 
ಮಾರ್ಮಿಕವಾಗಿ ವಿಶ್ವರಥ ಹೇಳುತ್ತಾನೆ : 
ತಪಕೆಂದು ಬಂದು ವೇಳೆಯನೆಲ್ಲ 
ಸೆರೆಮನೆಯ ಕಟ್ಟಕೊಳ್ಳುವದರಲ್ಲಿ ಕಳೆಯುವುದೆ ? 


೪೯ 


ಕರ್ನಾಟಕ ಭಾರತಿ 


ನಗರವಾಸಿಗಳು ನಿರ್ಮಿಸಿಕೊಳಲಿ ತಮಗೆಂದು 

ಜೀವಿಗಳ ಗೋರಿಗಳ, ಚಳಿ-ಗಾಳಿ-ಮಳೆಗೆಂದು 

ಬೇಕೆನಲು ಮನೆ, ಕೂರ್ವಕವಚವನು ಬೆಳೆದಂತೆ. 

ಮನೆಕಟ್ಟಿಕೊಳಲಿ ಮಾನವ ತಾನು.... 

ಬಾಳಲಿಂದಿಲ್ಲಿ ಬಂದೆವು. ಕೀಳಲಿಂದಲ್ಲ. 

ಯತಕಾಗಿ ಬಂದೆವಿಲ್ಲಿಗೆ. . (ಮು. ೨. ೪-೫) 

“ ತನ್ನ ಯುಗದ ಪರಿಸರವನ್ನು ಚಿತ್ರಿಸುವದು ಮಹಾಕಾವ್ಯದ ಮುಖ್ಯ 
ಲಕ್ಷಣಗಳಲ್ಲಿ ಒಂದಾಗಿದೆ” (ಪು. ೭೫೨) ಎಂದು ಗೋಕಾಕರು ಹೇಳಿರುವ ಮಾತು, 
ಕೇವಲ ಉಪದೇಶಾತ್ಮಕವಾದ ಹೇಳಿಕೆಯಾಗಿ ಉಳಿದಿಲ್ಲ. ಈ ಯುಗಪ್ರಜ್ಮಿಯನ್ನು 
ಅವರು ಹಲವು ಹತ್ತುರೂಪಗಳಲ್ಲಿ ಮೆರೆದಿದ್ದಾರೆ ; ವಿಶ್ವಾಮಿತ್ರರ ವಿಶ್ವಮೈತ್ರಿಯ 
ಕಾರ್ಯದಲ್ಲಿ ಆದಿವಾಸಿಗಳ ಸಂಸ್ಕತೀಕರಣದ ವಿಷಯದಲ್ಲಿ, ಹಿಂದುಳಿದ 
ಬುಡಕಟ್ಟುಗಳ ಬಗೆಗಿನ ಪ್ರಶ್ನೆಯಲ್ಲಿ, ಯುದ್ಧಗಳ ಪರಿಹಾರದ ಸಮಸ್ಕೆಯಲ್ಲಿ, 
ಭೋಜಪೇಯಗಳ ಬಗೆಗಿನ ಚರ್ಚೆಯಲ್ಲಿ, ದೇವತೆಗಳ ವರ್ಣನೆಯಲ್ಲಿ, 
ವಾಮದೇವರ ಭೂಸಂಚಾರದ ಸಂದರ್ಭದಲ್ಲಿ - ಹೀಗೆ ಅನೇಕ ಬಗೆಗಳಲ್ಲಿ ಅದು 
ಮೈದಳಿದಿದೆ. ಈ ಎಲ್ಲ ತತ್ಕೋಪದೇಶಗಳು ಹೊರಗಿನಿಂದ ತಂದು ಹಾಕಿದಂಥ- 
ವಾಗಿರದೆ, ಸಹಜವಾಗಿ ಆಯಾ ಸಂದರ್ಭಗಳಲ್ಲಿ ಮೂಡಿ ಬಂದಂಥವಾಗಿವೆ. ನಮ್ಮ 
ಇಂದಿನ ಸಮಸ್ಯೆಗಳಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬಲ್ಲಂಥ ಅಂತಸ್ಪತ್ವ 
ವನ್ನುಳ್ಳಂಥವಾಗಿವೆ. ಹಾಗೂ ಈ ಮಹಾಕೃತಿಯ ಪ್ರಸ್ತುತತೆಗೆ ಅಸಂದಿಗ್ಗ 
ಸಾಕ್ಟ್ಯವನ್ನು ನುಡಿಯುವಂಥವಾಗಿವೆ. 


“ರಾಮಾಯಣ-ಮಹಾಭಾರತ'ಗಳ ಕಾಡುಗಳಲ್ಲೇ ತೊಳಲಾಡುತ್ತಿದ್ದ ಭಾರತೀ 
ಯರನ್ನು -ವಿಶೇಷವಾಗಿ ಕನ್ನಡಿಗರನ್ನು-ವೇದಕಾಲೀನ ಸಂಸ್ಕೃತಿಯ ಉತ್ತುಂಗ 
ಶಿಖರಕ್ಕೆ ಕೊಂಡೊಯ್ದು, ಆ ಸಂಸ್ಕತಿಯ ಮುಖಕ್ಕೆ ಕವಿದ ಪರದೆಯನ್ನು 
ಸರಿಸಿದ, ಅಷ್ಟೇ ಅಲ್ಲ, ಅದನ್ನು ನಮ್ಮ ಇಂದಿನ ಬಾಳುವೆಗೆ ಪೋಷಕವಾಗಿ, 
ಪೂರಕವಾಗಿ, ಪ್ರೇರಕವಾಗಿ ಹಾಗೂ ಪ್ರಸ್ತುತವಾಗಿ ಉಳಿಯುವಂತೆ ಮಾಡಿದ 
ವಿನಾಯಕರಿಗೆ ನಮ್ಮ ನಮನಗಳು ಸಲ್ಲುತ್ತವೆ. ಇದು ಈ ಯುಗಕ್ಕೆ ಅವರು 
ನೀಡಿರುವ ಅಪೂರ್ವ ಕಾಣಿಕೆ. ಅದನ್ನು ಅರ್ಥವತ್ತಾಗಿ ನಮ್ಮದಾಗಿಸಿಕೊಳ್ಳುವ ಸೌ 
ಭಾಗ್ಯ ನಮ್ಮದಾಗಲಿ. 


ld 


೫೦ 


ಗೋಕಾಕ $ ನವ್ಮಕಾವೈ 
DnQnuQnQ0Q00Q0Q0a0a00au0Q0aala0n0aa0aaQ 
- ಬುದ್ದಣ್ಣ ಹಿಂಗಮಿರೆ 


ಎಜ್ರಾ ಪೌಂಡ್‌, ಎಲಿಯಟ್‌, ಯೇಟ್ಸ್‌ ಮುಂತಾದವರು ಇಂಗ್ಲೀಷ್‌ 
ರೋಮಾಂಟಿಕ್‌ ಕಾವೃಮಾರ್ಗವನ್ನು ಬದಲಿಸಿ, ಅದನ್ನು ನವೃಮಾರ್ಗದತ್ತ 
ಕೊಂಡೊಯ್ದರು. ಕನ್ನಡದ ಮಟ್ಟಿಗೆ ಪರಿಸ್ಥಿತಿ ಭಿನ್ನವಾಗಿತ್ತು. ಅಂಥ 
ನವ್ಮಮಾರ್ಗ ಕನ್ನಡದಲ್ಲಿ ಪ್ರಸ್ಥಾಒತವಾಗಬೇಕೆಂಬ ಆಶಯದಿಂದ ಗೋಕಾಕರು 
ಹಲವು ರೀತಿಯಿಂದ ಶ್ರಮಿಸಿದರು. ರೋಮಾಂಟಿಕ್‌ ಕಾವ್ಮದ ಇತಿಮಿತಿಗಳನ್ನು 
ಅರ್ಥೈಸಿಕೊಂಡ ಅವರು ನವಕಾವ್ಮದ ಅಗತ್ಯತೆಯನ್ನು ಒತ್ತಿ ಹೇಳಿದರು. ಎಲ್ಲಾ 
ಹಂತಗಳಲ್ಲಿ ನವೃಕಾವೃದ ಸಿದ್ಧತೆಯ ಕುರಿತು, ಪ್ರಾದುರ್ಭಾವದ ಕುರಿತು, 
ಪ್ರಯೋಗದ ಕುರಿತು ತಮ್ಮ ಖಚಿತ ಅಭಿಪ್ರಾಯಗಳನ್ನು ಮಂಡಿಸಿದರಲ್ಲದೆ 
ಸ್ವತಃ ಅಂಥ ಪ್ರಯೋಗವನ್ನು ಆರಂಭಿಸಿ, ಹಲವು ಕವಿಗಳನ್ನು ನವ್ಯಮಾರ್ಗದತ್ತ 
ಆಕರ್ಜಿಸಿದರು. 

ಕನ್ನಡದಲ್ಲಿ ನವೃಕಾವ್ಕದ ಅಗತ್ಯತೆಯ ಕುರಿತ ನಿರ್ದಿಷ್ಠ ಕಲ್ಪನೆಯನ್ನು 
ನೀಡಿ, ಪ್ರಯೋಗಕ್ಕೆಂದು “ನವ್ಮಕವಿತೆಗಳು” ಹೆಸರಿನ ರಚನೆಗಳನ್ನು ನೀಡಿದರು. 
ನವಕವಿತೆಗಳು ಹೆಸರೇ ಸೂಚಿಸುವಂತೆ, ನವ್ಯ ಅವರ ಮನಸ್ಸು 
'ಹಿಡಿದಿರುವದನ್ನು ಸಹಜವಾಗಿಯೇ ಗುರ್ತಿಸಬಹುದು. ಕವಿತೆಗಳು ಇಡಿಯಾಗಿ 
ನವೃಕ್ಕೆ ಉದಾಹರಣಿಗಳಾಗದೆ ಹೋಗಬಹುದು. ಆದರೆ ಅವು ನವದ 
ಹೆಜ್ಜೆಗುರುತುಗಳನ್ನು, ಹೊಳಹನ್ನು ನಿರ್ದೇಶಿಸುವ ಮಾದರಿಯ ಪ್ರಯೋಗ 
ಗಳಾಗಿ, ಕನ್ನಡ ಕಾವ್ಯದಲ್ಲಿ ಐತಿಹಾಸಿಕ ದಾಖಲಿಗಳಾಗಿ ನಿಲ್ಲುತ್ತವೆ. 


೫೧ 


ಕರ್ನಾಟಕ ಭಾರತಿ 


ಹೆಮ್ಮೂಗು, ಕ್ಲೋರೋಫಾರ್ಮ, ಹಲವಳಿ, ಮಧ್ಯಾಹ್ನ, ಕಾಲ-ಕವಿ, ಶೂನ್ಯ, 
ದ್ವಂದ್ವಲಾಯರ ಗತ್ತು, ದುಃಸೃಪ್ನ್ಪ -ಈ ಏಳೆಂಟು ಕವಿತೆಗಳಲ್ಲಿ ನವ,ದ 
ಪ್ರಾದುರ್ಭಾವವನ್ನು ಅವಲೋಕಿಸಬಹುದು. ಇವುಗಳಲ್ಲಿ ಕ್ಲೋರೋಫಾರ್ಮ, 
ಹಲವಳಿ, ಕಾಲ-ಕವಿ ಮತ್ತು ದುಃಸ್ಪಪ್ಪ -ಈ ಕವಿತೆಗಳು ನವ್ಯದ ಅಧ್ಯಯನದ 
ದೃಷ್ಠಿಯಿಂದ ಅತ್ಕಂತ ಗಮನಾರ್ಹ ರಚನೆಗಳಾಗಿವೆ. 


“ಇದು ಕಸ್ತೂರಿ ಇದು ಪುನುಗು 
ಇದರ ವಾಸನೆ ನೋಡು 
ಇದು ಅತ್ತರು ಇದು ನೆತ್ತರು' 


ಎಂದು ಆರಂಭವಾಗುವ “ಹೆಮ್ಮೂಗು' ಗಮನ ಸೆಳೆಯುತ್ತ, ಕುತೂಹಲ 
ಹುಟ್ಟಿಸುತ್ತ, ವಸ್ತು ವಿಷಯಗಳೊಂದಿಗೆ ಹೆಮ್ಮೂಗು ಬೆಳೆಯುತ್ತ 
ಹೋಗುತ್ತದೆ. 


"ವಿಲಕ್ಷಣ ವಿಚಿತ್ರ ಕಂಪುಗಳ ಧರ್ಮಶಾಲಿ ನಿನ್ನ ನಾಸಿಕವಾಗಲಿ' 


ರೊಮ್ಮಾಂಟಕ್‌ ಬರವಣಿಗೆಯಲ್ಲಿ ಮುಳುಗಿದವರನ್ನು ಎಚ್ಚರಿಸುವ 
ಭಾವವೂ ಇಲ್ಲಿದೆ. ಅದೇ ಅದೇ ಕಂಪುಗಳಿಗೆ ಮಾರುಹೋದ, ಆಕರ್ಷಿತರಾದ 
ಕವಿಗಳನ್ನು ಉದ್ದೇಶಿಸಿ, 'ವಿಲಕ್ಷಣ ಹಾಗೂ ವಿಚಿತ್ರ ಕಂಪು'ಗಳನ್ನು 
ಆಘ್ರಾಣಿಸುವ, ಅನುಭವಿಸುವ ಮುಕ್ತಮನಸ್ಸು ಮೂಡಬೇಕೆನ್ನುವ ಆಶಯ 

ಈ ಮಾತುಗಳಲ್ಲಿ ಅಡಗಿರುವುದನ್ನು ಸೂಕ್ಷ್ಮವಾಗಿ ಗಮನಿಸಬಹುದು. 

ನಿನ್ನೆ ಮೂಗಿಗೆಂದು ತೋಟಗಳಲ್ಲಿ 
ಹೂಗಳು ಮಾಳಿಯ ರಕ್ಷಾಣುಗಳಂತೆ ಸುರಿದಿವೆ. 

ರಮ್ಮ ವಾಸನೆಗಳಿಂದ ಮುಕ್ತವಾಗಿ ನವತೆ-ವಿಶಿಷ್ಠ ಮೈ ಪಡೆದುಕೊಳ್ಳುತ್ತ, 
ಅದೊಂದು ನವೀನ ರೂಪಕವಾಗಿ, ನವೀನ ಅನುಭವವಾಗಿ ಮನ 
ಸೆಳೆಯುತ್ತದೆ. ಸೌಂದರ್ಯದ ಬಗೆಗಿದ್ದ ಕಲ್ಪನೆ ಪಲ್ಲಟವಾಗುವದನ್ನು ಇಲ್ಲಿ 
ಗುರ್ತಿಸಬಹುದು. "ಹೂಗಳು ಮಾಳಿಯ ರಕ್ಷಾಣುಗಳಂತೆ ಸುರಿದಿವೆ' 
ಎನ್ನುವಲ್ಲಿ, ನವ್ಯದ ಅಭಿವೃಕ್ತಿ ಸಾಧ್ಯವಾಗಿದ್ದು ಪರಂಪರಾಗತ ಮೂಡನು 
ತಲಿಕೆಳಗು ಮಾಡುವುದು. ಸೌಂದರದ ಹೋಲಿಕೆಗಳಿಂದ ಮುಕ್ತವಾಗಿರುವ 
ರೀತಿಗೆ ಇಲ್ಲಿಯ ಅಭಿವೃಕ್ತಿ ನವ್ಯದ ಹೊಳಹನ್ನು ಹಿಡಿದಿಟ್ಟು, ನವೀನ 
ಅನುಭವದ ರುಚಿಯನ್ನು ತೋರುತ್ತದೆ. ಹೂಗಳಿಗೂ ಮತ್ತು ತೋಟದ 
ಮಾಳಿಗೂ ಇರುವ ಸಂಬಂಧವನ್ನು ಸೂಚಿಸುವುದರಿಂದ "ಮಾಳಿಯ 
, ರಕ್ಷಾಣುಗಳಂತೆ' ಎನ್ನುವ ಹೋಲಿಕೆ ನವೀನ ಅರ್ಥದ ಪದರು 
ಬಿಚ್ಚುತ್ತದೆ.ಮಾಳಿ ರಕ್ತ ಸುರಿಸಿ ತೋಟ ಬಿಳೆಸಿದ್ದಾನೆಂಬುದನ್ನು “ಹೂಗಳು 


೫೨ 


ಗೋಕಾಕ ನವ್ಯಕಾವ್ಯ 


ಮಾಳಿಯ ರಕ್ಷಾಣುಗಳಂತೆ ಸುರಿದಿರುವುದು' ಮೂಲಾರ್ಥವನ್ನು ಹಿಗ್ಗಿಸಲು 
ಕಾರಣ ವಾಗುತ್ತದೆ. ಮೂಗಿನ ವಿವಿಧ ಕರಾಮತ್ತುಗಳನ್ನು ವಿವರಿಸುತ್ತ 
ಐಫೆಲ್‌ ಟಾವರದ ಹಾಗೆ 
ಏಕಮೇವವಾಗಿದೆ ನಿನ್ನ ಮೂಗು. 


ಮೂಗು ವಿಶಿಷ್ಠ ಆಕಾರ ಪಡೆದು ನಿಂತು ಚಕಿತಗೊಳಿಸುತ್ತದೆ. ಮೂಗು 
ಘರಾ ವಸ್ತುವಾಗಿ-ವಿಡಂಬನೆಯ ವಿಶಿಷ್ಟ ಪ್ರಪಂಚವನ್ನು ಕೆದಕುತ್ತ, 
ಒಕ್ಕದ್ದನ್ನೆಲ್ಲ ಅಣಕಿಸುತ್ತ ಅರ್ಥಸೌಷ್ಠವವನ್ನು ಹೆಚ್ಚಿಸುತ್ತದೆ. 


ಓ ಮೂಗೆ ! ನಿನ್ನನ್ನು ನೋಡಿ 
ಜಗವೆಲ್ಲ ಮೂಗು ಮುರಿಯಿತು 
ನಿನಗೆ ಸರಿಯಾದ ಮೂಗುತಿಯೆಲ್ಲಿ ? 


ಜಗವೆಲ್ಲ ಮೂಗುಮುರಿಯಿತು ಎನ್ನುವಲ್ಲಿನ "ಮೂಗುಮುರಿ' ಮತ್ತು 
ಮೂಗುತಿ ಇವು ಬಳಕೆ ಭಾಷೆ ಇಲ್ಲವೆ ಆಡುಮಾತಿನ ಅರ್ಥಭಾರವನ್ನು ಹೊತ್ತು 
ಸಾಂಸ್ಕೃತಿಕ ಅಭಿನಿವೇಶನಕ್ಕೆ ಉದಾಹರಣೆಯಾಗುತ್ತವೆ. 


ನಿನಗೆ ಸರಿಯಾದ ಮೂಗುತಿಯೆಲ್ಲಿ ? ಎನ್ನುವಲ್ಲಿ ಅರ್ಥವೃಂಜಕತೆ . 
ಇರುವುದನ್ನು ಗಮನಿಸಬೇಕು. ಹೆಮ್ಮೂಗಿಗೆ ಸರಿದೊರೆಯಾದ ಮೂಗು 
ತಿಯೇ ಇಲ್ಲ. ಇಂಥ ಮೂಗಿಗೆ ಮೂಗುತಿಂಯ ಅವಶ್ಯಕತೆಯೂ ಇಲ್ಲವೇನೊ. 
ಮೂಗು ಇದ್ದರೆ ಮೂಗುತಿ. ಮೂಗು ಇಲ್ಲದಿದ್ದರೆ ಮೂಗುತಿಗೆ ಯಾವ 
ಮಹತ್ವ ಬಂದೀತು ? ಮೂಗೇ ಮೂಗುತಿಯಾಗಿರುವಾಗ ಸರಿಯಾದ 
ಮೂಗುತಿ ಎಲ್ಲಿ ಸಿಕ್ಕೀತು ? ಇಂಥ ಮೂಗನ್ನು ನೋಡಿ ಜಗವೆಲ್ಲ ಅಣಕಿಸುವು 
ದನ್ನು "ಮೂಗು ಮುರಿಯಿತು' ಸಾರ್ಥಕ ಅರ್ಥವನ್ನು ಸುರಿಸುತ್ತದೆ. 

ಈ ಕವಿತೆಯನ್ನು ಮೂಸಿನೋಡಿ 
ಮೂಗಿನ ಹೊರಳೆಗಳರಳಿದವು. 
: ಗ್ರಹಣ ಹಿಡಿದ ಘ್ರಾಣೇಂದ್ರಿಯಕ್ಕೆ 
ವಿಮೋಚನೆ ಬಂತು. 


ಈ ಮಾತುಗಳಲ್ಲಿ ಅಡಗಿರುವ "ಮೂಡು' ನವೀನ ಅನುಭವವನ್ನು 
ಸಂಕೇತಿಸುತ್ತದೆ. ಒಂದೇ ಬಗೆಯ ಗಮಗಮಿಸುವ ವಾಸನೆಯನ್ನು ಘ್ರಾಣಿನಿದ | 
ಜೀವನ್ಮತ ಅವಸ್ಥೆ ಇಲ್ಲಿ ವರ್ಣಿತವಾಗಿದೆ. 
ಹೊಳ್ಳೆಗಳರಳಿದವು 
ಹೊಸ ಅನುಭವ ಬಂತು. 


೫೩ 


ಕರ್ನಾಟಕ ಭಾರತಿ 


ಸೌಂದರ್ಯಾನುಭವ ಜಿಡ್ಡುಗಟ್ಟಿದಂತೆ ಭಾಸವಾಗಿ, ಕಸಕನಿ ಹಾಗೂ 
ತಂಬಾಕುಗಳ ತೀಕ್ಷ್ಮ ಅನುಭವಗಳನ್ನು ಪಡೆಯುವುದಕ್ಕೆ "ಹಮ್ಮೂಗು' 
ಸಿದ್ಧವಾಗಿರುವುದರ ಸೂಚನೆ ಇಲ್ಲಿದೆ. 


ಇಂಥ ಅನುಭವವನ್ನು ಸಂವೇದಿಸಬೇಕೆನ್ನುವ ಛಲ ಗಟ್ಟಿಗೊಂಡಿದೆ. 
"ಇದಕ್ಕಾಗಿ ಸತ್ತರೂ ಚಿಂತೆಯಿಲ್ಲ' ಎನ್ನುವ ಭಾವ ಹುಟ್ಟ, ಜಗತ್ತಿನಲ್ಲಿರುವ 
ವೈವಿಧ್ಯವನ್ನು ಅನುಭವಿಸಬೇಕೆನ್ನುವ ಕಾತುರ, ಕುತೂಹಲ ಹುಟ್ಟಿವೆ. 


ಹೆಮ್ಮೂಗು. ಜಗತ್ತಿನ ವೈವಿಧ್ಯವನ್ನು, ಹೊಸ ಅನುಭವವನ್ನು 
ಸಂವೇದಿಸುವದರ ಸಂಕೇತವಾಗಿ ಬೆಳೆದು, ಇಡೀ ಪದ್ಮದ ಉದ್ದಕ್ಕೂ ಮೂಗಿನ 
ಐಫೆಲ್‌ ಟಾವರದ ಹಾಗೆ ಏಕಮೇವವಾಗಿ ನಿಂತು ಚಕಿತಗೊಳಿಸುತ್ತದೆ. 
ಹೆಮ್ಮೂಗು. ಬೆಳೆಯುವ ವಸ್ತುವಾಗಿ, ಸಂಕೀರ್ಣ ಭಾವಗಳನ್ನು, 
ವಿವರಗಳನ್ನೊಳಗೊಂಡು ಇಡೀ ಪದ್ಯವನ್ನು ವ್ಯಾಹಿಸಿಬಿಡುತ್ತದೆ. ಹೆಮ್ಮೂಗು 
ವಿಡಂಬನೆಗೆ ತಕ್ಕ ವಸ್ತುವಾಗಿ, ಸುತ್ತುಮುತ್ತಿನ ಜಗತ್ತನ್ನು ವಿಡಂಬಿಸುವುದರಲ್ಲಿ 
ಸಮರ್ಥವಾಗಿ ಹೂಸ ಅನುಭವದ ಸ್ಫುರಣೆಗೆ ಸಂಕೇತವಾಗಿ ಗವನಾರ್ಹ 
ಪ್ರಯೋಗವಾಗುತ್ತದೆ. 

ಹೆಮ್ಮೂಗು ಪದ್ಮದ ಹಾಗೆಯೇ “ಕ್ಲೊರೋಫಾರ್ಮ' ಪದ್ಮ ಆಕಾರ 
ಪಡೆಯುತ್ತ, ನವ್ನದ ವಾತಾವರಣವನ್ನು ಸೃಷ್ಟಿಸಿಕೊಂಡಿರುವ ಅತ್ಕಂತ 
ಗಮನಾರ್ಹ ಕವಿತೆ. ಒಂದೊಂದು ಕ್ರಿಯೆಗಳನ್ನು ಬಿಚ್ಚುತ್ತ, ಭಾವಗಳನ್ನು 
ನಾಹ್ಕೀಕರಿಸ್ಟುತ್ತ. ಕ್ಲೊರೋಫಾರ್ಮ ನವೃಪ್ರಯೋಗದ ಸಾಫಲ್ಯವನ್ನು 
ಸೂಚಿಸುತ್ತದೆ. 

ನನ್ನ ಹೆಸರು ಸತ್ಯಶೋಧಕ ಎಂದು 
ನನ್ನ ಹೆಸರು ಸೌಂದರ್ಯಾರಾಧಕ ಎಂದು 
ಕಲ್ಮಾಣ ಬೋಧಕ ಎಂದು ವ 
ಶಕ್ತಿ ಸಾಧಕ ಎಂದು. 

ಹೀಗೆ ಕವಿತೆ ಸಹಜವಾಗಿಯೇ ಬೆಳೆಯುತ್ತ, ಆಡುಮಾತನ್ನು ಬಳಸುತ್ತ 

ಸಂದರ್ಭವನ್ನು ಸೃಷ್ಟಸಿಕೊಳ್ಳುತ್ತದೆ. ಕ 
ದೇಶ ? 
ಸತ್ಕಾಗ್ರಹದ ದೇಶ. 
ಇನ್ನು ಮುಂದೆ ಶ್ರಮಜೀವಿಗಳ ದೇಶ. 


ಇಂಥ ಮಾತುಗಳಲ್ಲಿ ಹುದುಗಿರುವ ವ್ನಂಜಕತೆ, ಕಾವ್ಮವನ್ನು 


೫೪ 


ಗೋಕಾಕ: ನವ್ಯಕಾವ್ಯ 
ಹೊಸದಿಕ್ಕಿನಲ್ಲಿ ಕೊ೦ಡೊಯ್ಕಲು ಸಹಾಯಕವಾಗುತ್ತದೆ. 


ಸತ್ಯದ ಹೆಸರಿನಲ್ಲಿ 
ರಕ್ತದ ಕಾಲುವೆ ಹರಿಸುವೆನೆ? 
ಸೌಂದರ್ಯವನ್ನು ಮುಂದೆಮಾಡಿ 
ಬೆ೦ತರಬೂದಿಯನ್ನೂದುವೆನೆ ? 


“ಕೊರೋಫಾರ್ಮ'ನ ಅನುಭವಕ್ಕೆ ಪಕ್ಕಾದ ಕಾವನಾಯಕನ 
ಮನಃಸ್ಥಿತಿಯ ಬಣ್ಣನೆ, ಈ ಪದ್ಮದಲ್ಲಿ ಹರಡಿಕೊಂಡಿದೆ. 


ತುಂಬು ಹಳದಿ ವರ್ತುಲವೊಂದು 
ಅಗಲವಾಗಿ ವಿಶ್ಯವೆನ್ನೇ ವಹಿಸುತ್ತಿದೆ 
ಅದರೊಳಗೊಂದು ಬಯಲು 
ಬಯಲಿನಲ್ಲಿ ಮಾಂಸಲ ಚಂಡೊಂದು ಬಿದ್ದಿದೆ. 
ಅದೇ ನಿಮ್ಮ ಮೆದುಳು. 


“ಹಳದಿ ವರ್ತುಲ' "ಮಾಂಸಲ ಚಂಡು' "ಮೆದುಳು' -ಈ ಪದಗಳು ತಿರಿದು 
ತರುವ ನವ್ಕಾರ್ಥಗಳು ಗಮನಾರ್ಹವಾಗಿವೆ. ರೋಗಿಯ ನಿಶ್ಚೇಟ್ಛಿತ ಸ್ಥಿತಿಯನ್ನು 
ಯಥಾವತ್ತಾಗಿ ಬಣ್ಣಿಸಿದ, ಚಿತ್ರ ಕಣ್ಮುಂದೆ ಕಟ್ಟುವಂತಿದೆ. 

ಜಗತ್ತೇ ರುಗ್ಗಾಲಯವಾಗಿದೆ ಎನ್ನುವ ಮಾತು ಧ್ವನಿಮೂರ್ಣವಾಗಿದ್ದು, 
ಜಗತ್ತಿನ ಅಸ್ತವ್ಯಸ್ತ ಹಾಗೂ ತ್ರಸ್ತ ಸ್ಥಿತಿಂಶನ್ನು ನಿವೇದಿಸುತ್ತದೆ. 

ಹೀಗೆ ಕಾಣುವ ಜೀವಜಾತಕ್ಕೆಲ್ಲ ಅಹಮಹಮಿಕೆಯ ಸೂಕ ರೋಗ 
ಹಿಡಿದಿದೆ. 

ಈ ಕಣ್ಣಿನ ಪರಿಬಿಡಿಸಲು 
ಶಸ್ತ್ರಕ್ರಿಯೆಯ ದಾರಿ. 

ಇದು ಒಬ್ಬ ವೃಕ್ತಿಗೆ ಅಂಟಿಕೊಂಡಿರುವ ರೋಗವಾಗಿರದೆ, ಮಾನವತೆ 
ಯನ್ನು ಅವರಿಸಿದೆ. ತಾತ್ಪೂರ್ತಿಕ ಮೃತ್ಕುವಾಗಬೇಕು, ಕ್ಲೊರೋಫಾರ್ಮಿನ 
ಮತ್ತಿನಲ್ಲಿ ಮುಳುಗಿದಾಗಲೇ ಶಸ್ತ್ರಕ್ರಿಯೆ ಸುಗಮವಾಗಿ ಸಾಗುವದು. 

ಕೊರೋಫಾರ್ಮ ಇಲ್ಲಿ ಮೃತ್ಕುದಾಯಿನಿ ಅವಿದ್ಕಾಮಾಯೆಯೆಂಬ 
ದಾಯಿಯಾಗಿ ಅಂಥ ಇಲ್ಲೂಜನ್‌ ಸೃಷ್ಟಿ ಅನಿವಾರ್ಯವೆಂಬಂತೆ 
ಕ್ಲೊರೋಫಾರ್ಮ ಹೊಸ ವಾತಾವರಣವನ್ನು ಸೃಷ್ಠಿಸಿಕೊಂಡು ಆಲೋಚನೆಗೆ 
ತೊಡಗಿಸುತ್ತದೆ. 


ಕರ್ನಾಟಕ ಭಾರತಿ 


ಕೊರೋಫಾರ್ಮ ಕವಿತೆ ನಾಲ್ಕು ಮುಖ್ಯ ಹಂತಗಳಲ್ಲಿ ಬೆಳೆಯುತ್ತದೆ. 


ಒಂದು 
ಎರಡು 
ಮೂರು ! 


ಕ್ಲೊರೋಫಾರ್ಮ ಒಂದು ತರಹದ Ilusionಗೆ ಸಂಕೇತ. ಪ್ರಜ್ಞ 
ಕ್ರಿಯೆಯನ್ನು ಪಲ್ಲಟಗೊಳಿಸುವ ಮಾದಕತೆ ಅದರ ಗುಣ. “ಐದು ಆರು. . 
ಹೌದು, ಆರು, ಏಳಲ್ಲ.” "ಏಳಲ್ಲ' ಎನ್ನುವ ಪದದ ಅರ್ಥವನ್ನು ಗಮನಿಸ ಬೇಕು. 
ಅದು ಏಳಲಾರದ ಅವಸ್ಥೆಯನ್ನು ಸೂಚಿಸುವದು. 


ಪದ್ಮದ ಎರಡನೆಯ ಹಂತದಲ್ಲಿ ದೇಶದ ಪ್ರಸ್ತಾಪವಿದ್ದು, "ಕ್ಕೆ ಮೊಸರು 
ಬಾಯಿ ಕೆಸರು' ತಿರುವು ಮುರುವು ದೇಶದ ತಿಯಾ ಬಣ್ಣನೆಯಲ್ಲಿ ವಿಡಂಬಕ 
ದ್ರವೃವೂ ಸೇರಿಕೊಂಡಿದೆ. ಈ ಮಾತುಗಳು ವರ್ಥ ಶ್ರಮದ ಪ್ರತೀಕವಾಗಿವೆ. 
ನೋವು ನಿರಾಶೆಯ ದುರವಸ್ಥೆಯನ್ನು ಧ್ವನಿಸುತ್ತವೆ. 


ಸತ್ಯಸಾಧಕ, ಸೌಂದರ್ಯಾರಾಧಕ, ಶಕ್ತಿಸಾಧಕನ ಮನಬ್ಸಿತಿ ಪಲ್ಲಟ 
ಗೊಂಡಿರುವದನ್ನು ಪದ್ಮದ ಮೂರನೆಯ ಹಂತದಲ್ಲಿ ಕಾಣಬಹುದು. 


ಸತ್ಯದ ಹೆಸರಿನಲ್ಲಿ 
ರಕ್ತದ ಕಾಲುವೆ ಹರಿಸುವೆನೆ ? 


ಎನ್ನುವ ಪ್ರಶ್ನೆಯನ್ನೊಡ್ಡಿಕೊ೦ಂಡ ನಾಯಕನ ಮನಸ್ಸು ದಿಗಿಲುಗೊಂಡು, 
ಮತ್ತಿಗೊಳಗಾಗಿ ಈ ತರಹದ ಒಡಂಬಡಿಕೆ ಮುಂದುವರಿಯುತ್ತದೆ. 


'ಹೀಗೆಂದ ನಿಮ್ಮನ್ನು ಮೊದಲು ಸುಡಿಸಿ ಕೊಲ್ಲುವೆನು' 


ಎನ್ನುವಂತಹ ಹಿಟ್ಲರನ ಭಾಷೆಯನ್ನು ಅವನಾಡುತ್ತಾನೆ. ಅಮಲು ಒಮ್ಮೊಮ್ಮೆ 
ಮನಸ್ಸಿನಲ್ಲಿ ಬಚ್ಚಿಟ್ಟ ಸತ್ಯಗಳನ್ನು ಹೊರಗೆಡಹಬಹುದು ಎನ್ನುವದಕ್ಕೆ ಈ 
ಪದ್ಮವೊಂದು ಒಳ್ಳೆಯ ಉದಾಹರಣೆಯಾಗುತ್ತದೆ. ಮೆದುಳಿನ ಮೇಲಿ ಮೋಡಿ 
ಮಾಡಲು ಸಿದ್ಧವಾಗಿರುವ  ಕ್ಲೊರೋಫಾರ್ಮ ಹತ್ತಿರ ನಿಂತಿರುವ 
ಅವಿದ್ಕಾಮಾಯೆ, ದೈವವೆಂಬ ಶಸ್ತ್ರಜ್ಮನ ಶಸ್ತ್ರಕ್ರಿಯೆ- ಹೀಗೆ ಜಗತ್ತು 
ರುಗ್ಗಾಲಂಯವಾಗಿರುವದನ್ನು ಪದ್ಮದ ಕೊನೆಯ ಹಂತ ಸೂಚಿಸುತ್ತದೆ. 
ರೋಗದ ಪರೀಕ್ಷೆಯು ನಡೆದು 'ಜೀವಜಾತಕ್ಕೆಲ್ಲ ಅಹಮಹಮಿಕೆಯ ಸೂಕ್ಷ್ಮ 
ರೋಗ ಹಿಡಿದು, ಕಣ್ಣಿನ ಪರಿ ಬಿಡಿಸಲು ಶಸ್ತ್ರಕ್ರಿಯೆಯೇ ದಾರಿಯಾಗುತ್ತದೆ. 


ತಾತೂರ್ತಿಕ ಮೃತ್ತುವನ್ನು ತರುವ ಅವಿದ್ಧಾಮಾಯೆಯೆಂಬ ದಾಯಿ 


೫೬ 


ಗೋಕಾಕ ॥ನವ್ಕಕಾವ್ಶ 


ಅಲ್ಲಿಯೇ ನಿಂತಿದ್ದಾಳೆ. 


ಹೀಗೆ ಕ್ಲೊರೋಫಾರ್ಮ ಪದ್ಮ, ತ್ರಸ್ತ ಹಾಗೂ ಸೂಕ್ಮ್ಮರೋಗಕ್ಕೆ ತುತ್ತಾದ 
ಸ್ಥಿತಿಯನ್ನು ಸಂಕೇತಿಸುತ್ತದೆ. ಇಲ್ಲಿ ಅನ್ಕದೇಶೀಂಯ ಮಿಥ್‌ಗಳ ಬಳಕೆ ಇರದೆ, 
ನಮ್ಮ ದೇಶದ ಮಿಥ್‌ ಬಳಸಿಕೊಳ್ಳುವ ಹವಣಿಕೆಯಿರುವುದನ್ನು 
ಗುರ್ತಿಸಬಹುದು. 


“ಅವಿದ್ಯಾಮಾಯೆಯೆಂಬ ದಾಯಿ' 
'ದೈವವೆಂಬ ಶಸ್ತ್ರಜ್ಞ' 
“ಅಹಮಹಮಿಕೆಯ ಸೂಕ್ಮರೋಗ' 
ಇವು ಕೀ ಮಾತುಗಳಾಗಿ ಕವಿತೆಯನ್ನು ಹೊಸ ಅರ್ಥದಲ್ಲಿ ಪರಿಭಾವಿಸುವು ದಕ್ಕೆ 
ದಾರಿಮಾಡಿಕೊಡುತ್ತವೆ. ಈ ಪದ್ಮದ ಮಧ್ಯಂತರದಲ್ಲಿ 


ಶಕ್ತಿಯ ಉಪಾಸಕನಾಗಿ ಅಸುರರ ಪದವಿಯನ್ನು ಮೀರಿದೆನೆ ? 


ಎನ್ನುವ ಮಾತಿನಲ್ಲಿ, ಮನುಷ್ಯ ಹದ್ದುಮೀರಿ ವರ್ತಿಸಿದ್ದರ ಸೂಚನೆಯಿದ್ದು, 
ಕಣ್ಣಿಗೆ ಅಜ್ಞಾನದ ಪರಿ ಕವಿದು ತನ್ನ ಚಟುವಟಿಕೆಗಳ ಮೊತ್ತ ತನಗೆ 
ಕಾಣುವುದಿಲ್ಲ. ಸೂಕ್ಮರೋಗ ಹಿಡಿದು ನರಳುತ್ತಿರುವಾಗಲೇ ಒಂದಿಷ್ಟು ಅರಿವು 
ಬರುವುದು. 


ಆ ಬಳಿಕ ಸೌಂದರ್ಯ 
ಆನಂತರ ಕಲ್ಕಾಣ 
ತದನಂತರ ಪ್ರೇಮ 


ಎನ್ನುವ ಮಾತುಗಳು, ಪರಂಪರಾಗತ ಮೌಲ್ಯಗಳು ನಶಿಸುತ್ತಿರುವುದನ್ನು 
ಧ್ವನಿಸುತ್ತವೆ. ಈ ಮೌಲ್ಯಗಳ ವಿನಾಶವೆಂದರೆ ತನ್ನ ವಿನಾಶವೆಂಬ ತಿಳಿವಳಿಕೆ 
ಇಲ್ಲದ್ದರಿಂದಲೇ "ಜಗತ್ತು ರುಗ್ಗಾಲಯ'ವಾಗಿರುವುದೆಂಬ ಅಭಿವೃಕ್ತಿ 
ಅರ್ಥಪೂರ್ಣವಾಗಿದೆ. 


ಹಲವಳಿ ಈ ಸಂಕಲನದಲ್ಲಿಯ ಇನ್ನೊಂದು ಮಹತ್ವದ ಕವನ. ನವ 
ಕಾವ್ಯದ ಆರಂಭದೆಸೆಯನ್ನು ಅಧ್ಯಯನ ಮಾಡುವವರಿಗೆ ಈ ಪದ್ಮ ಸಾಕಷ್ಟು 
ಸಾಮಗ್ರಿಯನ್ನು ಒದಗಿಸುತ್ತದೆ. ಹಳೆಯ ಬಂಧ ಹಾಗೂ ಧಾಟಿಗಳನ್ನು 
ಕಳಚಿಕೊಂಡು, ನವೃಬಂಧ ಹಾಗೂ ನವೈಗತಿಯನ್ನು, ಸಂಕೀರ್ಣ ವಿಷಯ 
ಗಳನ್ನು ಒಂದು ಸೂತ್ರಕ್ಕೆ ಹೆಣೆಯುವ ಪರಿಶ್ರಮವನ್ನಿಲ್ಲಿ ಕಾಣಬಹುದು. ಭಾಷೆ 
ಸರಳಗೊಂಡು ಆಡುಮಾತನ್ನು ಹಾಗೂ ಆಡುಮಾತಿನ ಲಯವನ್ನು 


೫೭ 


ಕರ್ನಾಟಕ ಭಾರತಿ 


`' ಅಳವಡಿಸಿಕೊಂಡಿರುವುದಕ್ಕೆ “ಹಲವಳಿ'ಯನ್ನು ಉದಾಹರಿಸಬಹುದು. 


ಯುರ್ಕಾನಿಯಂ, ರೇಡಿಯಂ, 
ಗೊತ್ತಿಲ್ಲದ ಧಾತು ಲೋಹಗಳು ಗುರುತಿಲ್ಲದ 
ಗುರಿಯಡೆಗೆ ನಡೆದಿದೆ. 
ಒಂದರಿಂದ ಅಣುಬಾಂಬು, ಇನ್ನೊಂದರಿಂದ ಪ್ರಕೃತಿಗಿಂಬು 
ಯಾವ ಸಾಹಸ ?. ಯಾವ ಹೊಂಚು ? 
ಯಾವ ನವೀನ ಸೃಷ್ಟಿ ? 


ಈ ನವೀನ ಸೃಷ್ಟಿಯ ಉದ್ಯಮದಲ್ಲಿ ಅಪಾಯ, ಗಂಡಾ೦ತರಗಳಡಗಿರುವ ಧ್ವನಿ 
ಇಲ್ಲಿದೆ. ಯುರ್ಕಾನಿಯಂ ರೇಡಿಯಂ ಅಲ್ಲದೆ ಗೊತ್ತಿಲ್ಲದ ಲೋಹ ಧಾತುಗಳ 
ವಶವರ್ತಿಯಾಗಿ, ನಾಗರಿಕತೆ ಗಂಡಾಂತರವನ್ನು ಆಹ್ವಾನಿಸಿ ಕೊಳ್ಳುತ್ತಿದೆ. 
ಯಾವ ಗೊತ್ತುಗುರಿಯಿಲ್ಲದೆ ನಾಗರಿಕತೆ ಬೆಳೆಯುತ್ತಿದೆ. 


ಯಾವ ಸಾಹಸ ? 
ಯಾವ ಹೊಂಚು ? 
ಯಾವ ನವೀನ ಸೃಷ್ಠಿ ? 


ಈ ಪ್ರಶ್ನೆಗಳಿಗೆ ನಿರುತ್ತರಗೊಂಡಿರುವ ಶಿಲಾಖಂಡ, ಒಂದು ತುದಿಯಲ್ಲಿ 
ಸಾಹಸಕಂಡರೆ ಇನ್ನೊಂದು ತುದಿಯಲ್ಲಿ ಹೊಂಚು. ಒಂದು ಕಡೆಗೆ ಅಪಕಾರ, 
ಇನ್ನೊಂದು ಕಡೆಗೆ ಉಪಕಾರ. ಇವೆರಡೂ ಕೂಡುವ ಲಕ್ಷಣಗಳೇ ಇಲ್ಲ. 
ಇವುಗಳ ಮಧ್ಯದ ಅಂತರ ಬೆಳೆಯುತ್ತಲೇ ಹೊರಟಿದ್ದು, ಇದು ನಾಗರಿಕತೆಗೆ 
ಮಾರಕವಾದದ್ದೆಂಬ ವಿಚಾರವೇ ಪದ್ಮದ ಸೂಕ್ಶ್ಮ ಶರೀರವೆಂದು ಹೇಳಬಹುದು. 

ಈ ಬೀದಿಗಲ್ಲ ತುಂಡಿನ ಮೇಲೆ 

ಯಾವ ಮೂರ್ತಿ ಒಡಮೂಡಲಿದೆ ? 


ಜಗತ್ತೇ ಕುತೂಹಲದಿಂದ ಕೇಳುವ ಪ್ರಶ್ನೆ ಇದು. ಅಂಥ. ಮೂರ್ತಿಯ. 
ಅವತಾರದಿಂದ, ಬರವಿನಿಂದ ನಾಗರಿಕತೆಯನ್ನು ಕೊರೆಯುತ್ತಿರುವ ಅಂತರ 
ಕಡಿಮೆಯಾದೀತೆನ್ನುವ ಹವ್ಕಾಸ ಎಲ್ಲರನ್ನು ಕಾಡುವೆ ಪ್ರಶ್ನೆ. $5 

ಯಾವ ಮೂರ್ತಿ ಒಡಮೂಡಲಿದೆ.? 

ಇದಕ್ಕೆ ಉತ್ತರವಾಗಿ - ಹಿಟ್ಟರ್‌, ಸ್ಥಾಲಿನ್‌, .ಮಾವೊ, "ಟ್ರೂಮನ್‌ 
ಮುಂತಾದವರ ಹೆಸರುಗಳು ಕೇಳಿಸಿ ಬಂದವು: ಹೇಗಾದರೂ. `ಒಂದು 
ಮೂರ್ತಿಂರುನ್ನು ಮೂಡಿಸಬೇಕೆನ್ನುವುದು ಬಲವತ್ತರವಾದ ಇಚ್ಛಿ. 


೫೮ 


ಗೋಕಾಕಪವಕಾವ 
ಯಾವ ಮೂರ್ತಿ ? 
ಮತ್ತೆ ಅದೇ ಪ್ರಶ್ನೆ ಕುಡುಗೋಲಿನಂತೆ`ರುಳಪಳಿಸುವುದು. 
ಹೆಲಿಯುಳಿಯುವೆ ಬಾಣಂತಿಯಂತೆ ಹಲವಳಿದು ಭೂಮಿತಾಯಿ ಹಾಸಿಗೆ 
ಹಿಡಿದಿದ್ದಾಳೆ ಎನ್ನುವುದು ಇಡೀ ನಾಗರಿಕತೆಯ ದುರಂತವನ್ನು ಧ್ವನಿಸುತ್ತದೆ. 
ಭೂಮಿಯು `: ರಕ್ಷಣೆಗೆ, `` ಶಕ್ತನೊಬ್ಬನ. ಅವತಾರವಾದೀತೆಂಬ pe: 
ಕೈಗೂಡುವ ಲಕ್ಸಣಗಳಿಲ್ಲದೆ ನಿರಾಶೆ ಬೆಳೆಯುತ್ತದೆ. L ; 
ಒಂದೊಂದು ನಾಗರಿಕತೆಯ ಯುಗ `` 
ಒಂದೊಂದು ಗರ್ಭಧಾರಣ' 
ಆದರೆ ಜನ್ಮವಾಗುವೆ ಮೊದಲೇ ಗರ್ಭಸ್ರಾವ. | | 
ಭೂಮಿತಾಯಿಯ ಬಯಕೆ, ಸ್ವಪ್ನಗಳು ಯಾವೊಂದು. ನಿಶ್ಚಿತ ಆಕಾರ, 
ಧೂಪ ತಳೆಯಲಾರದ್ದಕ್ಕೆ ಬಾಣಂತಿಯಂತೆ ಭೂಮಿತಾಯಿ ಹಾಸಿಗೆ ಹಿಡಿದಿದ್ದಾಳೆ 
ಎನ್ನುವುದು ವರ್ತಮಾನದ ಗಂಡಾಂತರದ ಸೂಚನೆಯಾಗಿದೆ. ಹ 3 


'ತೊರೋಫಾರ್ಮ' ಪದ್ಮದಲ್ಲಿಯ. ಮುಖ್ಯ ವಿಚಾರವಾಗಿರುವ ಜಗತ್ತೇ. 
ರುಗ್ಗಾಲಯವಾಗಿದೆ' ಎನ್ನುವದಕ್ಕೂ , ಭೂಮಿ. ತಾಯಿ, ಹಾಸಿಗೆ. ಹಿಡಿದಿದ್ದಾಳೆ. 
ಎನ್ನುವುದಕ್ಕೂ ಒಂದೇ ವಿಚಾರ ಸೂತ್ರವಾಗಿರುವುದನ್ನು ಸಬೇಕು. 


ಜನ್ಮವಾಗುವ ಮೊದಲ ಗರ್ಭಸ್ರಾವ; 


ಇಡೀ. ನಾಗರಿಕತೆಯ ಯುಗ, ವೃರ್ಥವಾಗುತ್ತ. ಅನಿಷ್ಠಪರಂಪರೆಗಳನ್ನು 
ನಿರ್ಮಿಸುತ್ತದೆ. ಹಾಸಿಗೆ, ಹಿಡಿದ ಭೂಮಿತಾಯಿ ಲ್ನ ಸೂಚನೆಗಳಿಲ್ಲ. 
ಅವಳು ಹಾಗೆ ನವೆಯುತ್ತ ಬಿದ್ದುಕೊಂಡಿರುತ್ತಾಳೆಂಬ ಧ್ವನಿ ಇಲ್ಲಿದೆ. 


-7ಅಕಾಲ ಓಂಡವು ಒಮ್ಮೆ ಅಸ್ಪಷ್ಟ ಸಂತತಿ, 
| ಪರ ರಾಕ್ಚಸ, 
ಒಮ್ಮೆ ನಡುನೆತ್ತಿಗೇರಿದ ಓಶಾಚಿ. 

ಇಂಥವರ ಹುಟ್ಟನಿಂದ ನಾಗರಿಕತೆಗೆ ಉಳಿವಿಲ್ಲ ಎನ್ನುವ ಭಾವ ಹುಟ್ಟುತ್ತದೆ. 
ಭೂಮಿತಾಯಿ ಬಯಸಿದ್ದು ಇಂಥ ಸ೦ತಾನವನ್ನಲ್ಲ. ಅವಳು ಬಯಸಿದ್ದು 
ಸನತ್ಕುಮಾರನ ಜನ್ಮ. ಅದಕ್ಕಾಗಿ ಅವಳು ಯುಗಂಯುಗದಿಂದ ಬೇನೆಸಹಿಸುತ್ತ 
ಬಂದಿದ್ದಾಳೆ. : ಅಡಿಗರ ಭೂಮಿಗೀತದಲ್ಲಿಯ ಕೆಲವು ಸಂದರ್ಭಗಳು 
“ಭೂಮಿತಾಯಿ ಹಾಸಿಗೆ. ಹಿಡಿದಿದ್ದಾಳೆ” “ಭೂದೇವಿ: ಹೀಗೆ: ಬೇನೆ ತಿನ್ನಎವಳು' 
ಎನ್ನುವ ವಿಚಾರಗಳ ವಿಸ್ತರಣೆ ಎಂಬಂತೆ ತೋರುತ್ತವೆ. 


ಬ 


೫೯ 


ಯಾವ ಅದೊಂದು ಉಳಿಯುವದೆಂದು 
ಹೀಗೆ ಹಲವಳಿಂಯಲು ಹಿಂದೆಯೇ ನೋಡಳು. 


ರಾಕ್ಷಸ, ಓಶಾಚಿ ಯಾವುದಾದರೇನು? ಯಾವುದಾದರೂ ಉಳಿಯವೆಂಬ 
ಇಚ್ಛೆ ಅವಳಿಗೇನೋ. 


ಹಲವಳಿಯಲು ಹಿಂದೆಮುಂದೆ ನೋಡಳು. ಸ್ವರತಿ, ಸ್ವಸುಖದಲ್ಲಿ ಭೂಮಿ 
ಮಗ್ದವಾಗಿರುವುದರ ಸೂಚನೆಯಿಂದ ಈ ಪದ್ಮ ಮುಗಿಯುತ್ತದೆ. 
“ಹಲವಳಿ'ಯಲ್ಲಿನ ಅಣುಬಾಂಬು, ಭೂಮಿತಾಯಿ ಹಾನಿಗೆ ಹಿಡಿದಿದ್ದಾಳೆ, 
ನಾಗರಿಕತೆಯಯುಗ, ಒಂದೊಂದು ಗರ್ಭಧಾರಣ, ಜನ್ಮವಾಗುವ ಮೊದಲೇ 
ಗರ್ಭಸ್ರಾವ, ಅಕಾಲ ಓ೦ಡ, ಅಸ್ಪಷ್ಟ ಸಂತತಿ, ಹಲವಳಿಯಲು- ಇಲ್ಲಿ ವಿಚಾರಾತ್ಮಕ 
ಪ್ರತಿಮೆಗಳಾಗಿ ಕಾಣಿಸಿಕೊಂಡರೆ, ಅಡಿಗರ ಭೂಮಿಗೀತದಲ್ಲಿ ಹೆಚ್ಚು ಕಡಿಮೆ 
ಇವೇ ಭಿನ್ನ ಹಾಗೂ ಸ್ವತಂತ್ರ ಸಂಕೇತ ಪ್ರತಿಮೆಗಳೆಂಬಂತೆ ಭಾಸವಾಗುತ್ತವೆ. 


“ಾಲ-ಕವಿ' ಎನ್ನುವ ಪದ್ಮ, ಒಂದು ಹೊಸ ಮಿಥ್‌ ಎಂಬಂತೆ ಗಮನ 
ಸೆಳೆಯುತ್ತದೆ. ಸಾಲುಸಾಲಿಗೆ ಕುತೂಹಲ ಹುಟ್ಟಿಸುತ್ತ, ಸುಪ್ತಪ್ರಜ್ಮಿಯಲ್ಲಿ 
ತೇಲಾಡುವ, ಓಲಾಡುವ ಅಸ್ಪಷ್ಟ ಭಾವಗಳು ಸ್ಪಷ್ಟವಾದ ರೂಪ, ಆಕಾರಗಳನ್ನು 
ಪಡೆಯುತ್ತ ಸಾಂಕೇತಿಕವಾಗಿ ಮುಂದುವರಿಯುತ್ತದೆ. 


ಕಡಲ ತೀರದಲ್ಲೊಂದು ತಾಜಮಹಲು ಹೊಟೆಲ, 
ಕಾಲನವನೆ ಚಾಲಕನು. 


ಕಡಲ ತೀರದ ತಾಜಮಹಲು ಹೋಟಿಲಿನ ವರ್ಣನೆಯಿಂದ ಪದ್ಮದ 
ಬಾಗಿಲು ತೆಗೆಯುತ್ತದೆ. ಈ ತಾಜಮಹಲು ಹೋಟಿಲಿನ ಚಾಲಕನಾಗಿರುವವನು 
ಕಾಲ. ಮೋಜು ಮೇಜವಾನಿ ನಡೆಯುವ ಹೊಟೇಲು ಇದು. ರಾಜರು, 
ರಾಜರಾಷ್ತರು, ನಿತೃತ್ಸಷ್ಟರು, ಅತೃಪ್ತರು, ಬಡವರು ಬಗ್ಗರು, ಕಗ್ಗರು, ಪಂತರು, 
ಶುಕ್ರರು, ವಕ್ರರು, ಚಾಣಕ್ಕರು, ಸಂತರು -ಹೀಗೆ ಇಲ್ಲಿಗೆ ಬರುವವರು ಅನೇಕ 
ಜನ. ಇವರೆಲ್ಲಾ ಬದುಕಿನ ವಿವಿಧ ಕ್ಷೇತ್ರಗಳನ್ನು ಪ್ರತಿನಿಧಿಸುವಂಥವರು. 


ಇವರು ಮೋಜು, ಮೇಜವಾನಿಗಳಲ್ಲಿ ಭಾಗಿಗಳಾಗುವುದಷ್ಟೇ ಅಲ್ಲದೆ, ತಮ್ಮ 
ತಮ್ಮ ಬೆಲಿಯನ್ನು ತಿಳಿದುಕೊಳ್ಳುವ ಉದ್ದೇಶವನ್ನೂ ಹೊಂದಿರುವಂಥವರು. 
ಇದೊಂದು ದೈವದಾಟದ ಹೊಟಲಾಗಿದ್ದು, ಇಲ್ಲಿ ತಮ್ಮ ನೆಲೆ-ಬೆಲೆಗಳನ್ನು 
ಕಂಡುಕೊಳ್ಳಬೇಕೆನ್ನುವ ಹಂಬಲವುಳ್ಳವರಾಗಿದ್ದಾರೆ. ದೈವದಾಟದಲ್ಲಿ ತಮ್ಮ 
ಪಾಲಿಗೆ ಏನು ಕಾದಿದೆಯೊ ಯಾರು ಬಲ್ಲರು? ಎಲ್ಲರಲ್ಲಿಯೂ ತಮ್ಮ 
ಪಾಲಿಗಿರುವ ಎಲೆಯನ್ನು ಕಂಡುಕೊಳ್ಳಬೇಕೆನ್ನುವ ಕುತೂಹಲ. 


೬೦ 


ಗೋಕಾಕ : ನವ್ಕಕಾವ್ಶ 


“ದೈವದಾಟದಲ್ಲಿ ತಮ್ಮ ಪಾಲಿಗಿರುವ ಎಲಿಯನು' ಕಂಡುಕೊಳ್ಳಲು 


ಎನ್ನುವುದು ಅತ್ಮಂತ ಧ್ವನಿಪೂರ್ಣವಾಗಿರುವ . ಅಭಿವೃಕ್ತಿ. ಇದು ಅವರವರ 
ವಿಧಿಲಿಖಿತವನ್ನು ಸೂಚಿಸುತ್ತದೆ. ಭಾರತೀಯರು ಅಚಲವಾಗಿ ದೈವವನ್ನು 
ನಂಬುವರೆನ್ನುವುದರ ಸೂಚನೆಯೂ ಇಲ್ಲಿದೆ. 


ಹೋಟೆಲಿಗೆ ಒಬ್ಬೊಬ್ಬರಾಗಿ ಬರುವುದರೊಂದಿಗೆ ಪದ್ಮ ಗೂಡಾರ್ಥಗಳ 
ಬಾಗಿಲು ತೆಗೆಯುತ್ತದೆ. 


ಬಂದನೊರ್ವರಾಜ ; - 
ಶರಟಿನೊಳಗೆ ಚಿಲಕತ್ತು; 
ಬಲು ಬಲ್ಬು ವಿದ್ಯುತ್ತು 
ಸರವಿದವನ ತೇಜ. 
ಅದರ ಬ್ಕಾಟರಿಯು ಬಟನ್ನು 

ರಾಣಿಯ ಕೈಯೊಳಿದೆ. 
ರಾಣಿಯ ತಲೆಗೂದಲಲಿ 
ತೋಟವೊಂದು ಬೆಳೆದಿದೆ. 


ಹೋಟಲಿನಲ್ಲಿ ಒಂದು ಸಂಜಿ ಬಣ್ಣಪಡೆದ ರೀತಿ ಅತಂತ 
ಕುತೂಹಲಕಾರಿಯಾಗಿದ್ದು - ಒಬ್ಬೊಬ್ಬರ ವಿಷಯದ ಸುರುಳಿ ಬಿಚ್ಚುತ್ತ, ಅಲ್ಲಿ 
ಜರುಗುವ ಘಟನೆಗಳು ಜೀವಂತವಾಗಿ ಗಮನ ಸೆಳೆಯುತ್ತವೆ. ದಶ ದೃಶ್ಯಗಳಂತೆ 
ಕ್ರಿಯಾಶೀಲವಾಗಿ ಅರ್ಥದ ಪದರುಗಳನ್ನು ಬಿಡಿಸುತ್ತವೆ. 


ಶರಟಿನೊಳಗೆ ಚಿಲಕತ್ತು ಧರಿಸಿದ ರಾಜನ ಆಗಮನ, ಒಂದು ಕಾಲದ 
ಐತಿಹಾಸಿಕ ಸತ್ಯವನ್ನು ಕಣ್ಣಿಗೆ ಹಿಡಿಯುತ್ತದೆ. ಶರಟು ಹಾಗೂ ಚಿಲಕತ್ತು 
ಎನ್ನುವ ಎರಡೂ ಪದಗಳು ರಾಜನ ದಕ್ಷತೆ ಹಾಗೂ ಚಾತುರ್ಯಕ್ಕೆ 
ನಿದರ್ಶನವಾಗಿವೆ. ಒಂದು ಕಾಲದ ಐತಿಹಾಸಿಕ ಘಟನೆಯನ್ನು ವರ್ತಮಾನಕ್ಕೆ 
ಸಂವೇದಿಸುವಲ್ಲಿ "ಶರಟು' ಮತ್ತು “ಚಿಲಕತ್ತು' ಪದಗಳು ಅರ್ಥವತ್ತಾಗಿ 
ಬಳಸಲ್ಪಟ್ಟಿವೆ. 


“ಬಲು, ಬಲ್ಲು, ವಿದ್ಭುತ್ತು' ಎನ್ನುವ ಪದಗಳ ಯೋಜನೆ' ಐತಿಹಾಸಿಕ ಕಾಲದ 
ಸಂದರ್ಭವನ್ನು ವರ್ತಮಾನಕ್ಕೆ ತಂದು ನಿಲ್ಲಿಸುತ್ತದೆ. 
ಅದರ ಬ್ಕಾಟರಿಯು, ಬಟನ್ನು 
ರಾಣಿಯ ಕೈಯೊಳಿದೆ. 
ರಾಣಿಯ ತಲೆಗೂದಲಲಿ 


೬() 


ಕರ್ನಾಟಕ ಭಾರತಿ 


ತೋಟವೊಂದು ಬೆಳದಿದೆ. 


ಈ ಪದ್ಮ ರಾಜ-ರಾಣಿಯರಿಗಿರುವ ಸಂಬಂಧವನ್ನು ಸೂಚಿಸುವುದಲ್ಲದೆ, 
ರಾಣಿಯ ಅಧಿಕಾರಿವನ್ನೂ ಸಂಕೇತಿಸುತ್ತದೆ. "ರಾಣಿಯ ತಲಿಗೂದಲಲಿ 
ತೋಟವೊಂದು ಬಿಳೆದಿದೆ' ಎನ್ನುವದರಲ್ಲಿ ರಾಣಿಯ ವಿಶೇಷ ಸೌಂದರ್ಯ, 
ಹಾಗೂ: ವೈಭವಗಳನ್ನು ಒಟ್ಟಿಗೆ - ನಿರ್ದೇಶಿಸುತ್ತದೆ. ಸರಾಗವಾಗಿ ಸಾಗುವ ಈ 
ಮಿಥ್‌, ತೋಟ ಬೆಳೆಯುವವರೆಗೆ ಒಂದು ಹಂತಕ್ಕೆ ಬಂದು ನಿಂತು, ಇನ್ನೂ 
ಮುಂದೆ ಅದು ಇನ್ನೊಂದು ತಿರುವನ್ನು ಪಡೆಯುತ್ತದೆ. ಯದ್ಧಕ್ಕೆಂದು 
ಮುನ್ನಡೆದ ಯೋಧನೊಬ್ಬ ರಾಣಿಯ ತಲೆಗೂದಲಿನ ಹೂ ಬಯ ಕೈಚಾಚಿ 
ತಲೆ ಬಾಚುವ ಸನ್ನಿವೇಶದಿಂದ ಮಿಥ್‌ ಇನ್ನಷ್ಟು ಕ್ರಿಯಾಶೀಲವಾಗಲು 
ಕಾರಣವಾಗುತ್ತದೆ. 


ಯೋಧನ ಔದ್ಧತ್ನಕ್ಕೆ ಬೇಸತ್ತ ಸೇವೆಯಾಳಿಗೆ ಈ: ಪ್ರಕರಣದ ಸುಳಿವು ಹತ್ತಿ, 
ಕೆರಳಿದ ಅವನು ಯೋಧನ: ತಲಯುರುಳಿಸುವದಕ್ಕೂ ಹಿಂದುಮುಂದು 
ನೋಡುವದಿಲ್ಲ. ಯೋಧನ  ತಲಿಯೊಡೆದು. ಎರಡು ಹೋಳಾಗಿ ಬಿತ್ತು. 
ಯೋಧನ ಸಾವಿನ ಸುದ್ದಿ ಸೈನ್ಮದಲ್ಲಿ ಹಬ್ಬಿಕೊಂಡು ಸಾರ್ಜಂಟನು ಬಂದು, 
ಯೋಧನ ತಲಯುರುಳಿಸಿದ ಆ ಸೇವೆಯಾಳನ್ನು ಬಂಧಿಸಿ, ಜಡ್ಡಿಯನ್ನು 
ಸಂಧಿಸಿದ. ನ್ಕಾಯಾನ್ಮಾಯಗಳ ಪರೀಕ್ಷೆಗಾಗಿ ಕೇಸು ಕೋರ್ಟಿನ ಕಟಟಿ 
ಹತ್ತುತ್ತದೆ. ಸಾಕ್ಷಿ ಸಹಿ, ಪುರಾವೆ, ದಾಖಲೆಗಳ ಮೇಲಿಂದ ಕೇಸು 
ಮುಂದುವರಿಯುವುದು. ಕೋರ್ಟಿನ ವ್ಯವಹಾರ ಹೀಗೇ ನಡೆದೀತೆಂದು 
ಹೇಳುವುದು : ಕಷ್ಟ. ನ್ಕಾಯವೊ ಒಮ್ಮೊಮ್ಮೆ ಪಲ್ಲಟವಾಗಿ ಕೆಳಗು 
` ಮೇಲಾಗಬಹುದೆಂಬ ಸಂದೇಹವೂ ವಕ್ತವಾಗಿರುವುದು.ಅಳಿನಣ್ಣ' 


ಲಂಚಿಕೊಟ್ಟು ಬಿಡಿಸುವ ವರೆಗೂ ಈ ಘಟನೆ ಆ ಹೋಟಲಿನಲ್ಲಿ ಬಣ್ಣ 
ಪಡೆಯಿತು. 


ಆ ಹೋಟಿಲಿನ ಮೂಲೆಯೊಂದರಲ್ಲಿ ಕೈಗೆ ಗಲ್ಲವಿಟ್ಟು, ಓಳಿಓಳಿ ಕಣ್ಣಿಡುತ್ತ 
ಕುಳಿತ ಕವಿಯೊಬ್ಬನು ಹೋಟೆಲಿನ ಮೂಲಕ ಇಲ್ಲವೆ ಚಾಲಕನಾಗಿ ಬಂದ 
ಕಾಲನ ಕಣ್ಣಿಗೆ ಬೀಳುತ್ತಾನೆ. ಕವಿ ಮುಗ್ಧ ಮೌನಿ, ಮಿತಭಾಒಿಯಾಗಿದ್ದು ತೀರ 
ಸಹಜವಾದ ' ಉಡುಪನ್ನು ತೊಟ್ಟವನಾಗಿದ್ದ. ಮೋಜುವಿಲಾಸಗಳಲ್ಲಿ 
ತೊಡಗಿ ಕೊಂಡ ಜನಸಂದಣಿಯಲ್ಲಿ ಇವನೊಬ್ಬ: ಅಪರೂಪದ ವ್ಯಕ್ತಿ 
ಯೆಂಬಂತೆ ಕಂಡ. ತಿನ್ನದೆ : ಉಣ್ಣದೆ. : ಮೂಲೆಯೊಂದರಲ್ಲಿ ಒಳಿಓಳಿ 
ಕಣ್ಮಿಡುತ್ತ ಕುಳಿತಿದ್ದ ಆ ಕವಿಯನ್ನು : ದೃಷ್ಟಿಸಿ, ಕಾಲ ಅವನ ಬಳಿಗೆ ಬಂದು 
“ಯಾರು ನೀವು ಸ್ಥಾಮಿ” ಎಂದು ಕೇಳಿದ. “ತಾನೊಬ್ಬ ನಿರಪೇಕ್ಲಿತ ನಿರುಪದ್ರವಿ 
ಆಸಾಮಿ” ಎಂದುತ್ತರಿನಿದ. ರಾಜರು, ಅಧಿರಾಜರು, ಮಂತ್ರಿಗಳು, 


೬೨ 


ಗೋಕಾಕ ನವ್ಯಕಾವ್ಯ 


ಲಕ್ಷ್ಮೀಪುತ್ರರು, ಪೌತ್ರರು, ಯೋಧರು, ತಂತ್ರಿಗಳು, ಸುಂದರಿಯರು, ಚಪಲಿ 
ಯರು, ವಿಧ ವಿಧ ನಾರಿಯರು: ತಮ್ಮ ಮನಸ್ಸು. ಬಯಸಿದ್ದನ್ನು ತಿನ್ನಲು, 
ಉಣ್ಣಲಿಂದು ಅನೇಕ ಜನ ಬಂದಿರುವುದನ್ನು ನಿರ್ದೇಶಿಸಿ “ಇಲ್ಲಿ ನಿಮ್ಮದೇನು 
ಕೆಲಸ” ಎಂದು ಮತ್ತೆ ಪ್ರಶ್ನಿಸಲು, ಕವಿ ಮಧುರವಾಗಿ ನಕ್ಕು" ಒಂದು ಗಳಿಗೆ 
ಮೋಜು ನೋಡುವುದಕ್ಕಾಗಿ' ತಾನು ಬಂದಿರುವುದಾಗಿ ಉತ್ತರಿಸಿದ. 
“ಪುರಸತ್ತಿಲ್ಲದೆ ಗಾನಿಗೊಂಡು ಸಾಯ್ಡುದ'ನ್ನು ಹಾಗೂ 'ಜೀವಕೋಟ ಹೂಡಿದ 
ನವರಸ ನಾಟಕ' ಹೇಗೆ ನಡೆಯುವುದೆಂಬುದನ್ನು ನೋಡಲು ತಾನು ಅಲ್ಲಿಗೆ 
ಬಂದದ್ದಾಗಿ ಕವಿ ಸ್ಪಷ್ಠವಾಗಿಯೆ ನುಡಿದ. ಕವಿಯ ಮಾತುಗಳು ಕಾಲನಿಗೆ 
ಹಿಡಿಸಲಿಲ್ಲ. ಅವನು ಬೇಸರದ ಭಾವದಿಂದ ಮೈಗಳ್ಳರಿಗೆ, ಅಲಸಿಗಳಿಗೆ, 
ಏನೊಂದು. ಮಾಡದವರಿಗೆ: ಅಲ್ಲಿ ಪ್ರವೇಶವಿಲ್ಲವೆಂದು, ಮೋಜು 
ನೋಡುವುದಕ್ಕೆ ಇದು : ನಾಟ್ಕಿಶಾಲಿಯಲ್ಲವೆಂದು ಜಬರಿಸುವ ಭಾವದಲ್ಲಿ 
ನುಡಿದ. ಆಗ ಕವಿ ಅನಂತರ ತನಗಿತ್ತ ಪಾಸನ್ನು ತೋರಿಸಿ, ತನ್ನ ಪ್ರವೇಶವನ್ನು 
ಖಚಿತಪಡಿಸಿಕೊಂಡ. ಈ ಹೋಟಲು ಹೇಗೆ ನಡೆದಿದೆ ಎನ್ನುವ ವರದಿ ಒಪ್ಪಿಸುವ 
ಕೆಲಸಕ್ಕಾಗಿ ವರದ ತನ್ನನ್ನು ಕಳಿಸಿದ್ದಾನೆಂದು ಕವಿ ದಿಟ್ಟತನದಿಂದ ಕಾಲನಿಗೆ 
ನುಡಿದ. " ಮನ್ವಂತರ ಬೇಕೆ ?' ಎಂದು ಮಧೆ ಮಧ್ಯೆ ಪ್ರಶ್ನಿಸಿದ. 

ಅಣಮಬಾಂಬನು ಸಿದ್ದಗೊಳಿಸಿ ಪ್ರಳಯದೂಟಿಕೆಂದು 

ಮನುಕುಲವನೆ ಆಮಂತ್ರಿಸಿ ಸಾವಿನಾಟಕೆಂದು 


ಹೀಗೆ ಹೋಟಿಲಿನಲ್ಲಿ ರಂಗೇರಿದ: ಗಂಡಾಂತರ ಸ್ಥಿತಿಯನ್ನು ಬಣ್ಣಿಸಿ ಬರೆದು, 
ಪ್ರತ್ಕುತ್ತರಕ್ಕಾಗಿ ಕಾಯ್ದಿರುವುದಾಗಿ ಕವಿ ನಿರ್ಧಿತಿಯಿಂದ ನುಡಿದ. 

ಕಾಲಪುರುಷನಟ್ಟಹಾಸ . ದಿಗ್‌ದಿಗಂತರಕ್ಕೇರಿತು. ಕಾಲ ಕವಿಯ 
ಮಾತುಗಳಿಗೆ ಸೊಪ್ಪು ಹಾಕದೆ, ತನ್ನ ಅಹಂಕಾರವನ್ನು ಮೆರೆದ. ಆದರೂ 
ಕವಿಯು ತನ್ನ ಗುಟ್ಟನ್ನು : ಅರಿತುಕೊಂಡ ಬಗ್ಗೆ ಒಳಗುದಿ. ಕೊನೆಯಲ್ಲಿ 
ಕವಿಯನ್ನು ಸ್ವಾಗತಿಸಿ, ನೇಪಥೈದಲ್ಲಿ ಗಂಟಿ ಬಾರಿಸುತ್ತ, ರಂಗೇರಿರುವುದನ್ನು 
ಹಾಗೂ ಅಂಕ ಪಡದೆ ಬೀಳುವುದನ್ನು ಸೂಚಿಸುತ್ತಾನೆ. 


ನಾಟಕ ಸೂತ್ರಧಾರಿ ಕುಣಿಯುತಿಹುದು ಗೊಂಬೆ, 
ಚಿನ್ಮಯದಾ ಜೀವ ಕಳೆಯ ತುಂಬುವತನಕ ಜನರೆಂಬೆ 


ಈ ಅಗಾಧ ದೃಶ್ಯವನ್ನು ನೋಡುವಂತೆ ಕಾಲ ಕವಿಯ ಚಿತ್ತ ಸೆಳೆಯುವಲ್ಲಿ 
ಸಮರ್ಥನಾಗುತ್ತಾನೆ. ಕವಿಯ  ಅನಂತಸಾಕ್ಲಿಯ ಸಮ್ಮುಖದಲ್ಲಿಯೇ 
ಅನಂತಚಿತ್ತ ::ಸಂಕಲ್ಪಿಸಿದಂಥ ಗವಿಯ ಹಿಡಿದು ರಾಗ ಭೋಗಗಳನ್ನು 


೬೧ 


ಕರ್ನಾಟಕ ಭಾರತಿ 


ರೂಒಸುವ ಭರವಸೆ ಕೊಡುತ್ತಾನೆ ಕಾಲ. ಈ ಭರವಸೆಯೊಂದಿಗೆ ಹೋಟಿಲಿನ 
ಎರಡನೆಯ ದೃಶ್ಯದ ಅಂಕು ಪಡದೆ ಬೀಳುತ್ತದೆ. 


ಪದ್ಮದ ಮೊದಲಭಾಗದಲ್ಲಿ ಕಾಣಿಸಿಕೊಳ್ಳುವ ರಾಜ ರಾಣಿಯರ ಮಿಥ್‌ 
ಐತಿಹಾಸಿಕ ಸಂದರ್ಭವೊಂದರ ಪರಿಸಮಾಹಯನ್ನು ಸೂಚಿಸಿ, ಕಥಾನಕದ 
ವಿವರಗಳನ್ನು ನವೀಕರಿಸಿ “ಶರಟನೊಳಗೆ ಚಿಲಕತ್ತು ಧರಿಸಿದ ರಾಜ,' ಮತ್ತು 
ತಲಿಗೂದಲಲ್ಲಿ ತೋಟಬೆಳೆದ ರಾಣಿ'ಯರ ಪ್ರತಿಮೆಗಳನ್ನು ಸೃಷ್ಟಿಸಿ, ಒಂದು 
ಕಾಲದ ಅಂತ್ಯವನ್ನು ಸೂಚಿಸುತ್ತದೆ. 


ಪದ್ಮದ ಎರಡನೆಯ ಭಾಗದಲ್ಲಿ ಕಾಲ ಮತ್ತು ಕವಿ ಕಾಣಿಸಿಕೊಂಡು, 
ಅವರಿಬ್ಬರ ಮಾತುಕತೆ ಹಾಗೂ ವಿಚಿತ್ರ ವಾತಾವರಣ ಗಮನಕ್ಕೆ ಬರುತ್ತವೆ. 
ವೈಭವದ ಸಂಕೇತವಾಗಿರುವ ತಾಜಮಹಲು ಹೋಟಲು ಗಂಡಾಂತರದ ಹಾಗೂ 
ವಿನಾಶದ ಕೇಂದ್ರವಾಗಿರುವುದನ್ನು ಕವಿಯ ಕಣ್ಣು ಗುರ್ತಿಸುತ್ತದೆ. ಇದು 
ನಾಗರಿಕತೆಯ ವಿನಾಶವನ್ನು ಧ್ವನಿಸುವುದು. ಅದನ್ನು ತಡೆಯಬೇಕೆನ್ನುವ 
ವಿಚಾರ ಕವಿಯದು. 


ಎಲಿಯಟ್‌ನ (0700೧ 0606 15 180170 ರಂಗ ಸಂಕೇತದಂತೆ, 
ಇಲ್ಲಿ ಗೋಕಾಕರು ತಾಜಮಹಲನ್ನು ಸಂಕೇತವನ್ನಾಗಿ ಬಳಸಿರುವುದು ಅತ್ಯಂತ 
ಅರ್ಥಪೂರ್ಣವಾಗಿದೆ. ಭಾರತೀಯ ಸಂಸ್ಕೃತಿ - ಇತಿಹಾಸಗಳ ಸನ್ನಿವೇಶ 
ಸಂದರ್ಭಗಳನ್ನು ಹಿಗ್ಗಿನ ಹೊಸ ಅರ್ಥವನ್ನು ಸ್ಫುರಿಸುವ 
ವಿಚಾರವಿರುವುದನ್ನು ಸೂಕ್ಶ್ಮವಾಗಿ ಪರಿಶೀಲಿಸಬಹುದು. 

ಅಣುಬಾ೦ಬನು ಸಿದ್ಧಗೊಳಿಸಿ ಪ್ರಳಯದೂಟಕೆಂದು 


ಮನುಕುಲವನೆ ಆಮಂತ್ರಿಸಿ ಸಾವಿನಾಟಕೆಂದು 


ಇಡೀ ನಾಗರಿಕತೆಗೆ ಗಂಡಾಂತರ ತಂದೊಡ್ಡುವ, ವಿದ್ಧಂಸಕ ಚಟುವಟಿಕೆಯ 
ಪೂರ್ವ ನಿಯೋಜನೆಯಿರುವುದನ್ನು ಈ ಮಾತುಗಳು ಧ್ವನಿಸುತ್ತವೆ. 
ಆಮಂತ್ರಣದ ಮೋಜು ಮೇಜವಾನಿಯಲ್ಲಿ ಮನುಕುಲವನ್ನು ಅಂತ್ಯ 
ಗೊಳಿಸುವ, ಉಧ್ಯಸ್ನಗೊಳಿಸುವ ಹೊಂಚು ಅತ್ಕಂತ ಭೀಕರವಾದದ್ದು. 
'ಅಣುಬಾಂಬನು ಸಿದ್ಧಗೊಳಿಸಿ' ಎನ್ನುವದು ಮಹಾಯುದ್ಧಗಳ ಭೀಕರತೆ 
ಯನ್ನು, ದುರಂತವನ್ನು ಧ್ವನಿಸಿ, ತಲ್ಲಣಗೊಳಿಸುತ್ತದೆ. ಮಾನವೀಯ 
ಮೌಲ್ಯಗಳ ಹ್ರಾಸವನ್ನು ಹಾಗೂ ವಿಜ್ಞಾನದ ವಿಕೃತಿಯನ್ನು ಧ್ವನಿಸುವಲ್ಲಿ ಕಾಲ 
- ಕವಿ ಪದ್ಮ ಸಮರ್ಥವಾಗಿ ಮೂಡಿಬಂದಿದೆ. 


ಗೋಕಾಕರ 'ಕಾಲ - ಕವಿ' ಪದ್ಮದ ಭಾವ ಹಾಗೂ ವಿಚಾರಗಳು ಇನ್ನು 


೬೪ 


ಗೋಕಾಕ : ನವ್ಕಕಾವ್ಶ 


ಮುಂದಿನ ನವಕವಿಗಳಿಗೆ ಪ್ರೇರಣೆಯನ್ನೊದಗಿಸಿರುವದು ಗಮನಾರ್ಹ 
ವಾದದ್ದು. 


“ ಬಿತ್ತಿದೆನು ಬೆಳೆದೆ ಆಟಿಂಬಾಂಬು ಕಾಳುಗಳ ' - ಇಂಥ ಕೆಲವು 
ಫ್ಲಾಸಿಸ್‌ ಹಾಗೂ ವಿಚಾರಗಳನ್ನು ಅಡಿಗ, ಕಣವಿ, ಶಿವರುದ್ರಪ್ಪ ಮುಂತಾದ 
ಕವಿಗಳಲ್ಲಿ ಕಾಣಬಹುದು. 


" ವವಕವಿತೆಗಳು ' ಸಂಗ್ರಹದ " ದುಃಸ್ಟಪ್ನ ' ಅತ್ಯಂತ ಮೌಲಿಕವಾಗಿರುವ 
ಪದ್ಮ. ಹಳೆಗಾಲದ ಮಿಥ್‌ನ್ನು ಆತ್ಮಸಾತ್‌ ಮಾಡಿಕೊಂಡು ವರ್ತಮಾನಕ್ಕೆ 
` ಧ್ವನಿಸುವಂತಹ ಅಭಿವಕ್ತಿ ಇಲ್ಲಿ ಸಾಧ್ಯವಾಗಿದೆ. 

ಕವಿಯ ಮನಸ್ಸಿನಲ್ಲಿ "ವಜ್ರಸಮ ವೃಕ್ತಿತ್ವ'ದ ಕಲ್ಪನೆಯಿರುವುದು 
ಸುಸ್ಪಷ್ಠವಾಗಿದೆ. ವೃಕ್ತಿತ್ವ.. ವಜ್ರಸಮವಾಗಬೇಕೆಂಬುದು, ಬೆಳೆಯುತ್ತ 
ಹೋಗಬೇಕೆಂಬುದು ಮಾನವನ ಅಭೀಪ್ಲೆ. ಆದರೆ ಮಾನವ ಭಾವಿಸುವಂತೆ, 
ಊಹಿಸುವಂತೆ ಎಲ್ಲವೂ ಘಟಿಸದಿರುವುದು ಒಂದು ದುರಂತ. ಇಂಥ 
ಉದಾಹರಣೆ ವಿನಾಯಕರ ್ಹಕಣ್ಣೆದುರಿಗಿದ್ದು. ಅದು "ದುಃಸಪ್ನ'ವಾಗಿ 
ಅವರನ್ನು ಕಾಡುವ ರೀತಿ ಕಾಫ್ಕಾನ ಕನಸುಗಳನ್ನು ನೆನಓಗೆ ತರುವಂಥಾದ್ದು. 
ಭಾರತಕಥೆಯ ದುರ್ಯೋಧನ "“ವಜ್ರಮನನ್ಯ'ನೆಂದು ಹೆಸರಾಗಿದ್ದು, 
ವಜ್ರಸಮವಕ್ತಿತ್ವವನ್ನು ಪಡೆಯಲು ಶಕ್ತನಾಗಿದ್ದವನು. ಆದರೆ ಅದು 
ಸಾಧ್ಯವಾಗದೆ ಛಲದಿಂದ ದುರಂತಕ್ಕೆ ಗುರಿಯಾದದ್ದು ಕಥೆಯ ದಿಕ್ಕನ್ನೇ 
ಬದಲಿಸಿರುವುದಕ್ಕೆ ಪಂಪನಂಥ ಕವಿಯೂ ಮರುಗಿದ್ದುಂಟು. ಈ " ದುಃಸ್ಪಪ್ಪ' 
ಪದ್ಮದಲ್ಲಿ “ವಜ್ರಸಮ ವೃಕ್ತಿತ್ವ' ಕೈ ಸಂಬಂಧಪಟ್ಟಹಾಗೆ ಹಳೆಯ ಕಾಲದ 
ಸನ್ನಿವೇಶಗಳು ಮತ್ತೆ ಜೀವಪಡೆದು , ಮರೆತು ಹೋದ ಮಿಥ್‌ನ್ನು ಪುನಃ 
ಸೃಟ್ಟಿಸುವುದರಲ್ಲಿವೆ. 

ಗಾಂಧಾರಿ ದೃಷ್ಟಿಯಾಡಿದ ಚಿತ್ತ ದ್ರವೈ 

ನಿನ್ನ ಮುಖೃಪ್ರಾಣದಲ್ಲಿದೆ ಸಿಂಹಾಸನಸ್ಕವಾಗಿದೆ. 
ಎನ್ನುವ ಮಾತಿನಿಂದ ಊರುಭಂಗವಾದ ಸ್ಥಳವನಷ್ಟು ಬಿಟ್ಟು ದುರ್ಯೋ- 


ಧನನ ಉಳಿದೆಲ್ಲ ದೇಹ ವಜ್ರದ್ದಾಗಿತ್ತು. ಗಾಂಧಾರಿ ದೃಷ್ಠಿಯಾಡದ ಸ್ಥಳ 
ದುರಂತದ ಬಿಂದುವಾಗಿ ಉಳಿದಿತ್ತೆಂಬ ಸೂಚನೆ ಪದ್ಮದ ಪ್ರಾರಂಭದಲ್ಲಿದೆ. 


ಓ ವನಸ್ಪತಿರಾಜ ಚಂದ್ರ ! 
ನಿನ್ನ ಮಂಜುಚಬಿಟ್ಟಗಳ ಮೇಲ 
ನಿಗಿ ನಿಗಿ ಕೆಂಡಗಳ ಕುಂಡದಲ್ಲಿ ಬಿದ್ದು 


೬೫ 


ಕರ್ನಾಟಕ ಭಾರತಿ 


ಮೊಲವೊಂದು ಸಾಯುತ್ತಿದೆ ! 


ಇದು ದುಃಸ್ಟಪ್ನದ ಒಂದು ದೃಶ್ಯ. ವನಸ್ಪತಿ ರಾಜ ಚಂದ್ರನ ಪ್ರತಿಮೆಯಿಂದ 
ದುಃಸ್ಟಪ್ನ ಬೆಳೆಯುತ್ತ. ಹೋಗುತ್ತಿದೆ. 


ಬೆಂಚುಗಲ್ಲಿನ ಪರ್ವತದ ಹೊದರಿನಲ್ಲಿ 
ಮೇಣದ ಗವಿಯೊಂದಿದೆ. 


ಮಂಜುಬೆಟ್ಟ, ಕೆಂಡಗಳ ಕುಂಡ, ಸಾಯುವ ಮೊಲ, ಬೆಂಚುಗಲ್ಲಿನ ಪರ್ವತ, 
ಹೊದರು, ಮೇಣದ ಗವಿ ಹೀಗೆ ದುಃಸಪ್ನದ ಬಾಗಿಲು ತೆಗೆಯುತ್ತದೆ. 
ಢಾಲಿನಂತಹ ಭದ್ರಾಕಾರದಲ್ಲಿ ಹೌಹಾರುವ ಸಣ್ಣಿಲಿಯೊಂದು ಮನೆಮಾಡಿ 
ಕೊಂಡಿರುವ ಚಿತ್ರ ಕೌತುಕವನ್ನು ಕೆದಕುತ್ತದೆ...ಆ ಗವಿಯ” ಒಳಗಡೆಗೆ 
ಘೋರ ಕತ್ತಲೆ ಕವಿದಿದ್ದು, ಅಂತರ ಬೆ೦ತರವೇ' ಅಲ್ಲಿಯ ಮೂರ್ತಿ. ಈ 
ಗುಡಿಯಲ್ಲಿ ಕತ್ತಲೆಯ ನಂದಾದೀಪ, ಅಳ್ಳಿದೆಯೆ ಅಲ್ಲಿ ಸುಡುತ್ತಿರುವ ತೈಲ, 
ನೆನಓನ ಹೂಬತ್ತಿ ಉರಿಯುತ್ತಿದೆ. 


ಪ್ರಾಣ ಪ್ರಣತಿಯಲ್ಲಿ 
ಹಾವಿನಂತೆ ಬಿದ್ದುಕೊಂಡಿದೆ 


ಪ್ರಾಣಪ್ರಣತಿಯೆಂಬ . ರೂಪಕ ವಚನಗಳಿಂದ ಉತ್ಪೂರ್ತವಾಗಿದ್ದರೂ 
ಪ್ರಾಣಕ್ಕೆ ಒಂದು ಆಕಾರ ಪ್ರಾಪ್ತವಾಗುವುದನ್ನು ಲಕ್ಬಿ ಸಬೇಕು. ಪ್ರಣತಿಯಲ್ಲಿನ 
ಬತ್ತಿಯ ಆಕಾರ . ಹಾವನ್ನು . ಹೋಲಿ, ನಿರಾಕಾರವಾಗಿರುವ ಪ್ರಾಣಬತ್ತಿಯ 
ಆಕಾರವನ್ನು. ಪಡೆಯಬಹುದು. ರೂಪಕವು. ಹಿಗ್ಗಿಕೊಂಡು ಪ್ರತಿಮೆ 
ಸಾವಯವ ಪಡೆಯುವದಕ್ಕೆ ಇದೊಂದು ಖಚಿತ ನಿದರ್ಶನವಾಗಲಿದೆ. 
ಗರುಡವೆಹನನ ನೆನಪಾಗಿ, ಗರುಡವಾಹನನನ್ನು ಸಂಬೋಧಿಸುತ್ತ 


ಯಾವ ಗರುಡನ ಗೆರೆ ತೋರಿಸಲಿ ? 
ಎನ್ನುವ ಪ್ರಶ್ನೆ ಕಂಗೆಟ್ಟ ಆತ್ಮದ ಅರುಚುವಿಕೆಯನ್ನು . ಸೂಚಿಸುತ್ತದೆ. 
ದಟ್ಟವಾಗಿ ಹಬ್ಬಿಕೊಂಡಿರುವ ಅಂಥ ತಮನಸ್ನಿನಿಂದ ಬಿಡುಗಡೆ ಪಡೆಯ 
ಬೇಕೆನ್ನುವ ಇಚ್ಛೆ ಪ್ರಬಲಿಸಿ, ಅಂಥ ಕಿರಣಗಳಿಗಾಗಿ ಹಾರೈಸುತ್ತದೆ. 


ಈ ಪಾತಾಳ ಬಾವಿಯಲ್ಲಿ 
ತುಂಬಿ ಕೆಳಗಿಳಿದ ಕೊಡವನ್ನು 
ಯಾವ ಪಾತಾಳಗಡೆ ಹೊರಗೆ ತಂದೀತು ? 


ಈ ಮಾತುಗಳು ದುರ್ಯೋಧನನ, ದುಷ್ಕತ್ಸಗಳು ಹೆಚ್ಚಿ. ಆತನ - ಪಾಪದ 


೬೬ 


ಗೋಕಾಕ  ನವ್ಕಕಾವ್ಕ 


ಕೊಡ ತುಂಬಿ, ಪಾತಾಳದ ಬಾಯಿಯಲ್ಲಿಳಿದಿರುವುದನ್ನು ಸೂಚಿಸುವದರ 
ಜೊತೆಗೆ ವರ್ತಮಾನದ ತ್ರಸ್ತ ಮಾನವನ ವಜ್ರಸಮ ವೃಕ್ತಿತ್ವ್ಯವೇ ನಶಿಸುತ್ತ, 
ಅದು ಪಾತಾಳ ಬಾವಿಗಿಳಿದಿರುವುದನ್ನು ಧ್ವನಿಸುತ್ತದೆ. 


ಯಾವ ಪಾತಾಳಗಡೆ ಹೊರಗೆ ತಂದೀತು? 


ಎನ್ನುವದು ಇಡಿಯ : ಮಾನವ ಜನಾಂಗದ ಆರ್ತಪ್ರಾರ್ಥನೆಯೇ ಆಗಿದೆ. 
ಇಂಥ ಸಂದರ್ಭಗಳಲ್ಲಿ ಗೋಕಾಕರ ಕಾವೈ ಹಾಗೂ ವಿಚಾರ ಇಲಿಯಟ್‌ 
ಮತ್ತು ಏಟ್ಟರ ಮಟ್ಟಕ್ಕೇರುವುದನ್ನು ಗಮನಿಸಬೇಕು. ಸರಳವಾದ ಅಭಿವ್ಯಕ್ತಿ 
ಅತ್ಯಂತ. ಅರ್ಥಪೂರ್ಣವಾಗಿ ಮನಸ್ಸನ್ನು ತಟ್ಟುವುದಕ್ಕೆ ಇದೊಂದು 
ಉದಾಹರಣೆ. 


ಯಾವ ಗಾಂಧಾರೀ ದೇವಿಯ ಕೃಪಾದೃಷ್ಟಿ 
ಈ ಊರುಭಂಗವನ್ನು ತಓಸೀತು? 


ಮಾನವನ ವೃಕ್ತಿತ್ವದ ದುರಂತವನ್ನು ತಷ್ನಸುವ ಕುರಿತ ವಿಚಾರವೇ ಈ 
ಮಾತುಗಳ ಮೂಲಸೂತ್ರವಾಗಿದೆ. ಇದು ದುರ್ಯೋಧನನ "ಊರುಭಂಗ ' 
ಕ್ಕೆ ಮಾತ್ರ ಸೀಮಿತವಾಗದೆ, ಇಂದಿನ ನಾಗರಿಕತೆ ದುರಂತದ ಅಂಚಿನಲ್ಲಿ 
ಸುಳಿಯುತ್ತಿದ್ದು, ಇನ್ನು ಮುಂದೆ. ಸಂಭವಿಸಲಿರುವ ದುರಂತ ಘಟಿಸದಿರಲಿ 
ಎಂಬ ಆಶಯ ವೃಕ್ತವಾಗಿದೆ. " ಗಾಂಧಾರೀ ದೇವಿಯ. ಕೃಪಾದೃಟ್ಟ' ಯಿಂದ 
ಮಾತ್ರ ಈ ದುರಂತ ತಪ್ಪಬಲ್ಲದೆನ್ನುವ ವಿಚಾರ ಅತ್ಯಂತ . ಮಹತ್ವದ್ದಾಗಿ 
ಗಮನಸೆಳೆಯುತ್ತದೆ. 


ಗಾಂಧಾರಿ ಹುಟ್ಟುಗುರುಡ ಧೃತರಾಷ್ಟ್ರನನ್ನು ಮದುವೆಯಾಗಿ, ಇದ್ದ 
ಕಣ್ಣುಗಳಿಗೂ ಸಹ ಹೊರತಾಗಿ, ಧೃತರಾಷ್ಟ್ರನ ಜೀವನದ ಸಹಭಾಗಿನಿಯಾದ 
ವಳು. ಗಾಂಧಾರಿಯ ಈ ದೃಢ ನಿರ್ಧಾರವೇ ಅವಳಿಗೆ ಅಂಥಾ ಶಕ್ತಿಯನ್ನು 
ಒದಗಿಸಿರುವದು. ಎಂಥಾ ದುರಂತವನ್ನು ತಬ್ಬ್ಟಸಬಹುದಾದ ಶಕ್ತಿ ಗಾಂಧಾರೀ 
ದೇವಿಯ ಕೃಪಾದೃಷ್ಠಿಗಿರುವದು. ಆದರೆ ದುರ್ಯೋಧನನ ದುಷ್ಕ ತಗಳ 
ಹೊರೆ ಹೆಚ್ಚಾಗುತ್ತ ನಡೆದು, ಊರುಭಂಗ ಅನಿವಾರ್ಯವಾಯಿತೆಂಬುದನ್ನು 
ಧ್ವನಿಸುತ್ತದೆ. ಹುಟ್ಟುಗುರುಡ ಧೃತರಾಷ್ಟ್ರನ ಜೀವನಕ್ಕೆ ಬೆಳಕನ್ನಿತ್ತು 
ಬದುಕನ್ನು ಸಹ್ಮವಾಗಿ ಮಾಡಿದ ಶ್ರೇಯ ಗಾಂಧಾರಿಗೆ ಸಲ್ಲುವಂಥಾದ್ದು. 


ನಿನ್ನ ಧೃತರಾಷ್ಟ್ರ ಸಂತತಿ 
ಪಟಪಟನೆ ಹುಟ್ಟುತ್ತಿದೆ, ಸಾಯುತ್ತಿದೆ. 


ಗಾಂಧಾರಿ ದಿಯ ಕಾಪು ಇಲ್ಲದ್ದರಿಂದ " ಧೃತರಾಷ್ಟ್ರ ಸಂತತಿ ಪಟಪಟನೆ 


೬೭ 


ಕರ್ನಾಟಕ ಭಾರತಿ 


ಹುಟ್ಟಿ, ಸಾಯುವಂತಾಗಿದೆ' ಎನ್ನುವ ಮಾತು, ಅತ್ಮಂತ ಅರ್ಥಪೂರ್ಣವಾಗಿದ್ದು, 
ಅದು ಕೇವಲ ಧೃತರಾಷ್ಟ್ರ ಸಂತತಿಗೆ ಮಾತ್ರ ಅನ್ನಯಿಸದೆ, ಇಡೀ ಮಾನವ 
ಜನಾಂಗಕ್ಕೆ ಅನ್ವಯಿಸುವಂಥದಾದೆ. ಇಂಥ ಸಂತತಿ ದುರಂತಪರಂಪರೆಯ 
ಸಂಕೇತವಾಗಿ ಮಾನವಜನಾಂಗದ ದಾರುಣತೆ ಹಾಗೂ ಭೀಕರತೆಯನ್ನು 
ಪ್ರತಿಮಿಸುತ್ತದೆ.ಇಲ್ಲಿಯ ದುಃಸ್ಟಪ್ನ. ಕೇವಲ ಧೃತರಾಷ್ಟ್ರ ಸಂತತಿಗೆ ಮಾತ್ರ 
ಅನ್ವಯಿಸದೆ, ವೈಜ್ಞಾನಿಕ ವಿಕೃತಿಗಳ ಯುದ್ಧಗಳ ತಾಂಡವದ ಹಿನ್ನೆಲೆಯಲ್ಲಿ 
ಇಡೀ ಮಾನವ ಜನಾಂಗದ ದುಃಸ್ಥಪ್ಪವಾಗಿ ಕಾಡುವಂತಾಗಿದೆ. 


- ವಿನಾಯಕರ ದೃಷ್ಟಿ ಗಾಂಧಾರಿ ದೃಷ್ಟಿಯಂತೆ ಮಾನವ ಜನಾಂಗದ 
ಉಳಿವಿಗಾಗಿ ಚಿಂತಿಸುವ ಹಾದಿಯಲ್ಲಿದೆ. 


ಏಲ್ಸಿನ ಸೆಕೆಂಡ ಕಮಿಂಗ್‌, ವೇಸ್ಫಲ್ಕಾಂಡ್‌, ಎಡಿಥ್‌ ಸಿಟ್‌ವೆಲ್ಲಳ ಐಂಡ್‌ 
ಸ್ಟಿಲ್‌ ಫಾಲ್ಸ ದಿ ರೇನ್‌ ತರಹ ಮಾವನ ಜನಾಂಗದ ಅಳಿವು ಉಳಿವುಗಳ ಕುರಿತ 
ವಿಚಾರ ಈ ಪದ್ಮದಲ್ಲಿ ಮಹತ್ವಪಡೆಯುತ್ತದೆ. ಈ ಅರ್ಥದಲ್ಲಿ ವಿನಾಯಕರು 
ಏಟ್ಟನ ತರಹ ಹಳೆಗಾಲದ ಮಿಥ್‌ಗಳಿಂದ ಪ್ರೇರಿತರಾಗಿ, ವರ್ತಮಾನದಲ್ಲಿ 
ನಿಂತು ಚಿಂತಿಸುವ ದೃಷ್ಠಿಯಿಂದ "ದುಃಸ್ಥಪ್ಪ' ಅತಂತ ಗಮನಾರ್ಹ 
ಪದ್ಮವಾಗುತ್ತದೆ. | 


ಈ ಸಂಕಲನದ ಇನ್ನಿತರ ಪದ್ಮಗಳಲ್ಲಿ ಹಲವು ಕಡೆಗೆ ನವ್ಮದ ಅಭಿವೈಕ್ತಿ 
ರೂಪಗೊಳ್ಳಲಿರುವುದನ್ನು ಅವರಾಯ್ದುಕೊಳ್ಳುವ ಉಪಮೆ ರೂಪಕ 
ಸಂಕೇತಗಳಲ್ಲಿ ಗುರ್ತಿಸಬಹುದು. 

" ಕಾಮಣಿಗಣ್ಣಿಗೆ ಎಲ್ಲವೂ ಹಳದಿಯಾದಂತೆ 


ಕವಿಯ ಕಣ್ಣಿಗೆ ಬರಿ ಹಸಿರಾಗಿ ತೋರುತಿದೆ ಈ ತೋಟ. 
ಅಲ್ಲಿ ನೀರಂತೆ ಹಣಿಸಿದ ಮಾಳಿಯ ರಕ 


ನೋಡುವ ಕಣ್ಣೇ ಇಲ್ಲ ಇಲ್ಲ 
ತಂತಿದೀಪಬಯುಸಿ ಸ್ಹ 
ಹಿಡಿಯೇ ಕೈಗೆ ಧಕ್ಕೆ - ದ್ವಂದ್ಹಮುಯ ಜಗತ್ತು 


ಅಸಹ್ಮ ಅಸಾಧ್ಯ ಬಿಳಿಬಿಳಕಿನ 
ಕಠಾರಿ ಇರಿದ ನಂಜು ಪಸರಿಸಿದೆ 
ಹಳೆಯ ರಣಹದ್ದೊಂದು 
ವರ್ತುಲಾಕಾರವಾಗಿ 

ಯಮ ತೋರಿಸಿದ ನಿರಾಶೆಯಂತೆ 


೬೮ 


. ಗೊಾಕ:ನವಕಾವ 


ಓಲಾಡುತ್ತಿದೆ. - ಮಧ್ಯಾಹ್ನ 
ಮಾಸತಿಯ ಹಳದಿ ಕುಂಕುಮದ 
ತೊಡಿಗೆ ತೊಡೆದಂಥ ಅಗ್ತಿಪರುಷ. - ಮನ್ಮಂತರ 


ಬಂತು ಬಂತು ಜ್ವಾಲಿ ! 

ಅಂತೆ ಚೀನ, ತಿಬೇಟು, ವೀಯತ್‌, 

ತೋರಿರುವವು ದಾರಿಯ 

ನೆಕ್ಕಿ ನೆತ್ತರನೆ ಮುಗಿಲಿನೆತ್ತರವನಲ್ಲಗಳೆವ ಜಾಲಿ 

ಸವುದೆ ರುಂಡಮಾಲಿ 

ಯಜ್ಞಪಶುವಂತೆ ನಡೆದ ಮನುಕುಲವು 

ಸಾಗುತಿಹುದು ಮುಗ್ಗ 

ಇಂದು ನಾಳೆ ದಗ್ಧ ! - ಮನ್ವಂತರ 
ಇಲ್ಲಿಯ ಉಪಮೆ ರೂಪಕಗಳು ಹಳೆಯ ಬಂಧವನ್ನು ಬಿಡಿಸಿಕೊಂಡು 
ಮುಕ್ತವಾಗಿ ಸಲಿಲದ ಹಾಗೆ ಹಿಗ್ಗಿ ಹರಿಯುವುದನ್ನು ಕಾಣಬಹುದು. ಇತಿಹಾಸ, 
ಯುದ್ಧ, ವಿಜ್ಞಾನದಂತಹ ವಿವಿಧ ಕ್ಷೇತ್ರಗಳಿಂದ ಭಾಷೆ ಅಲಂಕರಣ 
ಗೊಳ್ಳುವುದನ್ನು ಸೂಕ್ಷ್ಮವಾಗಿ ಅವಲೋಕಿಸಬಹುದು. ಮನುಕುಲದ ಬಗೆಗಿನ 
ಅಪಾರ ಕಾಳಜಿ ವಿನಾಯಕರ ಬಹಳಷ್ಟು ಪದಗಳನ್ನು ಪ್ರಭಾವಿಸುವಂತಿದೆ. 
ಕ್ಲಾಸಿಕಲ್‌ ಎಂದೆನಿಸಬಹುದಾದ ವಿಷಯವನ್ನು ವಿನಾ ಯಕರು ಆಧುನಿಕ 
ಸಂವೇದನೆಗೊಗ್ಗುವಂತೆ ತಮ್ಮ ಪದಗಳಲ್ಲಿ ಹಿಡಿಯಲಿತ್ತಿಸಿದ್ದಾರೆ ಎಂದೆನಿಸುತ್ತದೆ. 


ಯುದ್ಧ, ಅಶಾಂತಿ, ಅತ, ನಿರಾಶೆ, ವಿಜ್ಞಾನದ ವಿಕೃತಿಗಳ ಹೊಗೆ ಕವಿದ 
ನಾಗರಿಕತೆಯನ್ನು ಗಂಡಾಂತರದಿಂದ ಉಳಿಸಬೇಕೆನ್ನುವ ಆರ್ತಸ್ವರ 
ವಿನಾಯಕರ ಪದ್ಯಗಳ ಮುಖ್ಯ ಭಾವವಾಗಿದೆ. " ಮನ್ಶಂತರ ' ಪದ, ಯುದ್ಧದ 
ಜ್ವಾಲಿ ಹಾಗೂ ನೈರಾಶ, ಜಾಲದ ಹಾಗೆ ಹಬ್ಬಿಕೊಳ್ಳುತ್ತ ಇಡೀ ಮಾನವ ಬಾಳನ್ನು 
ವಾಟ ದಹಿಸುವದನ್ನು ಬಣ್ಣಿಸುತ್ತದೆ. ಪದ್ಮ ಅತ್ತಂತ ಸರಳವಾಗಿ ಜ್ಞಾಲ 
ವ್ಯಾಟಿಸುತ್ತ ಹೋಗುವದನ್ನು ಸಂಕೇತಿಸುತ್ತದೆ. ಜ್ಯಾಲೆ ಚಿತ್ರ ವಿಚಿತ್ರವಾಗಿ ತನ್ನ 
ಕೆನ್ನಾಲಗೆಗಳನ್ನು ಚಾಚಿ ಯುದ್ಧದ ಭೀಕರತೆಯನ್ನು ಹಾಗೂ ಬಿಸಿಯನ್ನು 
ತ್ಮಸುವಂತಾಗುತ್ತದೆ. ಇಡೀ ಪದ್ಮದ ಉದ್ದಕ್ಕೂ ಜಾಲಿಯ ಪ್ರತಿಮೆಯೇ 
ಬೆಳೆಯುತ್ತೆ ಹೋಗುತ್ತದೆ. ಸಂಕೇತ ಹಾಗೂ ಪ್ರತಿಮೆಗಳ ಗೊಂದಲವಿಲ್ಲದೇ 
ಪದ ಬೆಳೆಯುತ್ತಿದ್ದಂತೆ ಅದರ ಮುಕ್ತ ಧಾಟಿ ಹಾಗೂ ಮುಕ್ತ ಲಯ ಜಾಲಿಯ 
ಆಟವನ್ನು ಆಡುವಲ್ಲಿ ಸಫಲತೆಯನ್ನು ಹೊಂದಿದೆ. 


೬೯ 


ಕರ್ನಾಟಕ ಭಾರತಿ 


ಈ ಪದ್ಮದ ಜೊತೆಗೆ" ಮಧ್ಯಾಹ್ನ'ವನ್ನು ಇಟ್ಟು ನೋಡಿದರೆ 
ಹಿಟ್ಲರನ ಮೂಲಪುರುಷ ಚಂಡಭಾಸ್ಕರ 
ನಿರ್ಮಿಸಿದ ನಿರ್ವೆಯಲ ಸೆರೆಮನೆಯ ನೋಡಾ 


ಹಿಟ್ಲರನ ತೀಕ ಹಾಗೂ ಕ್ರೂರ ಮನೋಭಾವ ವ್ಯಾಪಾರ ಚಂಡಭಾಸ್ಕರನಂತೆ 
ಭಯಾವಹವಾಗಿರುವದು ವೇದ್ಯವಾಗುತ್ತದೆ. 


ಮಧ್ಯಾಹ್ನ -ಹಿಟ್ನಿರ -ಚಂಡಭಾಸ್ಕರ ಈ ಮೂರೂ ಪದಗಳು ಬೆಂಕಿಯ 
ಸರಳುಗಳ ಸೆರೆಮನೆಯನ್ನು ನಿರ್ಮಿಸುವಲ್ಲಿ. ಸಮರ್ಥವಾಗಿವೆ.ಮಧ್ಯಾಹ್ನದ 
ಪ್ರತಿಮೆ ಇನ್ನೂ ಬೆಳೆಯುತ್ತ ಹೋಗಿ 


ಅಸಹ್ಮ ಅಸಾಧ್ಯ ಬಿಳಿ ಬೆಳಕಿನ 
ಕಠಾರಿ ಇರಿದ ನಂಜು 
ಎನ್ನುವಂತೆ ತೀಕ್ಷವಾಗಿ ಮಜಲನ್ನು ರಚಿಸಿಕೊಳ್ಳುತ್ತದೆ. 
ಹಳೆಯ ರಣಹದ್ದೊಂದು 
ವರ್ತುಲಾಕಾರವಾಗಿ 
ಯಮ ತೋರಿಸಿದ ಕರಿ ನಿಶಾನೆಯಂತೆ 
ಓಲಾಡುತ್ತಿದೆ. 


ಹಳೆಯ ರಣಹದ್ದಿನ ಪ್ರತಿಮೆಯಿಂದ ಮಧ್ಯಾಹ್ನದ ತೀಕ್ಮ್ಮತೆ ಹಾಗೂ ಭೀಕರತೆ 
ಇನ್ನೂ ಹೆಚ್ಚಾಗಿ ಪದ್ಮದ ಅರ್ಥವಿಸ್ತಾರಕ್ಕೆ ಮಹತ್ವ ಪ್ರಾಪ್ತವಾಗುತ್ತದೆ. ಈ 
ಪದ್ಮದಲ್ಲಿ ಬಳಸಲ್ಪಟ್ಟಿರುವ " ಬಿಳಿ ಬೆಳಕಿನ ಕಠಾರಿ ' ಹಳೆಯ ರಣಹದ್ದು: 
'ಯಮ ತೋರಿಸಿದ ಕರೀ ನಿಶಾನೆ' ಇಂಥ ಹೊಸ 'ಪದಾವಲಿಗಳು ಮಧ್ಯಾಹ್ನದ 
ಪ್ರಖರತೆಯನ್ನು ಮಾತ್ರ ಸೂಚಿಸುವದಲ್ಲದೆ ಯುದ್ಧದ ಭೀಕರತೆ'ಯನ್ನೂ 
ಸಂಕೇತಿಸುತ್ತವೆ. 

ಹಿಟ್ಲರನ ಮೂಲಪುರುಷ ಚೆಂಡಭಾಸ್ಕರ 


ಎನ್ನುವ ಒಂದೇ ಒಂದು ಸಾಲು ಕೀ ಸಾಲಾಗಿ ಅರ್ಥದ ಪರಿಧಿಯನ್ನು ಬಿಚ್ಚಲು 
ಸಹಾಯಕವಾಗುತ್ತದೆ. ರಾಜಕೀಯದ ಭೀಕರತೆಯನ್ನು ಧ್ವನಿಸುವಲ್ಲಿ ಸಾರ್ಥಕ 
ವಾಗುತ್ತದೆ. ಈ ದೃಷ್ಠಿಯಿಂದ ಮಧ್ಯಾಹ್ನ ಪದ್ಮ ಅಂದಿನ ಮಹಾಯುದ್ಧದ ' 
ಕಾವನ್ನು ಹಿಡಿದು, ಅದಕ್ಕೊಂದು ಹೊಸ ರೂಪಕೊಡುವಲ್ಲಿ ಯಶಸ್ಸನ್ನು" 
ಸಂಪಾದಿಸಿದೆ ಎನ್ನಬಹುದು. ಸಂಕ್ಸಿಪ್ತತೆಯಿಂದ, ಸಂಕೇತ ಹಾಗೂ 
ಪ್ರತಿಮೆಗಳಿಂದ ಪದ್ಮ ನವ್ಯದ ಅಂಗಿಯನ್ನು ತೊಟ್ಟಿರುವುದು ಗಮನಾರ್ಹ - 


೭೦ 


ಗೋಕಾಕ : ನವೃಕಾವ್ಕ 


ಇನ್ನಿತರ ಪದ್ಮಗಳಿಗಿಂತಲೂ " ಮಧ್ಯಾಹ್ನ ' ಹೆಚ್ಚು ಶ್ರಮವಹಿಸಿ ಬರೆದ 
ಪದ್ಮವೆನ್ನಿಸುತ್ತದೆ. ಅಲ್ಲಲ್ಲಿ ಶಿಥಿಲವಾಗಿ ದ್ರವದಂತೆ . ಪ್ರವಹಿಸುವ ಭಾವ ಇಲ್ಲಿ 
ಗಟ್ಟಿಗೊಂಡು ಮೂರ್ತಗೊಳ್ಳುವುದನ್ನು ಸೂಚಿಸುತ್ತದೆ. 

ವಿನಾಯಕರ ಕಾವ್ಮ ಭಾವದಿಂದ ದೃಶ್ಶಕ್ಕೆ ನವ್ಮಕ್ಕೆ ಕ್ರಮಿಸುತ್ತಿರುವುದರ 
, ಸ್ಪಷ್ಟ ಗುರ್ತುಗಳು, ಬೀಜಗಳು ಅವರ ಪದ್ಮಗಳಲ್ಲಿಯೇ ಇವೆ. 
ಮನವಿದೊಂದು ಕಾಂಡಪಟ 
- ಮನಸ್ಸು 
ಒಂದೆ ದೃಶ್ಯ ಕಾವ್ಮ ಸರ್ವ 
ದಿಶೆಗಳಲ್ಲಿ ಪ್ರವಹಿಸುತ್ತ 


ವಿನಾಯಕರಲ್ಲಿನ ಕವಿ ಮನಸ್ಸು ಕಾಲಪ್ರವಾಹದೊಂದಿಗೆ : ಸಂಭವಿಸುವ 
ಬದಲಾವಣಿಗಳನ್ನು : ನಿರೀಕ್ಸಿನಿ, ' ವಿಶ್ಲೇಷಿಸಿ, ಹಿಗ್ಗುತ್ತ ಹೊಸ ರೀತಿಯನ್ನು 
ಅಳವಡಿಸಿಕೊಳ್ಳುವ ಹಂಬಲ ಹೊಂದಿರುವದು.' ಹಳೆ.ಮತ್ತು ಹೊಸತನಗಳನ್ನು 
ಬೆಸೆಯುವಂತೆ ಅಳವಡಿಸಿಕೊಳ್ಳುವ ಪೌರಾಣಿಕ, ಐತಿಹಾಸಿಕ ಘಟನೆ ಸನ್ನಿವೇಶ 
ಹಾಗೂ ಮಿಥ್‌ಗಳು ಅವರ " ಸಮನ್ವಯ .'. ಮಾರ್ಗವನ್ನು ಸೂಚಿಸುತ್ತವೆ. 
“ಜ್ಕೋತಿರ್ಗಂಗೆಯ ತಾಣ' ಪದ್ಮದಲ್ಲಿ ಬರುವ." ಸಮನ್ಯಯ ' ವಿನಾಯಕರ 
ಕಾವ, ಸಿದ್ಧಿಯ ಮಾರ್ಗವನ್ನು ಸಂಕೇತಿಸುತ್ತದೆ ಎನ್ನಬಹುದು. 

ರೇಡಿಯೋ, ದ್ವಂದ್ವಮಯ ಜಗತ್ತು... ಇಲ್ಲ,. “ಶ್ಕೂನ್ಮ. ಮುಂತಾದ 
ಷದ್ಮಗಳಲ್ಲಿ. ಸುಂದರತೆ-ಅಸುಂದರರತೆ, ಆಶೆ-ನಿರಾಶೆ, ಸುಖ-ದುಃಖ, “ಸೋಲು- 
ಗೆಲುವು' ನಂಬಿಕೆ-ಅಪನಂಬಿಕೆ ಇಂಥಾ ದ್ವಂದ್ವ. , ವಿಷಯಗಳನ್ನೆತ್ತಿಕೊಂಡು 
ಮುಕ್ತವಾಗಿ ಬರೆಯುವ ಹವಣಿಕೆಯನ್ನು ಎತ್ತಿತೋರುತ್ತವೆ. 

ಶೂನ್ಯದಲ್ಲಿ, ಪ್ರಯೋಗಗೊಂಡಿರುವ ;ಅನ್ಯದೇಶಿಯ. ಪದಾವಲಿಗಳನ್ನು 
ನೋಡಬಹುದು. ಫೈಡಿಯಾಸ, ಒರ್ಮಾಮಿಡ್ಡು, ವುಮಿ, ಹರ್ಕೂಲರ, ಸೀಜರ 
ಇತ್ಯಾದಿ ಅನ್ಕದೇಶೀಯ ಮಿಥ್‌ಗಳನ್ನು ನಿರಾಯಾಸವಾಗಿ ಬಳಸಿರುವದನ್ನು 


೭೧ 


ನೋಡಬಹುದು. 


ಫೈಡಿಯಾಸನ ಶಿಲ್ಪ ಬಿತ್ತು ಬಿದ್ದಿತು ಹೊರಳಿ 

ಮೆರೆವ ಒರಮಿಡ್‌ 

ಲೋಭಾನ ದ್ರವದಲ್ಲಿ ಹೂತಿಟ್ಟ ಮಮಿಗಳಾಕೆ 

ನವೃದ ಭೂಮಿಕೆಯನ್ನು ರಚಿಸುವುದಕ್ಕೆ ಅಗತ್ಯವೆನಿಸುವ 
ಸಾಧ್ಯತೆಗಳನ್ನು ವಿನಾಯಕರ ಕಾವ, ತೋರಿಸುವುದು ಗಮನಾರ್ಹ. 


ಕಲ್ಲನೆತ್ತಿ ನೋಡಲಲ್ಲಿ 
ಒಂದು ಕರಿಯ ಚೇಳು 


ಭಾಷೆಯನ್ನು ನಿರಾಡಂಬರವಾಗಿ ಬಳಸಿಕೊಳ್ಳುವಲ್ಲಿ ವಿನಾಯಕರು 
ಹಿಂದು ಮುಂದು ನೋಡುವದಿಲ್ಲ. ಮಣ್ಣಿಗೆ ಒಮ್ಮೊಮ್ಮೆ ಯಾವ ಬಣ್ಣ 
ಕೊಡದಿದ್ದರೂ ಕಾರುಹುಣ್ಣಿಮೆಯ ಮಣ್ಣೆತ್ತುಗಳಂತೆ, ಮೊಹೆಂಜೊದಾರೋದ 
ಆಟಿಗೆಗಳಂತೆ ಇದ್ದಕ್ಕಿದ್ದ ಹಾಗೆ ಅವುಗಳ ಸಾಂಸ್ಕೃತಿಕಸತ್ವದಿಂದ ಅರ್ಥ 
ಹಿಗ್ಗುವಂತಾಗುತ್ತದೆ. ಇಂಥ ಪದ್ಮಗಳ ರಚನೆ ನವ, ಕಾವ್ಯದ ಕೈಕೆಲಸವಂದು 
ಭಾವಿಸಬಹುದು. 


ವರ್ತಮಾನದ ಬಗ್ಗೆ ಪದ್ಕ ಬರೆಯುತ್ತಿದ್ದರೂ ಪುರಾಣ, ಇತಿಹಾಸಗಳ 
ಗವಿಗಳಿಂದ ಸಾಮಗ್ರಿಗಳನ್ನು ತಿರಿದು ತಂದು , ಸಮನ್ವಯದ ನವ, ಕಾವ, 
ಭೂಮಿಯನ್ನು ಸಿದ್ಧಗೊಳಿಸುವಲ್ಲಿ ಸಮುದ್ರಗೀತಗಳಿಂದ ನವಕವಿತೆಗಳು 
ವರೆಗಿನ ವಿನಾಯಕರ ಕೃಒಿ, ಹಳೆಯ ಕಾವ್ಕದ ದಿಕ್ಕನ್ನು ಬದಲಿಸುವಲ್ಲಿ 
ಮಹತ್ವದ ಪಾತ್ರವಾಡಿತೆಂದು ಹೇಳಬೇಕು. 


ಇದಕ್ಕೆ ನಿದರ್ಶನವಾಗಿ ಚಿನ್ನವೀರ ಕಣವಿ, ಶಿವರುದ್ರಪ್ಪ, ಗಂಗಾಧರ 
ಚಿತ್ತಾಲ, ಅಕಬರಲಿ ಇವರ ಪದ್ಮಗಳ ಮೂಲ ಸೆಲೆಯನ್ನು ನೋಡಬಹುದು. 


ಐಂದ್ರಿಯಿಕ ಜೀವನಕ್ಕೆ ಇಂದ್ರನ ಹಿರಿಮೆಯಿತ್ತುದುಂಟು. ಆದರೆ 
ಅದನ್ನು ಬುದ್ಧಿಯಲ್ಲಿ ಕೇಂದ್ರೀಕರಿಸುವ ಹವಣಿಲ್ಲ. ಬುದ್ಧಿಯನ್ನು ಗರುಡ 
ಪಕ್ಷಿಯಂತೆ ಉಡ್ಡಾಣಿಸಲು ಬಿಟ್ಟುದುಂಟು. ಆದರೆ ಗರುಡವಾಹನನಂತೆ 
ಅದನ್ನೇರುವ ಗುರಿಯೇ ಇಲ್ಲ. ಇಲ್ಲ, ಇಲ್ಲವೇ ಇಲ್ಲ. 

ವಿನಾಯಕರ ಕಾವ, ಪದ್ಮಲಯವನ್ನು ಬಿಟ್ಟು ಗದ್ಮಲಯವನ್ನು 

6 a 

ರೂಢಿಸಿಕೊಳ್ಳುವ ವಿಧಾನವನ್ನು ಸೂಕ್ಷವಾಗಿ ಅವಲೋಕಿಸಬಹುದು. 

ಶರಣರ ವಚನಗಳ ಧಾಟಿ, ಧೋರಣೆ ವಿನಾಯಕರ ಕಾವ್ಗಕ್ಕೆ ಹೊಸ 


೭೨ 


ಗೊಠಾಕ  ನವ್ಕಕಾವ್ಕ 


ತಿವರಣವನ್ನು ಕಲ್ಪಿಸುತ್ತಿರುವದನ್ನು ಗಮನಿಸಬಹುದು.ಸಹಜ ಮಾತುಗಳು 
ಉಕ್ತಿಗಳಾಗಿ ಪರಿಣಮಿಸಿ, ಒಂದು ಭಾವವನ್ನು ಮೂಡನ್ನು ವಿಚಾರವನ್ನು 
ಪ್ರಕಟಿಸುವ ಸ್ವತಂತ್ರ ರೂಪವನ್ನು ನಿರ್ಮಿಸಿಕೊಳ್ಳುವುದು ಗಮನಾರ್ಹ. 
ಇಂಗ್ಲಿಒಿನಲ್ಲಿನ ಹೊಸ ಪ್ರಯೋಗವನ್ನು ಕಂಡುಕೊಂಡರೂ ಅಭಿವೈಕ್ತಿಗೆ 
ಭಾರತೀಯತೆಯ ಒಪ್ಪಕೊಡುವ ವಿನಾಯಕರ ಕಾವ, ಸಹಜವಾಗಿಯೇ 
ಜಿಜ್ಞಾಸೆಯನ್ನು ಹುಟ್ಟಿಸುತ್ತದೆ. 

ವಿನಾಯಕರ ಈ ನವ ಕವಿತೆಗಳಲ್ಲಿ ಪ್ರಯೋಗಗೊಂಡಿರುವ ಮಾಲಕ, 
ಚಾಲಕ, ಧಕ್ಕೆ ಥೈಲಿ, ಢಾಳೆಸು, ಢಾಲು, ಊರುಭಂಗ, ಮಾಸತಿ, ಧಮ್ಮಪದ, 
ಜಂತ್ರಿ ಮುಂತಾದ ಶಬ್ದಗಳು ವಿನಾಯಕರ ವಿಶಿಷ್ಠದೃಟ್ಟಗೆ ಪ್ರತೀಕವಾಗಿವೆ. 
ಸಮಕಾಲೀನ ಸಂದರ್ಭವನ್ನು ಕಾವ್ಯದಲ್ಲಿ ಹಿಡಿಯುವಾಗ ಪೌರಾಣಿಕ, 
ಐತಿಹಾಸಿಕ, ಸಾಂಸ್ಕೃತಿಕ ಸಮಕಾಲೀನ ನುಡಿಗಟ್ಟನ್ನು ಯೋಜಿಸುವ 
ಪ್ರಜ್ಞೆಯಿರುವುದನ್ನು ಸೂಚಿಸುತ್ತವೆ. 

“ನವಕವಿತೆಗಳು' ಸಂಕಲನ ಪದ್ಯಗಳು ಮುಂದೆ ಬರಲಿರುವ ನವ್ಯ 
ಮಾರ್ಗಕ್ಕೆ ಒಂದು ಭೂಮಿಕೆಯನ್ನು ಒದಗಿಸಿದ್ದು, ವಿನಾಯಕರು ಮಾಡಿದ ಈ 
ಕೃಷಿ ಅತ್ಯಂತ ಗಮನಾರ್ಹವಾದದ್ದು. " ಸಮುದ್ರಗೀತಗಳು ' ಪದ್ಮಗಳಿಂದ 
ಹಿಡಿದು ಇಂದಿಲ್ಲ ನಾಳೆ ವರೆಗಿನ ಪದ್ಯಗಳಿಗೆ ಒಂದು ಹೊಸ ದಾರಿಯನ್ನು 
ತೆರೆದು ತೋರಿದ್ದುಂಟು. 


ಡಿಟಿ 


೭೩ 


ಗೋಕಾಕ : ವಿಮರ್ಶೆ 
ಡಿಡಟಿಟಿಡಿಟಿಟಿಡಿಡಿಡಡಿಡಿಡಿಡಿಓದಡಿಡಿಡಿಡಿಡಿಡಿಡಿಡಿಡಿಡಿಡಿಡಿಡಿಡಿ 
-ಚಿ.ನ.ಮಂಗಳಾ 


"೦771177610 time, every hundred years or so, it is desirable 
that some critic shall appear to review the past of our literature 
and set the poets and the poems in a new order" 


-T.S. Eliot 
(The use of Poetry and the use of Criticism-1933) 


ವಿಮರ್ಶಕರಾಗಿ ಡಾ. ವಿನಾಯಕ ಕೃಷ್ಣ ಗೋಕಾಕರು ಕನ್ನಡ ಸಾಹಿತ್ಯಕ್ಕೆ ನೀಡಿದ 
ಅತ್ಮಂತ ಮೌಲಿಕವಾದ ಕೊಡುಗೆ ಈ"New Order". 

ಕನ್ನಡ ಕಾವ್ಯವನ್ನೂ ಕಾವ್ಯ ಚಿಂತನವನ್ನೂ ಹೊಸದಿಕ್ಕಿನಲ್ಲಿ ತೊಡಗಿಸಿದ್ದೇ 
ವಿನಾಯಕ ಕೃಷ್ಣ ಗೋಕಾಕರ ವಿಮರ್ಶೆಯ ಹಿರಿಮೆ. ಗೋಕಾಕರು ಕನ್ನಡ ಕಾವ್ಕಕ್ಕೆ 
ಅದರ "Nw ೦೮6”. ಕೊಟ್ಟಾಗ ಅಥವಾ ಮೂಡಣ ಪಡುವಣ ಎರಡೂ 
ಸಂಸ್ಕೃತಿಗಳ ಸಮಾಗಮ, ಸಂಗಮ ಅವರಲ್ಲಾದಾಗ ಹೂರಹೊಮ್ಮಿದ 
ನವನವೋನ್ಮೇಷಶಾಲಿನಿಯಾದ ಪ್ರಜ್ಞಾಪ್ರವಾಹ ಕನ್ನಡಕಾವ್ಕಕ್ಕೆ ಒಂದು ಹೊಸ 
"word Order" ಹಾಗೂ ಹೊಸದೊಂದು "wಂrld Order" ಎರಡನ್ನೂ 
ತಂದುಕೊಟ್ಟವು. ಇಲ್ಲಿ "೦೮" ಎಂಬ ಪದವನ್ನು ಬರೀ'ಪದ' ಎಂಬರ್ಥದಲ್ಲಲ್ಲದೆ 
ಅದರ ವಿಶಾಲವಾದ, ಆಳವಾದ, ಅರ್ಥಗರ್ಭಿತವಾದ “ಶಬ್ದ” ಎಂಬರ್ಥದಲ್ಲಿ 
ಉಪಯೋಗಿಸಿದ್ದೇನೆ. ಶಬ್ದ 'ಬ್ರಹ್ಮ'ಮಯಿ. ಶಬ್ದದಲ್ಲಿ ವಿಶೇಷವಾದ ಕರ್ತೃತ್ವ 
ಶಕ್ತಿಯಿದೆ, ಸೃಜನಶೀಲತೆಯಿದೆ, ಜೀವಂತಿಕೆಯಿದೆ, ಸ್ಫುರಣಶಕ್ತಿಯಿದೆ, ಚೈತನ್ಯವಿದೆ. 


೭೪ 


ಕರ್ನಾಟಕ ಭಾರತಿ 


ನವೋದಯದಲ್ಲೇ ನಾರುತ್ತ ನಿಂತ ಕನ್ನಡ ಕಾವ್ಕಕ್ಕೆ ಹೊಸ "word ೦೮9("ನ 
ಅಗತ್ಯವಿತ್ತು. ಜೊತೆಗೆ ಈ ಹೊಸ ಶಬ್ದಸೃಷ್ಟಿ ಬರೀ ಭಾಷಾ ಪ್ರಯೋಗದಲ್ಲೇ ತನ್ನ 
ಹೊಸತನ್ನು ಕಂಡುಕೊಳ್ಳದೆ, ಇಡೀ ಜಗತ್ತನ್ನೇ ತನ್ನಲ್ಲಿ ತುಂಬಿಕೊಂಡು, 
ವಿಶ್ವಾತ್ಮಕವಾಗಿ ಸಮಕಾಲೀನ ಪ್ರಸ್ತುತತೆಯನ್ನು ಪಡೆದ ಹೊಸ ಜಾಗತಿಕ ಹರಹನ್ನು 
ಪಡೆಯಬೇಕಾಗಿತ್ತು. ಕನ್ನಡ ಕಾವ್ಯದಲ್ಲಿ ಹೊಸದೊಂದು "೦/೮ ೦66” ಮೂಡಿ 
ಬರಬೇಕಾಗಿತ್ತು. ಇದಕ್ಕೆ ನಾಂದಿಯಾಯಿತು, ಗೋಕಾಕರ ವಿಮರ್ಶೆ. 
ಗೋಣಾಕರಿಗಿಂತ ಹಿಂದಿನ ಕನ್ನಡ ಕವಿಗಳು, ವಿಮರ್ಶಕರಿಗೆ ಕಡಲಾಚೆಯ, ಸಾಹಿತ್ಕ, 
ಸಂಸ್ಕೃತಿಗಳ ನೇರ ಸಂಪರ್ಕವಿರಲಿಲ್ಲ. ಆದರೆ ಗೋಕಾಕರ ಕಡಲಾಚೆಯ ಬದುಕು, 
ಹೊಸ ನಾಗರಿಕತೆಯ ಪರಿಚಯ, ಪಡುವಣದ ಸಾಹಿತ್ಯ ಸಂಸ್ಕೃತಿಗಳ ನೇರ 
ಸಂಪರ್ಕ, ಅವರ ಬದುಕು ಬರಹಗಳಿರಡ್ಕೂ ಒಂದು ವಿಶೇಷ ಸಮಕಾಲೀನ 
ಪ್ರಸ್ತುತತೆಯನ್ನೂ ವಿಶ್ವವ್ಕಾಪಕತೆಯನ್ನೂ ತಂದುಕೊಟ್ಟವು. ಇದರಿಂದ ಕವಿ 
ಚೇತನದಲ್ಲಿಹೊಸಜಾಗೃತಿ ಮೂಡಲು ಸಾಧ್ಯವಾಯಿತು. ಈ ಜಾಗೃತಿಯ ಫಲವಾಗಿ 
ಕನ್ನಡದ ನವೋದಯ ಪರಿಸರದಲ್ಲಿ ಗೋಕಾಕರ ಕಾವ, ವಿಮರ್ಶೆ ನವ್ಮತೆಯ ನವ್ಯ 
ಧ್ವನಿಯನ್ನು ಮೊಳಗಿಸಿತು.ಕನ್ನಡ ಕಾವ್ಯದಲ್ಲಿ ನವೃತೆಯ ಪ್ರತಿಪಾದನೆ ಗೋಕಾಕರ 
ವಿಮರ್ಶೆಯ ವೈಶಿಷ್ಟ. 


೧೯೨೯ ರಲ್ಲಿ ಗೋಕಾಕರು ಇಂಗ್ಲೀಷ ಸಾಹಿತ್ಯವನ್ನು ತೆಗೆದುಕೊಂಡು, 
ಮುಂಬಯಿ ವಿಶ್ನವಿದ್ಧಾ ಯಕ್ಕೆ ಮೊದಲಿಗರಾಗಿ ತೇರ್ಗಡೆಯಾದರು. ಅದೇ 
ಸುಮಾರಿಗೆ ಆಲೂರು ವೆಂಕಟರಾಯರಿಂದ ಗೆಳೆಯರ ಗುಂಪು 'ಜಯ 
ಕರ್ನಾಟಕ' ಮಾಸ ಪತ್ರಿಕೆಯನ್ನು ತೆಗೆದುಕೊಂಡಿತು. ಆ ಪತ್ರಿಕೆಯಲ್ಲಿ 
ವಿಮರ್ಶೆಗಾಗಿ ಬಂದ ಪುಸ್ತಕಗಳನ್ನು ಗೋಕಾಕರ ಕಡೆಗೆ ಕೊಡಲಾಯಿತು. ಅವರು 
ಜಯಕರ್ನಾಟಕದಲ್ಲಿ ಆ ಕೃತಿಗಳನ್ನು ವಿಮರ್ಶೆ ಮಾಡಿದರು. ೧೯೨೯ ರ ವೇಳೆಗೆ 
ಪ್ರಾರಂಭವಾದ ಗೋಕಾಕರ “ವಿಮರ್ಶೆ' ಯ ಕಾರ್ಯ, ಅವರು ೧೯೩೬ ರಲ್ಲಿ 
ಹೆಚ್ಚಿನ ವಿದ್ಯಾಭ್ಯಾಸಕ್ಕೆಂದು ಇಂಗ್ಲಂಡಿಗೆ ಹೋಗುವವರೆಗೂ ನಡೆಯಿತು. ತಳಿರು, 
ಕೊಳಲು ಕವನ ಸಂಕಲನಗಳ ವಿಮರ್ಶೆಯಿಂದ ಆರಂಭವಾದ ಗೋಕಾಕರ 
ವಿಮರ್ಶಾ ಸಾಹಿತ್ಯ ೧೯೩೪ ರಲ್ಲಿ ರಾಯಚೂರಿನಲ್ಲಿ ನಡೆದ ಕವಿಗೋಷ್ಠಿಯಲ್ಲಿ 
ಅವರು ಮಾಡಿದ ಅಧಕ್ಷಭಾಷಣ-ಗದ-ಪದ್ಮಗಳು ಹಾಗೂ ಕಾವದಲ್ಲಿ 
ಮಹೋನ್ನತಿಯಲ್ಲಿ ಒಂದು ಸ್ಪಷ್ಟ ರೂಪನ್ನು ಪಡೆಯಿತು. ಇದರ ಜೊತೆಗೇ 
ಜಯಕರ್ನಾಟಕದಲ್ಲಿ ಕೃತಿಗಳ ವಿಮರ್ಶನ ಕಾರ್ಯವೂ ನಡೆದಿತ್ತು. ಆ 
ವಿಮರ್ಶೆಗಳಲ್ಲಿ ಕೆಲವು ೧೯೪೬ ರಲ್ಲಿ ಪ್ರಕಟವಾದ "ಇಂದಿನ ಕನ್ನಡ ಕಾವದ 
ಗೊತ್ತುಗುರಿಗಳು' ವಿಮರ್ಶಾ ಕೃತಿಯಲ್ಲಿ ಬಂದಿವೆ. ಈ ಕೃತಿ ಗೋಕಾಕರ ವಿಮರ್ಶಾ 
ಸಾಹಿತ್ಯದ ಪ್ರಥಮಕ್ಕತಿ. ಇದಾದ ಮೇಲಿ ವಿಮರ್ಶೆಯ ಅಭ್ಯಾಸಿಗಳು 


೭೫ 


ಗೋಕಾಕ : ವಿಮರ್ಶೆ 


ಅವೆಲೋಕಿಸಬೇಕಾದ ಕೃತಿ ೧೯೪೪ ರಲ್ಲಿ ಪ್ರಕಟವಾದ “ಸಾಹಿತ್ಯದಲ್ಲಿ ಪ್ರಗತಿ” ಎಂಬ 
ಗ್ರಂಥ. ಕವಿಕಾವ್ಯ ಮಹೋನ್ನತಿ, ಇಂದಿನ ಕನ್ನಡ ಕಾವ್ಯದ ಗೊತ್ತು ಗುರಿ. 
ಸಾಹಿತ್ಯದಲ್ಲಿ ಪ್ರಗತಿ ಇವನ್ನು ಒಂದಾದ ಮೇಲೊಂದರಂತೆ ಓದಿದಾಗ, ಗೋಕಾಕರ 
ವಿಮರ್ಶೆಯು ಹೇಗೆ New ೦69/ ನತ್ತ ಸಾಗುತ್ತಿದೆ ಎನ್ನುವದು ಸ್ಪಷ್ಟವಾಗುತ್ತದೆ. 
ಇದರ ಪರಿಣಾಮವೇ ೧೯೫೦ ರಲ್ಲಿ ಮುಂಬಯಿ ಸಾಹಿತ್ಯ ಸಮ್ಮೇಳನದಲ್ಲಿ 
ಗೋಷ್ಠಿಯ ಅಧ್ಯಕ್ಷರಾಗಿ ಅವರು ಮಾಡಿದ ಭಾಷಣ. ಕನ್ನಡ ಸಾಹಿತ್ಯಕ್ಕೆ ವಿಶೇಷ 
ತಿರುವನ್ನು ನೀಡಿದ ಭಾಷಣ ಇದು. ನವೋದಯದಿಂದ ಕನ್ನಡ ಕಾವ್ಯವನ್ನು 
ನವೃತೆಯತ್ತ ಮುನ್ನಡೆಸಿ, ಕನ್ನಡ ಸಾಹಿತ್ಯದಲ್ಲಿ ನವ್ಕವನ್ನು ಪ್ರತಿಷ್ಠಾಒಸಿದ ಭಾಷಣ. 
ಗೋಕಾಕರು ನವ್ಕದ ಪ್ರವರ್ತಕರಾಗಿದ್ದು ಇದೇ ಭಾಷಣದಿಂದ. ಕನ್ನಡ ಕಾವೈದಲ್ಲಿ 
ನವೃಧ್ವನಿಯನ್ನು ಮೂಡಿಸಿದ್ದೂ ಇದೇ ಭಾಷಣ. ಗೋಕಾಕರ ವಿಮರ್ಶಾ 
ಸಾಹಿತ್ಯದಲ್ಲಿ ೧೯೭೫ ರಲ್ಲಿ ಸುರುಚಿ ಪ್ರಕಾಶನದಿಂದ ಪ್ರಕಟವಾದ "ನವ್ಮತೆ' ವಿಮರ್ಶಾ 
ಗ್ರಂಥಕ್ಕೆ ವಿಶೇಷವಾದ ಸ್ಥಾನವಿದೆ. ಇದರ ಜೊತೆಗೆ ಅವರು ತಮ್ಮ ನಾಟಕಗಳಿಗೆ, 
ಕಾದಂಬರಿಗಳಿಗೆ ಕಾವ ಸಂಕಲನಗಳಿಗೆ ಬರೆದಿರುವ ಮುನ್ನುಡಿಗಳೆಲ್ಲವೂ ಬರೀ 
ಬರಹವಾಗದೆ, ಅತ್ಯ೦ತ ಗಮಹಾರ್ಹ ವಿಮರ್ಶೆಯಾಗಿವೆ. ಇದರ ಜೊತೆಗೆ 
ಇಂಗ್ಲೀಷನಲ್ಲಿ ಬರೆದ ಗ Integral view of poetry, ೧೯೭೮ ರಲ್ಲಿ ಮೈಸೂರಿನ 
ಶ್ರೀವಿದ್ಕಾವರ್ಧಕ ಟ್ರಸ್ಟ ಪ್ರಕಟಿಸಿರುವ “ಕವನಗಳಲ್ಲಿ ಸಂಕೀರ್ಣತೆ', ಬೆಂಗಳೂರು 
ವಿಶ್ವವಿದ್ಯಾಲಯ ಪ್ರಕಟಿಸಿದ "ಯಗ್ಗೇದದಲ್ಲಿ ಕ್ರಾಂತದೃ್ಠಿ' ಇವೂ ಗೋಕಾಕರ 
ವಿಮರ್ಶಾ ಸಾಹಿತ್ಯದ ಸಂಪನ್ನತೆಯನ್ನು ಹೆಚ್ಚಿಸಿವೆ. ಗೋಕಾಕರ ಸೌಂದರ್ಯ 
ಮೀಮಾಂಸೆಯ ಗ್ರಂಥಗಳಾದ ಸೌಂದರ್ಯ ಮೀಮಾಂಸೆ, ಕಲೆಯ ನೆಲೆ, 
ಚೆಲುವಿನ ನಿಲುವು, Western Thought and Indian Aesthetics 
ಗ್ರಂಥಗಳೂ ಅವರ ವಿಮರ್ಶೆಯ ನೆಲೆ-ಬೆಲೆಗಳನ್ನು ಗುರುತಿಸಲು ಸಹಾಯಕ 
ವಾಗಿವೆ. ಇವಲ್ಲದೆ ಗೋಕಾಕರು ತಾವು ಆರಂಭಿಸಿದ ಮಾಸಿಕ “ಸಮನ್ಮಯಕ್ಕೆ' ಬರೆದ 
ಸಂಪಾದಕೀಯಗಳೂ, ಇಂಗ್ಲೀಓಿನಲ್ಲಿರುವ ವಿಮರ್ಶಾ ಲೇಖನಗಳೂ ಗ್ರಂಥಗಳೂ 
ಗೋಕಾಕರ ವಿಮರ್ಶೆಯ ಭಾಗವಾಗಿವೆ. ಜಯಕರ್ನಾಟದಲ್ಲಿನ ವಿಮರ್ಶೆಗಳು 
ಅವರ ಹೆಸರನ್ನು ಕರ್ನಾಟಕದಲ್ಲಿ ಪ್ರಸಂಶಿಸಿದರೆ, ಆಂಗ್ಲ ಪತ್ರಿಕೆ "ತ್ರಿವೇಣಿ'ಯಲ್ಲಿ 
ಅವರು ಬೇಂದ್ರೆಯವರ ಬಗ್ಗೆ ಹಾಗೂ ಇತರರ ಬಗ್ಗೆ ಬರೆದ ಲೇಖನಗಳು ಅವರಿಗೆ 
ರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸಿಕೊಟ್ಟವು. 

ವಿಮರ್ಶೆ ಎಂದರೇನು ? ವಿಮರ್ಶಕನಿಗಿರಬೇಕಾದ ಗುಣಗಳೇನು ? ಅವರ 
ಕರ್ತವೈಗಳೇನು? ಎಂಬುದಕ್ಕೆ ಆಂಗ್ಲ ವಿಮರ್ಶಕರಾದ ಕೋಲ್‌ರಿಜ್‌, ಆರ್ನಾಲ್ಡ್‌, 
ಟಿ.ಎಸ್‌. ಇಲಿಯಟ್‌, ಐ.ಎ. ರಿಚರ್ದ ವಿಮರ್ಶಕರೂ ಉತ್ತರಿಸಿದ್ದಾರೆ. ಕೆಲವೊಂದು 
ಮೂಲಭೂತವಾದ ತತ್ವಗಳ, ಮೌಲ್ಯಗಳ ಮೇಲೆ ಸಾಹಿತ್ಯವನ್ನೂ ಕೃತಿಗಳನ್ನೂ 


೭೬ 


ಕರ್ನಾಟಕ ಭಾರತಿ 


ವಿಶ್ಲೇಷಿಸುವವನು ವಿಮರ್ಶಕ. ಇಂತಹ ವಿಮರ್ಶೆ ಕೃತಿಗಷ್ಟೇ ಸೀಮಿತವಾಗಿದ್ದು, 
ಕೃತಿಕಾರನನ್ನು ಹಿನ್ನೆಲೆಯಲ್ಲಿಡಬೇಕು. ಯಾವ ವಿಮರ್ಶೆ “ವಸ್ತುನಿಷ್ಠ”ವಾಗದೆ 
“ವ್ಯಕ್ತಿನಿಷ್ಠ'ವಾಗುತ್ತದೋ ಅದು ವಿಮರ್ಶೆಯೇ ಅಲ್ಲ. ಇತ್ತೀಚೆಗೆ ಗೋಕಾಕರಿಗೆ 
“ಜ್ಞಾನಹೀಠ ಪ್ರಶಸಿ' ಬಂದ ಸುಮಾರಿಗೆ ನವೈಕವಿಗಳ ಬಗೆಗೆ ಪ್ರಕಟವಾದ ಲೇಖನ 
ದಲ್ಲಿ ಲೇಖಕ ಗೋಕಾಕರ ಹೆಸರನ್ನು ಕೂಡ ಪ್ರಸ್ತಾಓಸದೆ ಇದ್ದದ್ದನ್ನು ಗೋಕಾಕರೇ 
ತಮ್ಮದೊಂದು ಇತ್ತೀಚಿನ ಸಂದರ್ಭದಲ್ಲಿ ಪ್ರಸ್ತಾಓಸಿದ್ದಾರೆ. ಇಂತಹ ಪೂರ್ವಗ್ರಹ 
ಹೀಡಿತ ಬರೆಹ ವಿಮರ್ಶೆಯಲ್ಲ. ವಿಮರ್ಶಕ ಚರ್ಚಿಸಬೇಕಾದದ್ದು, ಮೌಲ್ಯಮಾಪನ 
ಮಾಡಬೇಕಾದದ್ದು ಸಾಹಿತ್ಯವನ್ನಷ್ಟೇ ಹೊರತು, ಸಾಹಿತಿಯನ್ನಲ್ಲ. 


ಗೋಠಾಕರ ವಿಮರ್ಶಾಸಾಹಿತ್ಯ ವಸ್ತುನಿಷ್ಠತೆಗೂ, ವಿಶ್ವವ್ಕಾಪಕತೆಗೂ, 
ಸಮಕಾಲೀನ ಪ್ರಸ್ತುತತೆಗೂ, ವಿಮರ್ಶಾತತ್ವಗಳ ಮೌಲಿಕ ಪ್ರತಿಪಾದನೆಗೂ 
ಮಾದರಿಯಾಗಿದೆ. ಅವೆಲ್ಲವನ್ನೂ ಕುರಿತು ಬರೆಯುವುದು ಈ ಲೀಖನದಲ್ಲಿ 
ಸಾಧ್ಯವಲ್ಲವಾದ್ದರಿಂದ ಅವರ ವಿಮರ್ಶಾಸಾಹಿತ್ಮದ ಮೂರು ಮುಖ್ಯ ಹೆಜ್ಜೆಗಳನ್ನು 
ಮಾತ್ರ ನಾನು ಇಲ್ಲಿ ಗುರುತಿಸುವ ಪ್ರಯತ್ನ ಮಾಡುತ್ತೇನೆ. 

ಮೊದಲನೆಯ ಮುಖ್ಯ ಹೆಜ್ಜೆ ಃ ಕನ್ನಡ ಸಾಹಿತ್ಯದಲ್ಲಿ ನವೃತೆಯ ಆವಶ್ಶಕತೆ 
ಯನ್ನು ಪ್ರಕಟಪಡಿಸಿದ್ದು. 

ಎರಡನೆಯದು : ವಿಮರ್ಶೆ ಹಾಗೂ ವಿಮರ್ಶಕ ಹೇಗೆ ಸಮತೋಲನವನ್ನು 
ಕಾಯ್ದುಕೊಳ್ಳಬೇಕು ಎಂಬುದನ್ನು ಸ್ಪಷ್ಟಪಡಿಸಿದ್ದು. 

ಮೂರನೆಯದು : ಸೌಂದರ್ಯ ಮೀಮಾಂಸೆಯ ತತ್ವಗಳನ್ನು ವಿಶ್ಲೇಒಸಿ, 
ಅವುಗಳಿಗೆ ಜಾಗತಿಕ ಚೌಕಟ್ಟನ್ನು ಕೊಟ್ಟದ್ದು. 


ಮುಖ್ಯವಾದ ಈ ಮೂರೂ ದೃಷ್ಠಿಯಿಂದ ಗೋಕಾಕರು ವಿಮರ್ಶೆಗೆ ನೀಡಿದ 
ಕೊಡುಗೆ ಅತ್ಯಂತ ಗಮನಾರ್ಹವಾಗಿದೆ. 


ನವೋದಯ ಸಾಹಿತ್ಯ ಒಂದು ಸಿದ್ಧಿಸ್ತರಕ್ಕೆ ಬಂದು ನಿಂತಾಗ, ಸಾಹಿತ್ಯದಲ್ಲಿ 
ಪ್ರಗತಿಯನ್ನು ಆಶಿಸಿ, ಕನ್ನಡ ಸಾಹಿತ್ಯ “ನವೃತೆ'ಯ ಪಥದಲ್ಲಿ ಸಾಗಬೇಕು ಎಂದು 
ಸ್ಪಷ್ಠವಾಗಿ ಹೇಳಿದವರು ಗೋಕಾಕರು. ಅವರು ಪ್ರತಿಪಾದಿಸಿದ ನವ್ಕ ಬರೀ ಭಾಷ, 
ಶೈಲಿಗೆ ಸಂಬಂಧಪಟ್ಟಿದ್ದು. ನವ್ಯ ಅವರ ಕಾವೃದ ಅಂತಃಸತ್ವವಲ್ಲ ಎನ್ನುವವರು 
ಅವರ ಕಾವೃದ ಹೊಸತಿನ ಶ್ರೇಷ್ಠತೆಯನ್ನೇ ಅಲ್ಲ ಗಳೆಯಬೇಕಾಗುತ್ತದೆ. ಈ ಲೇಖನ 
ಆ ಚರ್ಚೆಗೆ ಮೀಸಲಲ್ಲದ ಕಾರಣ, ನಾನು ಗೋಕಾಕರ ನವೃತೆ, ನವೃತೆ ಹಾಗೂಕಾವ್ಶ 
ಜೀವನ ದ ಕೆಲವು ವಿಚಾರಗಳನ್ನು ಪ್ರಸ್ತಾಓಸುತ್ತೇನೆ. 


ನವೃತೆಯನ್ನೂ ನವೈಕಾವ್ಯವನ್ನೂ ಕುರಿತು ಇಪ್ಪತ್ತೆರಡು ವರ್ಷಗಳಿಗೂ 


ಓದ್ಷಿ 


ಗೋಕಾಕ : ವಿಮರ್ಶೆ 


ಮೇಲ್ಪಟ್ಟು ಅವರು ಬರೆದ ಲೇಖನಗಳ ಸಂಗ್ರಹವೇ ನವತೆ. ಸಾಹಿತ್ಯ ಹಾಗೂನವ್ಕತೆ, 
ನೆವಕಾವದ ರೀತಿ, ಕಾವ ಹಾಗೂ ನವೈಕಾವೈನವೈಕಾವ, ಹಾಗೂಯುಗದ ಆವರಣ, 
ನವೃತೆ ಹಾಗೂ ಭಾಷೆ, ನವೃತೆ, ಛಂದಸ್ಸು, ಶೈಲಿ, ಭಾರತೀಯ ಪುನರುಜ್ಜೀವನ 
ಹಾಗೂ ನವ್ಮತೆ ಮುಂತಾದ ಲೇಖನಗಳಿಂದ ಗೋಕಾಕರ "ನವೈತೆ' ಯ ಸಿದ್ಧಾಂತ 
ಸ್ಫುಟಗೊಳ್ಳುತ್ತದೆ. 


ಹಳತು ಮರೆಯಾಗಿ ಹೊಸತು ಹೇಗೆ ಮೂಡುತ್ತದೆ. ಅದಕ್ಕೆ ಕವಿ ಹೇಳುತ್ತಾರೆ: 
“ನಮ್ಮ ಸ್ವಭಾವದಲ್ಲಿಯೇ ಒಂದು ಹೆಚ್ಚಿನ ಕ್ರಾಂತಿಯಾದ ಹೊರತೂ ದೃಷ್ಠಿಯಲ್ಲಿ 
ಮಾರ್ಪಾಟಾಗಲಾರದು.” 


ಕವಿ, ವಿಮರ್ಶಕ, ಓದುಗ, ಇಡೀ ಸಮಾಜ-ಹೀಗೆ ಬದುಕಿನ ನೋಟದಲ್ಲೇ 
ಒಂದು ಸಮಗ್ರ ಮಾರ್ಪಾಟಾಗಬೇಕು, ಕ್ರಾಂತಿಯಾಬೇಕು. ಈ “ಕ್ರಾಂತಿ” 
`' ದರ್ಶನದಲ್ಲೇಗೋಕಾಕರ ವಿಮರ್ಶೆಯ "ನವೈ' ತೆಯ ಉಗಮ. ಕ್ರಾಂತಿ' ಯೆಂದರೆ 
ಕಾಳ್ಗಿಚ್ಛಿಲ್ಲ. ಇದು ವೃಕ್ತಿಯಲ್ಲಿ ಮೂಡಿಬರಬೇಕಾದ ಹೂಸಪ್ರಜ್ಞೆ - ನವಮಾನವತಾ 
ದೃಷ್ಟಿ. 

“ಕನ್ನಡ ಕಾವೈದಲ್ಲಿ ಆಧುನಿಕ ಯುಗವು ಮುಗಿಯುವ ಸಮಯ ಬಂದಿದೆ. 
ನವಯುಗ ಪ್ರಾರಂಭವಾಗಲಿದೆ. ನಮ್ಮ ಪರಂಪರೆಯು ಒಂದು ಸಿದ್ಧಿಯನ್ನು 
ಮುಟ್ಟ, ಬೇರೆ ಬೇರೆ ಮಾರ್ಗದ ಬೋಧನೆಯ ಅವಶ್ಯಕತೆಯಿದೆ” ಎಂದು ಮುಂದೆ 
ಬರಲಿರುವ ಯುಗದ ಸೂಚನೆ ಕೊಟ್ಟವರು ಅವರು. 


ಆಂಗ್ಲ ನವೈಕಾವೃದ ಓತಾಮಹನೆನಿಸಿದ ಜಿ. ಎಮ್‌. ಹಾಪ್‌ಕಿನ್ಸ್‌ ಕಾವ್ಯದಿಂದ 
ಹಿಡಿದು ಟಿ. ಎಸ್‌. ಇಲಿಯಟ್‌, ಆಡನ್‌, ಸ್ಪೆಂಡರ್‌, ಮೆಕ್‌ನೀಸ್‌, ೩. ಡೇ. 
ಲುಯಿಸ್‌, ಮೊದಲಾದ ಕವಿಗಳ ಕಾವ್ಯವನ್ನು ಅವಲೋಕಿಸಿ, ಹೊಸತಿನ ಧ್ವನಿ 
ಯನ್ನು ಗುರುತಿಸಿ, ಕನ್ನಡಿಗರಿಗೆ "ನವೃತೆ'ಯ ಪರಿಕಲ್ಪನೆಯನ್ನುಮೊತ್ತಮೊದಲಿಗೆ 
ತಂದುಕೊಟ್ಟವರು ಗೋಕಾಕರು. ಹಾಪ್‌ಕಿನ್ಸ್‌ನ Pied Beauty ಕವನವನ್ನು 
ಅವಲೋಕಿಸುತ್ತ “ಪ್ರತಿಯೊಂದು ಶಬ್ದದ ಹಿಂದೆ ಒಂದು ತೂಕವಿದೆ. ಛಂದಸ್ಸಿನ 
ನವೀನತೆಯು ಕವಿಯನ್ನು ಸೆಳೆಯದೆ ಬಿಡದು. ಹೀಗಿದ್ದರೂ ಆ ಸಂಯಮ, ಆ 
ಬುದ್ಧಿಯ ತೇಜಸ್ಸು, ಶೈಲಿಯ ತೂಕ - ಇವೆಲ್ಲ ಕೃತವೆನಿಸುವದಿಲ್ಲ; ಒಂದು ಉತ್ಕಟ 
ಭಾವನೆಯ ಅಭಿವ್ಯಕ್ತಿಗಾಗಿ ಉತ್ತಮ ಸಾಧನೆಗಳಾಗುತ್ತವ” ಎಂದಿದ್ದಾರೆ. 
ಹಾಪ್‌ಕಿನ್ನನ ಕಾವ್ಮದ ಭಾಷೆ, ಶೈಲಿ, ಛಂದಸ್ಸನ್ನು “ಸಾಧನೆ”ಗಳಾಗಿ ಗುರುತಿಸಿರುವ 
ಗೋಕಾಕರು, ಅವೆಲ್ಲದರಿಂದ ಹೊಮ್ಮುವ ಉತ್ಕಟ ಭಾವನೆಯ ಅಭಿವೃಕ್ತಿಗೆ 
ವಿಶೇಷ ಮನ್ನಣೆ ಕೊಟ್ಟಿದ್ದಾರೆ. ಹಾಪ್‌ಕಿನ್ನನಿಂದ ಆರಂಭವಾದ ಈ ನೂತನ 
ಪರಂಪರೆಯಲ್ಲಿನ ಭಾವದ ಉತ್ಕಟತೆಯಲ್ಲಿ ನವೃತೆಯನ್ನು ಗುರುತಿ ಅದರ 


೭೮ 


ಕರ್ನಾಟಕ ಭಾರತಿ 


ಸಮಕಾಲೀನ ಪ್ರಸುತ್ತತೆಯನ್ನು ಗ್ರಹಿಸಿದ್ದಾರೆ. 


ಈ ದೃಷ್ಟಿಯಿಂದ ಗೋಕಾಕರ ವಿಮರ್ಶೆಗೆ ಅದರಲ್ಲೂ "ನವ್ಮದ' ಬಗ್ಗೆ ಅವರ 
ಸಿದ್ಧಾಂತಕ್ಕೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ವಿಶೇಷ ಸ್ಥಾನವಿದೆ. “ನವೈಕಾವ್ಕ ಬರೀ 
ಆ೦ತರಿಕತೆಯ ಆಳದಲ್ಲಿ ಮುಳುಗುವದಿಲ್ಲ ; ವಸ್ತುನಿಷ್ಠತೆಯಲ್ಲೂ ಅದು 
ಮಹತ್ವವಾದದ್ದು... ಬರೀ ಭಾವನಾವೇಶದಿಂದ ಅದು ತೃಪ್ತವಾಗುವುದಿಲ್ಲ. 
ಬುದ್ಧಿಯ ನಿಶಿತಪ್ರಯೋಗವೂ ಅದಕ್ಕೆ ಹ್ರಿಯವಾದದ್ದು. ಬರೀ ವೈಕ್ತಿತ್ವ 
ನಿರೂಪಣೆಯೇ ಶ್ರೇಷ್ಠವೆಂದು ಅದು ತಿಳಿದುಕೊಂಡಿಲ್ಲ.” 


“ಪ್ರಾಚೀನ, ಅರ್ವಾಚೀನ, ಸತ್ಯ, ಸೌಂದರ್ಯ, ಭಕ್ತಿ, ಪ್ರೇಮ, ವೈಕ್ತಿ, ಸಮಾಜ, 
ಹೃದಯ, ಬುದ್ಧಿ, ಸಾಕ್ಟಿಕ ಸಾಕ್ಷ - ಹೀಗೆ ಪರಸ್ಪರ ಭಿನ್ನ ಪ್ರಕಾರಗಳನ್ನು ಗ್ರಹಿಸಿ, 
ಒಂದು ಸಮಗ್ರ ಅನುಭವದ ಸಮನ್ಮಯದಲ್ಲಿ ಅವೆಲ್ಲವನ್ನೂ ಕ್ರೋಢೀಕರಿಸಲು 
ನವ ಮಾರ್ಗವು ಹವಣಿಸುತ್ತದೆ” ಎಂದಿದ್ದಾರೆ. ಜೀವನದ ಸಮಗ್ರತೆ ನವೈದಲ್ಲಿ ಹೇಗೆ 
ಅಭಿವೃಕ್ತಗೊಳ್ಳಬಹುದು ಎಂಬುದಕ್ಕೆ ಟ. ಎಸ್‌. ಇಲಿಯಟ್‌ನ ಕಾವದಿಂದ 
ಒಂದು ಉದಾಹರಣೆ ಕೊಡಬಯಸುತ್ತೇನೆ. ಆಧುನಿಕ ನಾಗರಿಕತೆಯ 
ಕೃತಕತೆಯನ್ನೂ ಯಾಂತ್ರಿಕತೆಯನ್ನೂ ಅಲ್ಬತೆಯನ್ನೂ ಅಭಿವೃಕ್ತಿಸುತ್ತ 
ಇಲಿಯಟ್‌ ಹೇಳುತ್ತಾನೆ ಃ 

"We measure our lives 

In coffee spoons". 

ಬದುಕಿನ ನೆಲೆಬೆಲೆಗಳನ್ನೆಲ್ಲಾ ನಾವಿಂದು ಕಾಹ, ಚಮಚಗಳಿಂದ ಅಳೆದು 
ಬಿಡಬಹುದು. ಇದಕ್ಕಿಂತ ಅರ್ಥಹೀನವಾದದ್ದು ಬೇರೆ ಇದೆಯೇ ? ಬದುಕಿನ 
ಉದ್ದಗಲಗಳ ಆಳ ವಿಸ್ತಾರಗಳ ಕಲ್ಪನೆಯ ಹಿನ್ನೆಲೆಯಲ್ಲಿ ಅಧುನಿಕ ಜಗತ್ತಿನ 
ಅಲ್ಪತೆಯ ದರ್ಶನ. ಇದು ನವೈದ ಮಾರ್ಗ. ನವೈದ ಹರಹನ್ಮೂಅದರ ಭಾವುಕತೆ 
ಬೌದ್ಧಿಕತೆ ಎರಡನ್ನೂ ಕನ್ನಡಿಗರಿಗಾಗಿ ವಿಮರ್ಶಿಸಿದವೆರು ಗೋಕಾಕರು. ಆಂಗ್ಲ 
ಸಾಹಿತ್ಯದಿಂದ ಹಲವಾರು ಉದಾಹರಣೆಗಳನ್ನು ಕೊಟ್ಟು, ಕನ್ನಡಕಾವೈ ಹೇಗೆ 
` ಆಧುನಿಕತೆಯಿಂದ ನವ್ಕಕ್ಕೆ ತಿರುಗಿ ಸತ್ಯಶಾಲಿಯಾಗಬೇಕು ಎಂದವರು ಅವರು. 
ಪಶ್ಚಾತ್ಕ ಸಂಸ್ಕೃತಿ ಮುರಿದುಬೀಳತ್ತಿದೆಯೆಂದು ಹೇಳಲು ಅದರ ಪ್ರತೀಕವಾದ 
ಲಂಡನ್‌ ಸೇತುವೆ ಮುರಿದುಬೀಳುತ್ತಿದೆ ಎನ್ನುತ್ತಾನೆ ಆಂಗ್ಲಕವಿ (೦೧ರಂಗ 
Bridge is falling down). ಆಂಗ್ಲ ಸಾಹಿತ್ಯದಲ್ಲಿನ ನವೃತೆಯ ಹೆಜ್ಜೆ ಗುರುತು 
ಗಳನ್ನು ಕಂಡದ್ದೇ ಅಲ್ಲದೇ, ಅದನ್ನು ಅವಲೋಕಿಸಿ ನಮ್ಮಲ್ಲೂ ಅಂತಹ ' 
ಪ್ರಯೋಗಗಳನ್ನು ಕವಿ ನಡೆಸಿದರು. ಉದಾಹರಣೆಗೆ ಈ ಸಾಲುಗಳನ್ನು ನೋಡಿ: 

"ಭೂಮಿತಾಯಿ ಹಾಸಿಗೆ ಹಿಡಿದಿದ್ದಾಳೆ. 

ಒಂದೊಂದು ನಾಗರಿಕತೆಯ ಯುಗ 


೭೯ 


ಒಂದೊಂದು ಗರ್ಭಧಾರಣ. 
ಆದರೆ ಜನ್ಮವಾಗುವ ಮೊದಲೇ ಗರ್ಭಸ್ರಾವ! 


"ನವೃತೆ' ಎಂದರೇನು ಎಂದು ಕೇಳಲಾರಂಭಿಸಿದ ಜನಕ್ಕೆ ಈ ಶತಮಾನದ 
ಐವತ್ತರ ದಶಕದಲ್ಲಿ ಗೋಕಾಕರು “ಬಳಕೆ ಮಾತು, ಛಂದಸ್ಸಿನಲ್ಲಿಯ ನವೀನ 
ಪ್ರಯೋಗ, ಪ್ರತಿಮಾ ಪ್ರಧಾನತೆ, ವಾಸ್ತವಿಕ ಚಿತ್ರಸೃಷ್ಠಿ, ಪಾರಿಭಾಹಿಕ ಶೈಲಿ- ಈ 
ಎಲ್ಲದರಲ್ಲೂ ಆಧುನಿಕ ಕಾವ್ಕ ಕ್ರಮೇಣ ಆಸ್ಥವಹಿಸಿದವು.” ಇವೆಲ್ಲದರ 
ಸಮಯೋಚಿತ ಪ್ರಜ್ಞೆಯೇ “"ನವೃಪ್ರಜ್ಞೆ' ಎಂದಿದ್ದಾರೆ. ಹೀಗೆ ಹೇಳುತ್ತ ಕವಿ 
ಬೇಂದ್ರೆಯವರ “ಕರಿಮರಿನಾಯಿ', ಕುವೆಂಪು ಅವರ "ಕೋಗಿಲೆ' ಮತ್ತು 
` “ಸೋವಿಯಟ್‌ ರಷ್ಕಾ', ರಾಜರತ್ನಂ ಅವರ "ಯೆಂಡ್ಕುಡುಕ ರತ್ನ', ವಿ.ಸೀ ಅವರ 
'ಗಡಿದಾಟು', ಅಡಿಗರ "ಕಟ್ಟುವೆವು ನಾವು', ಗೊಂದಲಪುರ, ರಾಮಚಂದ್ರ ಶರ್ಮರ 
'ಏಳುಸುತ್ತಿನ ಕೋಟಿ' ಮೊದಲಾದವನ್ನು ಯಾವ ಸಂಕೋಚವೂ ಇಲ್ಲದೆ 
ಹೆಸರಿಸುತ್ತಾರೆ. ಇದೇ ವಸ್ತುನಿಷ್ಠೆ. 


ಕಾವ್ಯದ ಬಗ್ಗೆ ಗೋಕಾಕರು ಹೇಳಿರುವ ಒಂದೆರಡು ಮಾತು ಬಹಳ 
ಮುಖ್ಯವಾದವು. “ಕಾವೈದ ಆತ್ಮ ಯಾವಾಗಲೂ ಒಂದೇ. ದರ್ಶನ ಇಲ್ಲ ಕಾಣ್ಮೆಯೇ 
ಆ ಆತ್ಮ.” ಇದನ್ನು ಕವಿಗಳೂ ವಿಮರ್ಶಕರೂ ಗಮನಿಸಬೇಕು. ನವ್ಕಕ್ಕೆ ಕಾವ್ಯದ 
ವಿಧಾನದಲ್ಲಾದ ಮಾರ್ಪಾಟು, ಈ ಮಾರ್ಪಾಟಿನಿಂದಾಗಿ ವಸ್ತುಗಳ ನೈಜಸತ್ಮದ 
ಸಹಜ ಅಭಿವೃಕ್ತಿಯ ಕಡೆಗೆ ಈ ಮಾರ್ಗ ಕರೆದೊಯ್ಯುತ್ತದೆ. ಆದರೆ ಕವಿ ಹೇಳುವಂತೆ 
ಈ ಸತ್ಯ ಬರಿ ಮಾನಸಿಕ ಇಲ್ಲವೆ ಬೌದ್ಧಿಕ ದೃಷ್ಠಿಯಿಂದ ಕಂಡ ಸತ್ಕವಲ್ಲ. ಒಳಗಿನ 
ಆಳವಾದ ಒಂದು ಅಂತರ್‌ದೃಷ್ಠಿಯಿಂದ ನೇರವಾಗಿ ಕಂಡ ಸತ್ಯ. ಈ ಅಂತರ್‌ 
ದೃಷ್ಟಿಯೇ ಕಾವ್ಮದ ಆತ್ಮ. "Poetry is the Mantra of the Real" ಎಂದ ಶೀ 
ಅರವಿಂದರ ಮಾತನ್ನು ಇಲ್ಲಿ ಗಮನಿಸಬಹುದು. ವಸ್ತುನಿಷ್ಠವಾಗಿ, ನಿರಾಭರಣ 
ವಾಗಿ, ನೇರವಾಗಿ ಅದು ವೃಕ್ತವಾಗಿದ್ದರೆ ಅದು ನವ. ಕಾವ್ಯದಲ್ಲಿ ನವೃತೆ ಎಂದರೆ ಏನು 
ಎನ್ನುವವರಿಗೆ ಗೋಕಾಕರ ನವೃದ ವಿಶ್ಲೇಷಣೆ ಒಂದು ಅನುಭವಜನ್ಮ ದಾಖಲೆ. 
ಪೂರ್ಣಜೀವನ ದೃಷ್ಠಿಯ ವಿಶ್ವಾಸದಲ್ಲಿ ಪ್ರಜ್ಞಾವಿಕಾಸವೂ ಒಂದು ಸಾಹಸ. ನವ 
ಸಾಹಿತಿಯು ಪ್ರಜ್ಞಾವಿಕಾಸದ ಸಾಹಸವನ್ನೂ ಮಾಡಬೇಕು. 

ಗೋಕಾಕರ ವಿವರ್ಶೆಯಲ್ಲಿ ನಾವು ಕಾಣುವ ಮತ್ತೂಂದು ಪ್ರಧಾನ 
ಅಂಶವೆಂದರೆ, ಮಿರ್ಶೆಯಲ್ಲಿರಬೇಕಾದ ಸಮತೋಲನ, ವ್ಯಾಪಕತೆ, ಸಹಿಷ್ಣುತೆಯ 
ಬಗ್ಗೆ ಪ್ರತಿಪಾದನೆ. ಸಾಹಿತ್ಯ ಹಾಗೂ ನವೃತೆ ಪ್ರಬಂಧದಲ್ಲಿ ಅವರು ಹೀಗೆ ಹೇಳಿದ್ದಾರೆಃ 
“ವಿಕಾರವಶ ವಿಮರ್ಶೆಯನ್ನು ಬಿಟ್ಟುಬಿಡೋಣ. ಪೂರ್ವಾಪರ ವಚಾರವಿಲ್ಲದೆ 
ಸಿದ್ಧಾಂತಗಳ "ಅಧ್ಯಾರೋಪಣೆ' ಮಾಡುವ ದೃಷ್ಟಿ ಅದು. ಆದರೆ ವಿಮರ್ಶೆಯಲ್ಲಿ 


೮೦ 


ಕರ್ನಾಟಕ ಭಾರತಿ 


ಪವಿತ್ರದೃಷ್ಟಿಯೊಂದೇ ಸಾಲದು. ತನಗೆ ಹ್ರಿಯವಲ್ಲದ ತತ್ವಗಳನ್ನೂ ತಂತ್ರಗಳನ್ನೂ 
ನಿರೂಪಣಾ ಪದ್ಧತಿಗಳನ್ನೂ ಸಹ ತಿಳಿದುಕೊಳ್ಳುವ ಕುತೂಹಲವು ವಿಮರ್ಶಕ 
ನಲ್ಲಿರಬೇಕಾಗುತ್ತದೆ ಅನುಭಾವ, ಬುದ್ಧಿವಾದ ಎಲ್ಲವೂ ಸಂಸ್ಕೃತಿಗೆ ಸಲ್ಲಿಸುವ 
ಕಾಣಿಕೆಯನ್ನು ತೂಗಿ ನೋಡಬೇಕಾಗುತ್ತದೆ”. 


ಆದರೆ ಜೀವನದ ವಿವಿಧ ಕ್ಷೇತ್ರಗಳು ಮಲಿನವಾದಂತೆ ಸಾಹಿತೃಕ್ನೇತ್ರವೂ 
ಆಗಿದೆ. ವಿಮರ್ಶಕರಲ್ಲಿ ಕೆಲವರು ತಾವು ಹಿಡಿದ ಮೊಲಕ್ಕೆ ಮೂರೇ ಕಾಲು ಎಂದು. 
ವಾದಿಸುವದರಲ್ಲಿ ಅದ್ವೀತಿಯರಾಗಿದ್ದಾರೆ. ಆದರೆ ಗೋಕಾಕರು ಹೇಳುವಂತೆ 'ವೈಕ್ತಿ 
ಯಾರೇ ಇರಲಿ, ಯಾವ ಪಂಗಡಕ್ಕೇ ಸೇರಿರಲಿ, ಯಾವೊಂದು ವಿಶಿಷ್ಠ ತತ್ವವನ್ನೇ 
ವಿವೇಚಿಸಲಿ, ಅಡ್ಡ ದಾರಿ ಹಿಡಿಯದೆ ವಿಮರ್ಶೆಯು ನೇರವಾಗಿ ಸಾಹಿತ್ಯಗುಣವನ್ನು 
ಗ್ರಹಿಸಿ ತನ್ನ ಕಾರ್ಯವನ್ನು ನಿರ್ವಹಿಸಬೇಕು.' 


ವಿಮರ್ಶೆ ಆರೋಗ್ಯಕರವಾಗಿ ಬೆಳೆಯಲು ಗೋಕಾಕರು ಮಾದರಿಯಾಗಿದ್ದಾರೆ 
“ನಮ್ಮ ಅನುಭವ ಸತ್ಮಮಯ, ಸಂಕೀರ್ಣ, ಇನ್ನೊಬ್ಬರ ಅನುಭವ ಅಗ್ಗ, ಚಲ್ಲರೆ, 
ಸರಳ” ಎಂಬುದೊಂದು ದೃಷ್ಠಿ. ಈ ದೃಷ್ಟಿ ಹೇಗೆ ಸಂಕುಚಿತ, ಅನಾರೋಗ್ಯಕರ 
ಎಂಬುದನ್ನು ತೋರಿಸಲಿಂದೇ ಗೋಕಾಕರು ಸಮನ್ವಯ ಸಮಿತಿಯನ್ನು ಸ್ಥಾಓಸಿ, 
“ಸಮನ್ಮಯ' ಎಂಬ ತ್ರೈಮಾಸಿಕವನ್ನು ಆರಂಭಿಸಿದರು. ಸಮನ್ಮಯ ತತ್ವದ 
ಘೋಷಣೆ ಗೋಕಾಕರ ವಿಮರ್ಶೆಯ ಮಹತ್ತರವಾದ ಸಾಧನೆ. ಅಲ್ಲದೆ ಕೆಲವು 
ಸಾಹಿತಿಗಳ ಹಾಗೂ ವಿಮರ್ಶಕರ ಧೋರಣೆಗಳ ಬಗ್ಗೆ ಸ್ಪಷ್ಟವಾಗಿ ನಿರ್ಭೀತಿಯಿಂದ 
ಬರೆದಿರುವುದು ಗೋಕಾಕರ ವಿಮರ್ಶೆಯ ಮತ್ತೊಂದು ಗುಣ. ಉದಾಹರಣೆಗೆ 
'ನವೃತೆ ಹಾಗೂ ಸಮಕಾಲೀನ ಕನ್ನಡ ಸಾಹಿತ್ಯ' ಎಂಬ ಪ್ರಬಂಧದಲ್ಲಿನ ಅವರ 
ನಿಲುವನ್ನು ಗಮನಿಸಿ ಃ “ಕೆಲವು ನವ, ಬರಹಗಾರರು ತಾವು ಬರೆಯುವುದಕ್ಕೆ 
ಮುಂಚೆ ಸಾಹಿತ್ಯದಲ್ಲಿ ಮನುಷ್ಕನ ಅನುಭವಗಳ ಒಪ್ಪಂದದ ನಿರೂಪಣೆಯೇ 
ಮೂಡಿ ಬಂದಿರಲಿಲ್ಲವೆಂದು ಭಾವಿಸುತ್ತಾರೆ. ಅಲ್ಲದೆ ಭಾಷಯನ್ನು ಸಮರ್ಥವಾಗಿ 
ರೂಓಸುವ ಪ್ರಯತ್ನ ತೀರ ಕಡಿಮೆಯಾಗಿತ್ತೆಂದು ಭಾವಿಸಿ, ಅದು ಮನುಷ್ಯನ 
ಮನಸ್ಸಿನ ಅನಿಸಿಕೆಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಅಭಿವಕ್ತ ಗೊಳಿಸಲು 
ಸಮರ್ಥವಾಗಲಿಲ್ಲವೆಂದು ಆಕ್ಷೇಓಸುತ್ತಾರೆ. ಬಹುತೇಕ ಪ್ರಾಚೀನ ಕಾವಗಳನ್ನೆಲ್ಲಾ 
ಇವರು ತಮ್ಮ ಮತ್ತು ಪಂಥಾಭಿಮಾನದ ಸಲುವಾಗಿ ದೂರತಳ್ಳಿದರು. ಈ 
ಅಪರಿಪೂರ್ಣವಾದ ಅಭಿಪ್ರಾಯದ ಪ್ರತಿಪಾದಕರು ಒಂದು ಸಹಸ್ರ ವರ್ಷಗಳ 
ಕನ್ನಡ ಸಾಹಿತ್ಯವನ್ನು ಮತ್ತು ಅಲ್ಲಿನ ಎಲ್ಲ ಮಹಾಕವಿಗಳೂ ತಮ್ಮ ಉಪಯೋಗಕ್ಕೆ 
ಭಾಷೆಯನ್ನು ಹದಗೊಳಿಸುವಲ್ಲಿ ನಡೆಸಿದ ಹೋರಾಟ ವನ್ನು ಗುರುತಿಸುವಲ್ಲಿ 
ಅಯಶಸ್ವಿಯಾಗಿದ್ದಾರೆ. ತಮ್ಮ ಪ್ರಯತ್ನಗಳನ್ನು ಹೊಗಳಿಕೊಳ್ಳುವ ಭರದಲ್ಲಿ 
ಕೆಲವು ನವ, ಬರಹಗಾರರು ತಮ್ಮ ಹಿಂದಿನ ಸಾಹಿತ್ಯವನ್ನು ಖಂಡಿಸುವ 


೮೧ 


ಗೋಕಾಕ : ವಿಮರ್ಶೆ 


ಸಾಮೂಹಿಕ ತಟಗೆ ಪಕ್ಕಾಗಿದ್ದಾರೆ.' 


ಸಾಹಿತ್ಯ ವಿಮರ್ಶೆ ಹೇಗೆ ದಾರಿ ತಒದೆ ಎನ್ನುವುದನ್ನು ಗೋಕಾಕರು ಸ್ಪಷ್ಠವಾಗಿ 
ನಮ್ಮ ಮುಂದಿಟ್ಟಿದ್ದಾರೆ. ಈ ಬಗೆಯ ನವ್ಕ ಭ್ರಾಂತಿಯಿಂದ ತಷ್ಠಸಿಕೊಂಡಲ್ಲದೆ 
ಆರೋಗ್ಯಕರವಾದ ಮತ್ತು ಸಮತೂಕವುಳ್ಳ ಸಮೀಕ್ಷೆಯನ್ನು ನಡೆಸುವದು 
ಅಸಾಧ್ಯವಾಗುತ್ತದೆ. ಇದು ನಿಜವಾದ ಮಾತು. ತಮ್ಮಲ್ಲಿ ಇಂತಹ ಸಮತೋಲನ 
ವಿರುವುದರಿಂದಲೇ ಗೋಕಾಕರು ಆಧುನಿಕ ಮಾನದಂಡದಿಂದ ಪ್ರಾಚೀನ ಅಥವಾ 
ಮಧ್ಯಕಾಲೀನ ಭಾಷೆಯನ್ನು ನಿರ್ಣಯಿಸಬಾರದು ಎಂದಿದ್ದಾರೆ. ಪ್ರಾಚೀನ ಕವಿಗಳ 
ಕಾವ್ಯ ಅವರ ಕಾಲದಲ್ಲಿ ಆಧುನಿಕವೆನಿಸಬಹುದಾದ ಸಮಕಾಲೀನ ಪ್ರಜ್ಞೆಯಿಂದ 
ಕೂಡಿತ್ತು. ಕಾಲಿದಾಸ ನಾಟಕವನ್ನು ನೋಡಬಂದವರನ್ನು ಕುರಿತು ಹೇಳಲಿಲ್ಲವೆ 
“ಪುರಾಣಮಿತ್ಕೇವ ನಸಾಧು ಸರ್ವಂ ನವಮಿತ್ಕವಧ್ಯಂ.” ಕಾಲಿದಾಸನ ಕಾಲಕ್ಕೆ 
ಅವನ ನಾಟಕಗಳೇ “ನವ”. ಹತ್ತನೆಯ ಶತಕದ ಪಂಪ ಮತ್ತು ರನ್ನ, ಹನ್ನೆರ 
ಡನೆಯ ಶತಕದ ವಚನಕಾರರು ಹದಿನಾಲ್ಕು-ಹದಿನೈದನೇ ಶತಕದ ರತ್ನಾಕರವರ್ಣಿ 
ಮತ್ತು ಹರಿದಾಸರು, ಹದಿನೇಳನೆಯ ಶತಕದ ಸರ್ವಜ್ಞ - ಇವರುಗಳ ಪ್ರೌಢ 
ಪ್ರಾಚೀನ “ಕ್ರಾಂತಿ” ಗಮನೀಯ ಎನ್ನುತ್ತಾರೆ ಗೋಕಾಕರು. ಆಧುನಿಕ ಕವಿಗಳನ್ನು 
ಇದೇರೀತಿ ವಿಶೇಒನಿದ್ದಾರೆ. ಯುಗದ ಮೌಲ್ಯಗಳನ್ನು ನಿಷ್ಠಕ್ಷಪಾತವಾಗಿ 
ಗಮನಿಸುವದೇ ಆರೋಗ್ಯವಂತ ವಿಮರ್ಶೆಯ ಕರ್ತವ್ಯ 


ಮೂರನೆಯದಾಗಿ, ಸೌಂದರ್ಯ ಮೀಮಾಂಸೆಯ ತತ್ವಗಳನ್ನು ಕನ್ನಡ 
ಸಾರಸ್ವತ ಲೋಕಕ್ಕೆ ನೀಡಿರುವುದು ಗೋಕಾಕರ ಸಾಧನೆ. ಇದನ್ನು ನೇರವಾಗಿ 
'ವಿಮರ್ಶೆ' ಎನ್ನಲು ಸಾಧ್ಯವಿಲ್ಲವಾದರೂ ವಿಮರ್ಶೆಯ ರೂಪರೇಷಗಳನ್ನು 
ಗುರುತಿಸುವಲ್ಲಿ ಇವು ಗಮಹಾರ್ಹ. ಸೌಂದರ್ಯವೆಂದರೇನು ? ಒಂದು ಕಲಾ 
ಕೃತಿಯ ಶೃಂಗಗಳ ನಡುವಿನ ಸಂಬಂಧವೇನು ? ಈ ಪ್ರಶ್ನೆಗಳಿಗೆ ಉತ್ತರವಾಗಿದೆ, 
ಗೋಕಾಕರೇ ಮಂಡಿಸಿರುವ “ಸೌಂದರ್ಯ ಮೀಮಾಂಸೆ ಕವಿಯಾದ 
ಗೋಕಾಕರು, ತನ್ನ ಕಾವ್ಯ ವ್ಯಾಪಾರವನ್ನು ಕುರಿತು ಪ್ರತಿಯೊಬ , ಕವಿಯೂ 
ಚಿಂತಿಸಬೇಕು, ಎನ್ನುತ್ತಾರೆ. ಕಲಾಸ್ಟರೂಪ, ಧ್ವನಿ ಹಾಗೂ ಪ್ರತಿಧ್ವನಿ, ರಸವೋ 
ಜೀವ ದೃಹ್ಟಿಯೋ - ಈ ಮೂರೂ ಉಪನ್ಶ್ಕಾಸಗಳ ಸಂಕಲನವೇ ಸೌಂದರ್ಯ 
ಮೀಮಾಂಸೆ. ಜೀವನದೊಳಗೆಲ್ಲ ಆತ್ಮಚೈತನ್ಮವನ್ನು ತುಂಬುವುದಕ್ಕಾಗಿಯೇ 
ಲಲಿತ ಕಲೆಗಳ ಉಗಮವಾಗಿದೆ. ಇವು ಕಲಾದೈವತ (ಶಕ್ತಿ, ಪ್ರಕೃತಿ, ಆನಂದ, ಸತ್ಯ, 
ಸೌಂದರ್ಯ, ಸಂಪೂರ್ತಿ), ಕಲಾವಿಧಾನ (ಸೂರ್ತಿ, ಅನುಕೃತಿ, ಅಭಿವ್ಯಕ್ತಿ, 
ಸಂಬೋಧನೆ, ನಿರೂಪಣೆ, ಸಮೀಕರಣ), ಕಲಾವಿದ (ಪ್ರತಿಭೆ, ಜೀವನದೃಷ್ಟಿ, 
ಹೃದಯವಂತಿಕೆ, ತತ್ವಗ್ರಾಹಿ ಬುದ್ಧಿ, ಕಲ್ಪಕತೆ, ಕಾವ ವಿವೇಕ), ಕಲಾಕೃತಿ (ಕವಿದರ್ಶನ, 
ರಸ, ಸಂಚಾರೀಭಾವಗಳು, ಅರ್ಥ, ರೂಪ, ಔಚಿತ್ರ ), ಸಹೃದಯ (ಸಂಸ್ಕಾರಜನ್ಮ 


೮೨ 


ಕರ್ನಾಟಕ ಭಾರತಿ 


ಸಹಾನುಭೂತಿ, ರಸಜ್ಜತೆ, ತನ್ಮಯೀಭಾವ, ವೃೃತ್ಪತ್ತಿ, ಕಾವ್ಕಾನುಶೀಲನ, ಔಚಿತ್ಯ 
ಪ್ರಜ್ಞೆ), ಸಮಾಜಪುರುಷ (ಸ್ಥಾನ೦ದ, ವಿವೇಕ, ಚಿತ್ತವೃತ್ತಿ, ಸಂಸ್ಕಾರ, ಭಾವೋತ್ಕರ್ಷ, 
ಬುದ್ಧಿವಿಕಾಸ, ಕಾಂತಾಸಂಮಿತ, ಪರಿಜ್ಞಾನ) ಇವುಗಳಿಂದ ಕೂಡಿ ಸಚ್ಚಿದಾನಂದದ 
ಒಂದು ಅವಿರ್ಭಾವವಾಗಿ ಸೌಂದರ್ಯ ಒಡಮೂಡಿದೆ ಎಂಬುದನ್ನು ಕವಿ 
ಕಂಡುಕೊಳ್ಳುತ್ತಾನೆ. ಸಹೃದಯ, ಈ ಸೌಂದರ್ಯ ದರ್ಶನದಿಂದ ಪಡೆದ 
ಸ್ಪಂದನವೇ ರಸಾನುಭವ. 


ಹೀಗೆ ಸೌಂದರ್ಯ ಮೀಮಾಂಸೆ ಕಾವೈದ ಮಹೋನ್ನತಿಯನ್ನು 
ಸೂಚಿಸುವದರ ಜೊತೆಗೆ ಕವಿ- ಸಹೃದಯ ಸಂಬಂಧವನ್ನೂ ಸೂಚಿಸಿ, 
ವಿಮರ್ಶಕನಿಗೆ ಸೌಂದರ್ಯ ಮೀಮಾಂಸೆಯ ಪರಿಜ್ಞಾನದ ಆವಶ್ಯಕತೆಯನ್ನು 
ಒತ್ತಿಹೇಳಿದೆ. ಗೋಕಾಕರ ಬರಹ ಅವರೊಬ್ಬ ಚಿ೦ತನಶೀಲರು, ಅನುಭಾವಿಗಳು, 
ದಾರ್ಶನಿಕರು, ಪೂರ್ಣಪ್ರಜ್ಞರು ಎಂಬುದಕ್ಕೆ ಜ್ವಲಂತ ಉದಾಹರಣೆಯಾಗಿದೆ. 


ಖಯೆಗ್ನೇದದಿಂದ ಸ್ಫೂರ್ತಿ,ವಸ್ತುವನ್ನು ಪಡೆದು ಮಹಾಕಾವ್ಕವಾಗಿ ರಚಿತವಾದ 
“ಭಾರತಸಿಂಧುರಶ್ಮಿ'ಗೆ ಪೂರಕವಾಗಿ "ಯಗ್ದೇದದಲ್ಲಿ ಕ್ರಾಂತದೃಹ್ಟಿ' - ಎಂಬ 
ಉಪನ್ಮಾಸ, ಗೋಕಾಕರು ಹೇಗೆ ಬರೀ ಪಡುವಣವನ್ನು ಮಾತ್ರ ಗ್ರಹಿಸಿದವರಾಗದೆ, 
ಭಾರತೀಯ ಸಂಸ್ಕತಿಯ ಉಗಮವನ್ನೂ ದರ್ಶಿಸಿದ್ದಾರೆ ಎಂಬುದಕ್ಕೆ ಅತ್ಯುತ್ತಮ 
ನಿದರ್ಶನವಾಗಿದೆ. ವೇದಗಳ ಕಾಲ, ಕರ್ತೃತ್ವ ಶಕ್ತಿಯ ಮೇರುಕಾಲ. ಈ ಕಾಲದಲ್ಲಿನ 
ಅನುಭಾವಮಾರ್ಗವಾದ ವೇದಗಳ ಕ್ರಿಯಾಯೋಗ, ಮಾನವನ ಶ್ರೇಷ್ಠ ಗುರಿ 
ಪೂರ್ಣತೆ ಎಂಬುದನ್ನು ಸಾರಿ ತೋರಿಸಿದೆ. ಇದರ ವಿವೇಚನೆ ಈ ಉಪನ್ಮಾಸದಲ್ಲಿದೆ. 
ಅಲ್ಲದೆ ಕ್ರಿ. ಪೂ. ೩೦೦೦ ದಲ್ಲಿ ಸಮಾರಿಗೆ ಆರ್ಯರು ಬಂದು ನೆಲೆಸಿದ, ಅವರು 
ಜಯಿಸಿದ ಪ್ರದೇಶವೆಲ್ಲ ಸೇರಿ ಹೇಗೆ “ಸಪ್ತನಂಧು' ಆಯಿತು ಎಂಬ ಸಿದ್ಧಾಂತವೂ 
ಇಲ್ಲಿದೆ.” 


ಒಂದು ಕಾವೈಮಾರ್ಗದ ನವತೆ, ಅದರ ವಿಶಾಲ ದರ್ಶನದಲ್ಲಿದೆ ; ವಿಕೃತಿಗಳ 
ಪ್ರದರ್ಶನದಲ್ಲಿಲ್ಲ ಎಂದು ಹೇಳಿ, ಅದನ್ನು ತಮ್ಮೆಲ್ಲ ವಿಮರ್ಶಾತ್ಮಕ ಬರೆವಣಿ 
ಗೆಯಲ್ಲಿ ತಾವೇ ಸಾಧಿಸಿ ತೋರಿಸಿರುವ ಹಿರಿಮೆ ಗೋಕಾಕರದು. ಶೀ ಅರವಿಂದರ 
ವಿಮರ್ಶೆಯ ಬಗ್ಗೆ ಅವರು ಏನು ಹೇಳುತ್ತಾರೋ ಅದನ್ನೇ ಗೋಕಾಕರ 
ವಿಮರ್ಶೆಯ ಬಗೆಗೂ ಹೇಳಬಹುದು. ಇಲ್ಲಿರುವದು ಸಾರಗ್ರಾಹಕ ವಿಮರ್ಶೆ. 
ಪರಿಪೂರ್ಣದೃಹ್ಛಿಯ ರಸವಿವೇಕ. 


ಡಿಟಿ 


೮೩ 


ಗೋಕಾಕ ಃ ಕಾದಂಬರಿ 
H0000000000000000000000Q0aQa0Qa0gaa0aa 
-ಜಿ.ಎಂ. ಹಗಡ 


ಡಾ. ವಿನಾಯಕ ಕೃಷ್ಣ ಗೋಕಾಕರು ಹೊಸಗನ್ನಡ ಸಾಹಿತ್ಯದ ಮಹಾಸ್ರೋತ 
ದಲ್ಲಿ ಮಹತ್ತರವಾದ ಸಾಹಿತ್ಯವನ್ನು ಸೃಷ್ಟಿಸಿ, ತಮ್ಮ ಸಂವೇದನಾಶೀಲ ಪ್ರತಿಭೆಯ 
ಅದ್ಭುತ ಸ್ವರೂಪವನ್ನು ಪ್ರಚುರಪಡಿಸಿದ ಮಹನೀಯರು. ಭಾರತೀಯ ಸಾಹಿತ್ಯದ 
ಮಹಾಲೇಖಕರಾಗಿ, ಅವರು "ವರ್ಷದ ವಕ್ತ' ಯಾಗಿ ಸಾಹಿತ್ಕಾಭಿಮಾನಿಗಳ ಆದರ, 
ವಿಮರ್ಶೆ, ಚರ್ಚೆಗೆ ಕಾರಣರಾಗಿದ್ದಾರೆ. ಗೋಕಾಕ ಸಾಹಿತ್ಸಸೃಷ್ಠಿ ಕನ್ನಡ-ಇಂಗ್ಲೀಷ್‌ 
ಎರಡೂ ಭಾಷಗಳಲ್ಲಿ ವೈವಿಧ್ಯಮಯವೂ ವರ್ಣಮಯವಾದುದೂ ಆಗಿದೆ. 
ಚೇತೋಹಾರಿಯಾದ ಜೀವನ ಪ್ರಪಂಚದಿಂದ ಕೂಡಿದ ವಿನಾಯಕರ ಸಾಹಿತ್ಯ . 
ವಿಸ್ತಾರದಲ್ಲಿ ಎರಡು ಕೃತಿಗಳು ತಮ್ಮ ಹಿಮಾಲಯಗಾತ್ರದಿಂದ ನಮ್ಮ ಗಮನ 
ಸೆಳೆಯುತ್ತವೆ. ಒಂದು- ಗದ್ಯಸಾಹಿತ್ಯ ಮಹಾಕೃತಿ “ಸಮರಸವೇ ಜೀವನ' ಕಾದಂಬರಿ, 
ಮತ್ತೊಂದು-ಹೊಸಗನ್ನಡ ಮಹಾಕಾವ್ಕ 'ಭಾರತಸಿಂಧುರಕ್ಲಿ' ಇವೆರಡೂ 
ಗೋಕಾಕ್‌ ಸಾಹಿತ್ಯದ ಮಹಾಕೃತಿಗಳಾಗಿರುವಂತೆಯೇ ಕನ್ನಡಸಾಹಿತ್ಯದ ಬೃಹತ್‌ 
ಕೃತಿಗಳೂ ಆಗಿವೆ. ಕನ್ನಡ ಕಾದಂಬರಿ ಪ್ರಪಂಚದಲ್ಲಿ ಅಪರೂಪದ ಕಲಾಕೃತಿಯಾದ 


'ಸಮರಸವೇ ಜೀವನ' ಕಾದಂಬರಿಯ ಬೆರಗುಗಣ್ಣಿನ ಸಹೃದಯ ವಿಮರ್ಶನ 
ನೋಟವೇ ಈ ಲೇಖನದ ಉದ್ದೇಶ. 


ಕಾದಂಬರಿಯ ವಸ್ತು ವಿಕಾಸ 


'ಸಮರಸವೇ ಜೀವನ' ಗೋಕಾಕರ ಏಕಮೇವ ಕಾದಂಬರಿಯಾಗಿದ್ದು, ಅದು 
ಇಪ್ಪತ್ತೆರಡು. ವರ್ಷಗಳ ನಿರಂತರ ಅನುಭವಪ್ರಪಂಚದ ಬರವಣಿಗೆಯ 


೮೪ 


ಕರ್ನಾಟಕ ಭಾರತಿ 


ಫಲವಾಗಿದೆ. ೧೩೨೦ ಪುಟಗಳಷ್ಟು ವಿಸ್ತಾರವಾದ ಈ ಕಾದಂಬರಿ, ಕನ್ನಡ ಕಾದಂಬರಿ 
ಲೋಕದಲ್ಲಿಯೇ ಮಹಾಕೃತಿಯಾಗಿದೆ. ಇದನ್ನು ಮೀರಿಸುವ ಬೃಹತ್‌ಕೃತಿ ಈವರೆಗೆ 
ಬಂದಿಲ್ಲ. ಕೇವಲ ಗಾತ್ರದಿಂದ ಮಾತ್ರವಲ್ಲ, ಸತ್ವಶ್ರೀಮಂತಿಕೆಯಿಂದಲೂ ಇದು 
ಬೆಲೆಯುಳ್ಳ, ಪ್ರತಿಭಾಸೃಷ್ಠಿಯಾಗಿದೆ. “ಸಮರಸವೇ ಜೀವನ' ವು “ಇಜ್ಜೋಡ'ಎಂಬ 
ಮೊದಲ ಭಾಗವಾಗಿ ೧೯೩೫ರಲ್ಲಿ ಪ್ರಕಟವಾಗಿ, ಅನಂತರ ೧೯೫೬ ರಲ್ಲಿ “ಸಮರಸವೇ 
ಜೀವನ' ವಾಗಿ ಪೂರ್ಣಗೊಂಡಿದೆ. ಈ ಕಾದಂಬರಿಯ ರಚನಾತಂತ್ರದ ಬೆಳವಣಿಗೆ 
ಕುತೂಹಲಕರವಾಗಿರುವಂತೆಯೇ ವಸ್ತು ವಿಕಾಸವೂ ವೈವಿಧ್ಯಮಯವಾಗಿದೆ. 


“ಸಮರಸವೇ ಜೀವನ' ಕಾದಂಬರಿಯಲ್ಲಿ ಇಜ್ಜೋಡು (೧೭೮), ಅಂತಃಸತ್ವ 
(೨೯೨), ಪ್ರೀತಿಯ ಯೋಗಮಾಯೆ (೪೪೪), ಏರಿಳಿತ (೫೪೨), ಸಮುದ್ರಯಾನ 
(೮೮೪) , ನಿರ್ವಹಣ (೧೨೨೩) ಎಂಬ ಆರು ಭಾಗಗಳಿದ್ದು, ವಿನಾಯಕ ಗೋಕಾಕರ 
ಐವತ್ತು ಪುಟಗಳ ಪ್ರಸ್ತಾವನೆ, ನಾಲ್ಕು ಪ್ರಸಂಗಗಳು, ಇತ್ಮಾದಿ ಸೇರಿ ಮಹಾಸ್ಪರೂಪ 
ಪಡೆದಿದೆ. ಗೋಕಾಕರ ಮಹಾಪ್ರತಿಭೆ ಅರಳುತ್ತ ಸಾಗಿರುವದನ್ನು ಈ ಕಾದಂಬರಿಯ 
ಬೆಳವಣಿಗೆಯಲ್ಲಿ ನಾವು ಗುರುತಿಸಬಹುದು. ಜೀವನ ವಿಕಾಸವನ್ನು ಅಮರ 
ಗಾಥೆಯ ನ್ಹಾಗಿರಿಸಿರುವುದೇ ಈ ಕಾದಂಬರಿಯ ವೈಶಿಷ್ಟವಾಗಿದೆ. ಇಂಗ್ಲೀಷ 
ಸಾಹಿತ್ಯದ ಆಳವಾದ ಅಧ್ಯಯನವು ಗೋಕಾಕರಿಗಿರುವಂತೆಯೇ ಕನ್ನಡ ನೆಲದ 
ಮಣ್ಣಿನ ಮಕ್ಕಳ ಬದುಕಿನ ನಿಕಟವಾದ ಜೀವನ ಸಂಪರ್ಕದಿಂದ ಅವರ ಅನುಭವ 

್ರಪಂಚವುೊ ವಿಕಾಸ ಹೊಂದಿರುವದಕ್ಕೆ ಈ ಕಾದಂಬರಿ ಸಾಕ್ಷಿಯಾಗಿದೆ. 


“ಸಮರಸವೇ ಜೀವನ' ಕಾದಂಬರಿ, ಉತ್ತರ ಕರ್ನಾಟಕದ ಸಾಮಾಜಿಕ, 
ರಾಜಕೀಯ, ಸಾಂಸ್ಕೃತಿಕ ಬದುಕಿನ ಕೈಗನ್ನಡಿಯಾಗಿದ್ದು ; ಅದು ಈ ಶತಮಾನದ 
ಮೊದಲ ದಶಕಗಳ ಜನಜೀವನವನ್ನು ಅರ್ಥಪೂರ್ಣವಾಗಿ ಚಿತ್ರಿಸುತ್ತದೆ. 
ಗಳಗನಾಥರು ಕಾದಂಬರಿಗಳಲ್ಲಿ ಕನ್ನಡ ಜನಜೀವನದ ಇತಿಹಾಸವನ್ನು ಚಿತ್ರಿಸಿದ 
ಹಾಗೆಯೇ ಅವರ ನಂತರ ಅದೇ ಹಾದಿಯಲ್ಲಿ ಗೋಕಾಕರು ಮುಂದುವರಿದು, ಈ 
ಕಾದಂಬರಿಯನ್ನು ರಚಿಸಿರುವುದು ಅತ್ಯ೦ತ ಮಹತ್ವದ್ದಾಗಿದೆ. ಈ ಕಾದಂಬರಿಯಲ್ಲಿ 

ವಾಸ್ತವವಾದದ ನೆಲೆಗಳನ್ನು ನಾವು ಕಾಣಬಹುದಾಗಿದೆ. ೧೯೩೫ರಷ್ಟೂತ್ತಿಗೆ 
ಸ. ವಿಚಾರ, ಕನಸು, ಆದರ್ಶ ಇವುಗಳೆಲ್ಲ ಅಂದಿನ ಸಾಹಿತ್ಯ ಪ ್ರಿಪಂಚದಲ್ಲಿ 
ನೂತನ ಅವಿಷ್ಕಾರವಾಗಿದ್ದವೆಂಬುದನ್ನು ನಾವು ಗಮನಿಸಬೇಕಾಗುತ್ತದೆ. 
ಕೌಟುಂಬಿಕ ಜೀವನದ ರಸ, ವಿರಸಗಳನ್ನು ಚಿತ್ರಿಸುವದು ಅಂದಿನ ರಮ್ಮ 
ಪರಂಪರೆಯಲ್ಲಿ, ಕಾದಂಬರಿಕಾರನ ಆದರ್ಶವಾಗಿದ್ದ ಸಂದರ್ಭದಲ್ಲಿ ಸಮಕಾಲೀನ 
ರಾಜಕೀಯ, ಸಾಮಾಜಕ ಸನ್ನಿವೇಶದಲ್ಲಿ ವ್ಯಕ್ತಿಯ ವೈಕ್ತಿತ್ಯ ವಿಕಾಸ, ಅಂತರಂಗ 
ದರ್ಶನ ಮೂಡಿಸುವ ನೂತನ ಆಯಾಮವನ್ನು ತಮ್ಮ ಕಾದಂಬರಿಯಲ್ಲಿ 
ಗೊಣಾಕರು ಮಾಡಿರುವದು ಕಂಡುಬರುತ್ತದೆ. ಗೋಕಾಕರು ತಮ್ಮ ಸಾಹಿತ್ಯ 


೮೫ 


ಗೊಣಕಾಕ: ಕಾದಂಬರಿ 


ಜೀವನದುದ್ದಕ್ಕೂ ಪ್ರಯೋಗಶೀಲ ಲೇಖಕರಾಗಿ ಕಾಣುವಂತೆಯೇ ಅವರು 
ರಚಿಸಿದ “ಸಮರಸವೇ ಜೀವನ' ಕಾದಂಬರಿಯು ಒಂದು ಪ್ರಯೋಗಶೀಲ 
ಕಾದಂಬರಿಯಾಗಿಯೂ ಕನ್ನಡ ಕಾದಂಬರಿ ಪ್ರಪಂಚದಲ್ಲಿ ಸ್ಥಾನ ಪಡೆಯುತ್ತದೆ. 
ಸ್ವಾತಂತ್ರ್ಯಪೂರ್ವದ ಭಾರತದ ಜನತೆಯ ಜೀವನದ ಸಮಸ್ಯೆಗಳು, ಬದುಕಿನ 
ಸಂಗ್ರಾಮದಲ್ಲಿ ನಡೆಸಿದ ಹೋರಾಟ, ಸ್ಥಾತಂತ್ರ್ಯದ ಕನಸು, ಆದರ್ಶದ ಹಂಬಲ, 
ವ್ಯಕ್ತಿತ್ವದ ಹುಡುಕಾಟ -ಇವುಗಳನ್ನು ಸಮರ್ಥವಾಗಿ ಧ್ವನಿಸುವ ಕಾದಂಬರಿ 
ಯಾಗಿಯೂ “ಸಮರಸವೇ ಜೀವನ' ಮಹತ್ವದ ಪಾತ್ರ ವಹಿಸಿದೆ. 


ಕಾದಂಬರಿಯ ಕಥಾವಸ್ತುವಿನ ಬೆಳವಣಿಗೆ : 


“ಇಜ್ಜೋಡು' ಕಥೆಯ ಬೆಳವಣಿಗೆಯೇ ಕಾದಂಬರಿಯ ವಸ್ತುವಿಕಾಸವಾಗಿದೆ. 
ಈ ಕಥೆ ಉತ್ತರಕರ್ನಾಟಕದ "ಮೊಗ್ಗಾವಿ' ಎಂಬ ಕಾಲ್ಪನಿಕ ಹೆಸರಿನ ಊರಿನ 
ಮೂಲಕ ಪ್ರಾರಂಭವಾಗುತ್ತದೆ. ಅದು ತಿರುಕಾಚಾರ್ಯರೆಂಬವರು ಬರೆದ 
ತಾಲ್ಲೂಕು ರಾಜಾಸ್ತೋತ್ರ ಪುರಾಣದಲ್ಲಿಯ ಮೊಗ್ಗಾವಿಯ ಸ್ಥಳ ಮಹಾತ್ಮೆಯಿಂದ 
ವರ್ಣಿತವಾಗಿದ್ದು, ಆನಂತರ ಮೊಗ್ಗಾವಿ ನಾಗರಿಕತೆಯ ಸಂಸ್ಪರ್ಶ ಪಡೆದು, ಬೆಳೆದ 
ವಿವರಣೆ ಮುಖ್ಯವಾದ ಸಂಗತಿಯಾಗಿದೆ. ಈ ಮೊಗ್ಗಾವಿಯಲ್ಲಿ ಎರಡು 
ಕುಟುಂಬಗಳಿವೆ. ಹಯಗ್ರೀವಾಚಾರ್ಯರದು ಮತ್ತು ದೇಸಾಯಿ ಗೋವಿಂದ 
ರಾಯರದು. ಈ ಎರಡೂ ಮನೆತನಗಳು ಎದುರುಬದುರು ಇದ್ದು, ಅವೆರಡರ 
ಮನೆತನಗಳ ಬೆಳವಣಿಗೆಯ ಕಥೆಯೇ ಕಾದಂಬರಿಯ ಮೂಲ ದ್ರವವಾಗಿದೆ. 
ಆದ್ದರಿಂದ ಈ ಕುಟುಂಬಗಳ ಜೀವನ ಕಥೆಯನ್ನು ಅರಿಯುವದು ಅವಶ್ಯಕ. 
ಹಯಗ್ರೀವಾಚಾರ್ಯರ ನಾಲ್ಕನೆಯ ಪತ್ನಿ ರಮಾಬಾಯಿ ಹಾಗೂ ಅವರ ಮಕ್ಕಳು 
ನರಹರಿ, ಅವನ ಅಕ್ಕ ಪದ್ಮಾವತಿ ಒಂದೆಡೆಯಾದರೆ, ದೇಸಾಯಿ ಗೋವಿಂದರಾಯರ 
ಪತ್ನಿ ಜಾನಕೀಬಾಯಿ ಹಾಗೂ ಮಗಳು ಕುಸುಮಾ, ಮಗ ಕೇಶವ ಇವರದು 
ಇನ್ನೊಂದೆಡೆಗೆ ಸಂಸಾರ ಜೀವನ ಸಾಗಿದೆ. ಮೊಗ್ಗಾವಿಯು ಸಾಂಪ್ರದಾಯಿಕವಾದ 
ಊರಿನಲ್ಲಿ ಮಡಿವಂತಿಕೆ, ಆಚಾರವಂತ ಸಂಸಾರಗಳು ಹಳೆಯ ನಂಬಿಕೆಯಲ್ಲಿ 
ಬೆಳೆದಿರುವಂಥದು. ಭಾರತದ ಇತರ ಹಳ್ಳಿಗಳಂತೆ ಅಲ್ಲಿಯೂ ನವನಾಗರಿಕತೆಯ 
ಪ್ರಭಾವ ಉಂಟಾಗುತ್ತಿದ್ದ ಸಂದರ್ಭದಲ್ಲಿ, ಹಯಗ್ರಿವಾಚಾರ್ಯರಿಗೂ ದೇಸಾಯಿ 
ಗೋವಿಂದರಾಯರಿಗೂ ನೆಂಟಸ್ಥಿಕೆಯ ಸಂಬಂಧವಾಗುತ್ತದೆ. ಚುರುಕು 
ಬುದ್ಧಿಯ ಪದ್ಮಾವತಿ ಅವಿದ್ಕಾವಂತನಾದ, ತಿರುಗಾಡಿಕೊಂಡು ಕಾಲಹರಣ 
ಮಾಡುವ ಕೇಶವನನ್ನು ಮದುವೆಯಾಗುವಂತಾದುದು ನಮ್ಮ ಹಳ್ಳಿಗಳಲ್ಲಿ 
ಜರುಗುವ ವಿಷಮ ದಾಂಪತ್ತಕ್ಕೆ ಸಾಕ್ಷಿ ಯಾಗಿದೆ. ಈ ದಾಂಪತ್ಕ ಸಂಬಂಧದಿಂದ 
ನರಹರಿ ಹಾಗೂ ಕುಸುಮಾರ ಸಂಬಂಧ ಬೆಳೆಯುತ್ತದೆ. ನರಹರಿ ಆದರ್ಶವಾದಿ, 
ಬುದ್ಧಿವಂತ, ಓದಿನಲ್ಲಿ ಸಾಮಾಜಿಕ ಚಟುವಟಿಕೆಯಲ್ಲಿ ಜೀವಂತ ಶ್ರದ್ಧೆಯುಳ್ಳವ. 


೮೬ 


ಕರ್ನಾಟಕ ಭಾರತಿ 


ಹಾಗಯೇ ಕುಸುಮಾಳು ಅವನ ಬಗ್ಗೆ ಪ್ರೀತಿಯ ಕನಸು ಕಾಣುತ್ತಾಳೆ. ಈ 
ಕಾದಂಬರಿಯಲ್ಲಿ ನರಹರಿ ಕುಸುಮಾರ ಆದರ್ಶ ಪ್ರೇಮದ ವಿವಿಧ ಮುಖಗಳನ್ನು 
ಕಾದಂಬರಿಕಾರರು ಚಿತ್ರಿಸಿರುವ ರೀತಿ ಅನ್ಮಾದೃಶವಾದದ್ದು. ಶೀನು, ನರಹರಿಯ 
ಗೆಳೆಯ. ಇಬ್ಬರೂ ಸಹಪಾಠಿಗಳು. ಕುಸಮಾಳ ರೂಪವು ಶೀನುವಿನ ಹೃದಯದಲ್ಲಿ 
ಪ್ರೇಮದ ಉದ್ವೇಗಕ್ಕೆ ದಾರಿ ಮಾಡಿಕೊಡುವದಾದರೂ ಅವಳ ಹೃದಯದಲ್ಲಿ 
ನರಹರಿಯೇ ಪ್ರಮುಖ ಪಾತ್ರ ವಹಿಸಿದ್ದಾನೆ. ಪ್ರೀತಿಯ ಸೆಲೆಯೇ ಇಲ್ಲದ ಶೀನು 
ಕುಸುಮಾಳ ಸೌಂದರ್ಯಕ್ಕಾಗಿ ಹಾತೊರೆದು ವಿಫಲನಾದ ಬಗೆ ಮಾರ್ಮಿಕ 
ವಾಗಿದೆ. ಒಂದು ರೀತಿಯಲ್ಲಿ ಕಾದಂಬರಿಯಲ್ಲಿ ಉದ್ದಕ್ಕೂ ಸಾಗಿನಿಂತ ನರಹರಿ 
ಕುಸುಮಾರ ಆದರ್ಶವಾದದ ನೆಲೆಯಲ್ಲಿ ಇದು ಸರಿಯಾಗಿದೆ. ನರಹರಿ 
ಕುಸುಮಾರ ಅನ್ಕೋನ್ಯತೆಯನ್ನು ಕಾದಂಬರಿಕಾರರು ಕೇವಲ ಕನಸುಗಾರಿಕೆ 
ಯಿಂದ ಚಿಕ್ರಿಸಿಲ್ಲ. ಅದಕ್ಕೆ ಇರುವ ಭಾವಬಂಧನದಂತೆ ವಾಸ್ತವಿಕವಾದ ನೀತಿಯ 
ನೆಲೆಗಟ್ಟೂ ಇದೆ. ನರಹರಿ ತಾನು ಓದಿದ ಒಳ್ಳೆಯ ಪುಸ್ತಕಗಳನ್ನೆಲ್ಲಾ 
ಕುಸುಮಾಳಿಗೆ ತಂದುಕೊಟ್ಟು, ಅವಳನ್ನು ತನ್ನ ಹೃದಯ ಮಂದಿರದಲ್ಲಿ ಆದರ್ಶ 
ಮೂರ್ತಿಯನ್ನಾಗಿಸಿದ ಬಗೆ, ಕಾದಂಬರಿಕಾರರ ಧ್ವನಿಪೂರ್ಣ ಬರವಣಿಗೆಯೂ 
ಆಗಿದೆ. ನರಹರಿ ಹಾಗೂ ಶೀನು ಕಾಲೇಜು ವ್ಯಾಸಂಗಕ್ಕಾಗಿ ಪುಣೆ ಸೇರಿದಾಗ ವಿಷ್ಣು 
ಅವರಿಗೆ ಗೆಳೆಯನಾಗಿ ದೊರಕುಾತ್ತಾನೆ. ಆಗ ತಾಸಗಾಂವಿನ ಭಾರೀ ಶೀಮಂತರಾದ 
ಕೇಶವರಾಯರ ಮಗಳು ಚೆಲುವೆ ಪ್ರಮೀಳೆ ಅವರೊಂದಿಗೆ ಓದುತ್ತಿರುತ್ತಾಳೆ. ಕಟ್ಟ 
ಚಾರಿತ್ರ್ಯದ ಕುಡಚಿ ಅವಳ ಬೆನ್ನ ಹಿಂದೆ ಸುತ್ತುತ್ತಾನೆ. ಪ್ರಮೀಳಿಗೆ ಪ್ರತಿಭಾನ್ನತನೂ, 
ತೇಜಸ್ವಿ ಯುವಕನೂ ಆದ ನರಹರಿಯ ಮೇಲೆ ಅತ್ಸಂತ ಆದರ ಭಾವ. 
ಅಂತರಂಗದಲ್ಲಿ ಅವನನ್ನು ಪ್ರೀತಿಸುವ ಪ್ರಮೀಳಿಗೆ ನರಹರಿಯೆಂದರೆ 
ಪ್ರಂಚಪ್ರಾಣ. ನರಹರಿಯ ಆದರ್ಶವಾದ ಅವಳ ಮನಸ್ಸಿನ ಮೇಲೆ ಅತೀವ 
ಪರಿಣಾಮ ಬೀರುತ್ತದೆ. ಕುಸುಮಾಳನ್ನು ತನ್ನ ಬಾಳ ಸಂಗಾತಿಯನ್ನಾಗಿಸಬೇಕೆಂಬ 
ಹಂಬಲವುಳ್ಳ ನರಹರಿಗೆ ಪ್ರಮೀಳೆಯ ಸೆಳೆತವುಂಟಾಗುವದಿಲ್ಲ. ತನ್ನ ಪ್ರೇಮದ 
ಕನಸು ಭಗ್ನಗೊಂಡಾಗ ಅವಳು ವಿಷ್ಣುವನ್ನು ಹ್ರೀತಿಸಬೇಕಾಗುತ್ತದೆ. ನರಹರಿ 
ಅಂದು ದೇಶಾದ್ಕಂತ,ನಡೆಯುತ್ತಲಿದ್ದ ರಾಷ್ಟ್ರೀಯ ಸ್ಥಾತಂತ್ರ್ಯ ಚಳುವಳಿಯಲ್ಲಿ 
ಧುಮುಕಿ, ರಾಜಕೀಯ ಭಾಷಣ ಮಾಡಿ, ಯುವನಾಯಕನಾಗಿ ರೂಪು 
ಗೊಳ್ಳುತ್ತಾನೆ. ಅಷ್ಟರಲ್ಲಿ ಕುಸುಮಾ ಹೆಚ್ಚಿನ ವ್ಯಾಸಂಗಕ್ಕಾಗಿ ಪುಣಿ ಸೇರುತ್ತಾಳೆ. 
ಮೊಗ್ಗಾವಿಯ ದೇಸಾಯಿ ಗೋವಿಂದರಾಯರು ತಮ್ಮ ಮಚ್ಚಿನ ರಂಗಾ 
ಸಾನಿಯಲ್ಲಿ ಅನುರಕ್ತಿ ಹೊಂದುವ ಆಸೆಯಿಂದ ಪುಣೆಗೆ ಬಂದು ನೆಲಸುತ್ತಾರೆ. 
ಕುಸುಮಾ ರಂಗಾಸಾನಿಯಲ್ಲಿ ತಾಯ್ತನದ ಪ್ರೇಮವನ್ನು, ಮಮತೆಯನ್ನು 
ಪಡೆಯುತ್ತಾಳೆ. ನರಹರಿ-ಕುಸುಮಾರ ಪ್ರೇಮ, ಆದರ್ಶ ಜೀವನ ಪ್ರವಾಹದಲ್ಲಿ 


೮೭ 


ಗೊಠಣಾಕ : ಕಾದಂಬರಿ 


ಕೊಚ್ಚಿಹೋಗುವ ಸಂದರ್ಭ ಒದಗಿಬರುತ್ತದೆ. ನರಹರಿ ದಾಂಪತ್ಕ ಪ್ರೇಮದ 
ಮಧುಚಂದ್ರವನ್ನು ಕಾಣದೆ, ಚಳುವಳಿಯ ನೇತಾರನಾದ ಅವನು ವಿಜಾಪುರದಲ್ಲಿ 
ಸೆರೆಮನೆವಾಸ ಅನುಭವಿಸಬೇಕಾಗುತ್ತದೆ. & 


ಮೊಗ್ಗಾವಿಯ ನರಹರಿಯ ಜೊತೆಗೆ ವಿಷ್ಣುವಿನ ಬಾಳಿನ ಸುಂದರ ಅಧ್ಕಾಯ 
ಗಳನ್ನು ಕಾದಂಬರಿಕಾರರು ಚಿತ್ರಿಸಿರುವದು ಬಹುಮುಖ್ಯವಾದ ಅಂಶ. ಪುಣೆ 
ಯಲ್ಲಿ, ತನ್ನ ಅಕ್ಕ ರಂಗೂಬಾಯಿ, ಭಾವ ಮೋಡಕರರ ಪ್ರೀತಿ ವಾತ್ಸಲ್ಮದ ನೆರಳಲ್ಲಿ 
ಬೆಳೆದವ ವಿಷ್ಣು. ಮಕ್ಕಳಿಲ್ಲದ ಅವರು ಇವನನ್ನು ತನ್ನ ಮಗನೆಂದೇ ಪ್ರೀತಿಸಿ, 
ಅವನನ್ನು ಉಚ್ಚವ್ಕಾಸಂಗಕ್ಕಾಗಿ ವಿದೇಶಕ್ಕೆ ಕಳಿಸುವ ಬಯಕೆ ಇಟ್ಟುಕೊಂಡವರು. 
ಅದೇರೀತಿ ಶೀನು ಕೂಡ ವಿಲಾಯತಿಗೆ ಹೋಗಿ ಐ.ಸಿ.ಎಸ್‌. ಪಾಸಾಗುವ ಬಯಕೆ 
ಯುಳ್ಳವ. ವಿಷ್ಣು ಮತ್ತು ಶೀನು ಇಬ್ಬರೂ ಸಮುದ್ರಯಾನ ಮಾಡುವ ಮೊದಲು 
ತಾವು ಮದುವೆಯಾಗಿ ದಾಂಪತ್ಕಜೀವನದ ಸುಖವುಂಡ ಪ್ರಮೀಳೆ ಹಾಗೂ 
ಸುಶೀಲೆಯರನ್ನು ಸ್ವದೇಶದಲ್ಲೇ ಬಿಟ್ಟು ತೆರಳುವಂತಾಗುತ್ತದೆ. ಪ್ರಮೀಳಳೆಗೆ 
ವಿಲಾಯತಿಗೆ ಹೋಗುವ ಆಸೆ ಇದ್ದರೂ ಅವಳ ತಂದೆ ಕೇಶವರಾಯರಿಗೆ 
ಅನೀರಿಕ್ಷತವಾಗಿ ಪಾರ್ಶ್ವವಾಯು ಬಡಿದು, ಅವರ ಸೇವೆಗೆ ಅವಳು ನಿಲ್ಲುವಂತಾ 
ಗುತ್ತದೆ. ಹೀಗೆ ವಿಷ್ಣು ಮತ್ತು ಶೀನು ಇಂಗ್ಲಂಡಿಗೆ ಪ್ರಯಾಣವನ್ನು 
ಕೈಕೊಳ್ಳುವಂತಾಗುತ್ತದೆ. 


ವಿಷ್ಣು ಶೀನುರ ಸಮುದ್ರಯಾನವು ಕಾದಂಬರಿಯ ಅತ್ಕಂತ ರೋಚಕವಾದ 
ಭಾಗವಾಗಿದೆ. ಹಡಗಿನ ಜೀವನ, ಬೇರೆ ಬೇರೆ ಜನರ ಜೀವನ, ಸಂಸ್ಕಾರ,ನಾಗರಿಕ 
ಜೀವನದ ವಿವಿಧ ಪರಿಗಳು- ಇವುಗಳ ಪ್ರತ್ನಕ್ಷದರ್ಶನ ಅವರಿಗಾಗುತ್ತದೆ. ಈ ವಿದೇಶ 
ಪ್ರವಾಸದ ವಿಎಿಧಾನುಬವಗಳು ವಿನಾಯಕರ ಆತ್ಮಚರಿತೆಯ ಭಾಗಗಳಿಂಬಂತೆ 
ಬಹಳ ಸ್ಥಾರಸ್ಕಕರವಾಗಿ ಕಾದಂಬರಿಯಲ್ಲಿ ಮೂಡಿಬಂದಿವೆ. ಅಷ್ಟರಮಟ್ಟಿನ 
ತನ್ಮಯತೆ ಪಾತ್ರಗಳ, ಸನ್ನಿವೇಶಗಳ, ಸಂಭಾಷಣೆಯ ಮೂಲಕ ಚಿಲ್ಲುವರಿದಿದೆ. 
ಬಿಳಿಯರಾದ ಇಂಗ್ಲಂಡ ಜನರು ಭಾರತೀಯರನ್ನು ತಿರಸ್ಕಾರದಿಂದ ಕಾಣುವು 
ದನ್ನು ನೋಡಿ, ವಿಷ್ಣುವಿಗೆ ರೋಷ ಆವೇಶ ಉಂಟಾಗುತ್ತದೆ. ಭಾರತೀಯತೆಯ 
ಹಿನ್ನೆಲೆಯಲ್ಲಿ ಇಂಗ್ಲಂಡನ್ನು ನೋಡುವ ವಿಷ್ಣು ಒಂದೆಡೆಗಿದ್ದರೆ, ಶೀನುವಿನ 
ದುರ್ಬಲ ಮನಸ್ಸಿನ ನಡವಳಿಕೆಗಳ ಚಿತ್ರಣವೂ ಆಶ್ಚರ್ಯವನ್ನುಂಟು 
ಮಾಡುವಂಥದು. ಶೀನು, ಆಲಿಸ್‌ ಸಿಂಪ್ಸನ್‌ ಎಂಬ ಚಿಲುವೆ ಕಲಾವಿದೆಯ 
ಮೋಹದಲ್ಲಿ ತನ್ನತನವನ್ನು ಕಳೆದುಕೊಂಡು, ಸುಶೀಲೆಯ ಆದರ್ಶ ಪ್ರೇಮಕ್ಕೆ 
ಭಂಗ ತರುತ್ತಾನೆ. ವಿದೇಶೀಯ ಸುಂದರಿಯರ ಆಕರ್ಷಣೆಗೆ ಮನಸೋಲುವ 
ಭಾರತೀಯ ಯುವಕರ ಪ್ರತಿನಿಧಿಯೇ ಶೀನು. ಪಾಶ್ಚಾತ್ಯರ ಸಾಮಾಜಕ ಜೀವನದ 


೮೮ 


ಕರ್ನಾಟಕ ಭಾರತಿ 


ಸ್ಮರಾಚಾರ, ನೈತಿಕತೆಯ ಅಧಃಪತನ ಮೊದಲಾದುವನ್ನು ಕಾದಂಬರಿಕಾರರು 
ಮಾರ್ಮಿಕವಾಗಿ ಚಿತ್ರಿಸಿದ್ದಾರೆ. . 

ನರಹರಿ ಕುಸುಮಾರ ಆದರ್ಶ ಸಂಸಾರಿಕ ಜೀವನದಲ್ಲಿ ಸ್ಥಾಮಿದಾಸರು 
ಬೀರಿದ ಪ್ರಭಾವ, ಮಾಡಿದ ಸಹಾಯ, ಮಾರ್ಗದರ್ಶನ ಅಮೂಲ್ಕವಾದುವು. 
ಆಧ್ಯಾತ್ಮ ಸಾಧನೆಯ ಮೂಲಕ ಆತ್ಮಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕೆಂಬ ಅವರ 
ಹಂಬಲವು ಆ ಕಾಲದ ಆದರ್ಶವಾದಿಗಳಿಗೆಲ್ಲ ಮಾರ್ಗದರ್ಶಕವಾಗಿತ್ತು. ಭಾರತೀಯ 
ಸಂಸ್ಕತಿಯ ಪ್ರೀತಿ, ಅದರ ಪುನರುತ್ಥಾನ ಮಾಡಬೇಕೆಂಬ ಸ್ಥಾಮಿದಾಸರಂಥ 
ಮಹಾನುಭಾವರ ವಿಚಾರವು ನರಹರಿಯ ಅಂತರಂಗದ ಬೆಳವಣಿಗೆಗೆ ಸಹಾಯ 
ಕವಾದುದು. ಸ್ಥಾಮಿದಾಸರು ಅವನಿಗೆ ಮೊದಲು ಭೆಟ್ಟಿಯಾದುದು ರೈಲಿನಲ್ಲಿ. 
ಬಾಳಿನ ಪ್ರಯಾಣದ ಪಥಿಕನಿಗೆ ಮಹಾನುಭಾವರ ದರ್ಶನವಾದಂತೆ ನರಹರಿಯ 
ಜೀವನದಾರಿಯಲ್ಲಿ ಸ್ವಾಮಿದಾಸರು ಬಂದರೆಂಬ ಅಂಶ ಅತ್ಕ೦ತ ಧ್ವನಿಪೂರ್ಣ 
ವಾದುದು. ನರಹರಿ ಸೆರಮನೆಯಲ್ಲಿದ್ದಾಗ ಕುಸುಮಾಳ ರಕ್ಷಕರಾಗಿ ಅವರು 
ನಿಂತುದು, ಅವಳಲ್ಲಿ ಪವಿತ್ರ ವಾತ್ಸಲ್ಯವನ್ನು ಕಾಣುವದು ರೋಚಕ ನಡೆವಳಿಕೆ 
ಯಾಗಿದೆ. 


ನರಹರಿ ಸೆರೆಮನೆಯಲ್ಲಿ "ಅಂಬಾದಾಸ'ನನ್ನು ಭೇಟಿಯಾದ ಸಂದರ್ಭವೂ 
ಮಹತ್ವಪೂರ್ಣವಾದುದು. ಅಂಬಾದಾಸನೂ ಆದರ್ಶವಾದಿ. ಜೀವನದ 
ಧ್ಯೇಯಕ್ಕಾಗಿ, ಪೂರ್ಣಜೀವನದ ಅನ್ವೇಷಕನಾಗಿರುವ ಅಂಬಾದಾಸನಂತಹ 
ಸ್ನೇಹಜೀವಿಯ ಗೆಳೆತನ ನರಹರಿಯ ಅಂತಃಸ್ಟರ್ಯವನ್ನು ಬಲಪಡಿಸುತ್ತದೆ. 
ಸೆರಮನೆಯಿಂದ ಬಿಡುಗಡೆಗೊಂಡ ನರಹರಿ, ಕುಸುಮಾಳನ್ನು ನೋಡಲು 
ಬರುತ್ತಾನೆ. ಅವಳನ್ನು ನೋಡಲು ಬಂದಾಗ ಕುಸುಮಾಳಿಗೆ ಅಪು... 
ಆನಂದವಾಗುತ್ತದೆ. ಆದರೆ ಮೋಡಕನ ಕೆಟ್ಟಮಾತು, ಅದರಿಂದ ಬೇಸರಗೊಂಡ 
ಸ್ವಾಮಿದಾಸರು ಕುಸುಮಾಳ ಮನೆ ತ್ಯಜಿಸಿ, ಹಿಮಾಲಯದ ಮಡಿಲಲ್ಲಿ 
ಧುಮಕುವ ಗಂಗೆಯಲ್ಲಿ ಜೀವನ್ಮುಕ್ತಿ ಪಡೆಯುವ ಸನ್ನಿವೇಶ ಅತ್ಕಂತ 
ಧ್ವನಿಪೂರ್ಣವಾದ್ರುದು. ಸ್ವಾಮಿದಾಸರ ಪ್ರೇರಣೆಯಿಂದ ನರಹರಿ ಕುಸುಮಾ 
ಅವರು "ಪೂರ್ಣ ಜೀವನ ಕೇಂದ್ರ' ಸ್ಥಾಟಸಲು ನಿರ್ಧರಿಸುತ್ತಾರೆ. ಈ ಸಂದರ್ಭದಲ್ಲಿ 
ವಿಲಾಯತಿಗೆ ಹೋದ ಶೀನು, ತನ್ನ ವಿದೇಶಿ ಮಡದಿ ಅಲಿಸ್‌ ಜೊತೆಗೆ 
ಭಾರತಕ್ಕೆ ಬಂದಾಗ, ಅವನ ಮೊದಲ ಹೆಂಡತಿ ಸುಶೀಲೆ ಕ್ಷಯದಿಂಗ 
ತೀರಿಕೊಳ್ಳುತ್ತಾಳೆ. ಶೀನು ಹಾಗೂ ಅಲಿಸ್‌ ಇಬ್ಬರೂ ನರಹರಿ ಕುಸುಮಾರ 
'ಪೂರ್ಣ ಜೀವನ ಕೇಂದ್ರ' ದಲ್ಲಿ ಸಾಧನೆ ಮಾಡಲು ನಿಲ್ಲುತ್ತಾರೆ. ಹಾಗೆಯೇ 
ಪ್ರಮೀಳೆ ಕೂಡ "ಪೂರ್ಣಜೀವನ ಕೇಂದ್ರ'ದಲ್ಲಿ ವಿಷ್ಣಾವಿನ ಬರುವಿಕೆಗಾಗಿ ಕಾದು 
ಸಾಧನಮಾರ್ಗ ಸೇರುತ್ತಾಳೆ. 


ರ್ಲ 


ಗೊಣಾಕ ಃ: ಕಾದಂಬರಿ 


ಕುಸುಮಾ ನರಹರಿಯರ ಆದರ್ಶ ಪ್ರೇಮದ ಫಲವಾಗಿ ಹುಟ್ಟಿದ ಮಗುವಿಗೆ 
"ಸ್ಥಾಮಿದಾಸ' ಎಂದು ಹೆಸರಿಡಲಾಗುತ್ತದೆ.ಕಾದಂಬರಿಯಲ್ಲಿ ಬರುವಂತೆ 
ಸ್ಥಾಮಿದಾಸರೆ ಪುನಃ ನರಹರಿ ಕುಸುಮಾರ ಜೀವನದಲ್ಲಿ ಮರಳಿ ಹುಟ್ಟಿ 
ಬಂದಿದ್ದಾರೆಂಬುದು ಅರ್ಥಪೂರ್ಣವಾದುದು. ನರಹರಿ ಕುಸುಮಾರ ಆದರ್ಶದ 
ಪ್ರತೀಕವಾದ “ಪೂರ್ಣಜೀವನಕೇಂದ್ರ'ವು ಮೆಓಮುನಿಗಳು ಸಾವಿರಾರು 
ವರ್ಷಗಳಿಂದ ಮಾಡಿದ ಜ್ಞಾನ, ಮನನ, ಚಿಂತನಗಳ ತಪೋಜೀವನದ ಆದರ್ಶ 
ಮೌಲ್ಯಗಳನ್ನು, ನೀತಿ, ತತ್ವ, ವಿಚಾರಗಳನ್ನು ಪ್ರಸಾರ ಮಾಡುವ ಮಹಾಸಂಕಲ್ಪ 
ಹೊಂದಿರುವ ಸಂಸ್ಥೆಯಾಗಿ ರೂಪುಗೊಳ್ಳುತ್ತದೆ. ಮಾನವನ ಹೃದಯವು 
ಏಶ್ವಾತ್ಮನ ಲೀಲೆಯಲ್ಲಿ ದಿವೃಶಾಂತಿಯನ್ನು ಪಡೆಯುವ ಆಧ್ಯಾತ್ಮಿಕ ಸಾಧನೆಯ 
ಮಹಾಕೇಂದ್ರವಾಗುವದರ ಮೂಲಕ, "ಪೂರ್ಣಜೀವನ ಕೇಂದ್ರ' ದ ಸಾರ್ಥಕತೆ, 
ನವಭಾರತದ ಸಂದರ್ಭದಲ್ಲಿ ಅತ್ಯಂತ ಅರ್ಥಪೂರ್ಣ ಕ್ರಿಯೆಯೆಂಬುದನ್ನು 
ಕಾದಂಬರಿಕಾರರು ಮಾರ್ಮಿಕವಾಗಿ ಚಿತ್ರಿಸಿದ್ದಾರೆ. 


ಕಾದಂಬರಿಯ ಪಾತ್ರಪ್ರಪಂಚ ಃ 


'ಸಮರಸವೇ ಜೀವನ' ಕಾದಂಬರಿಯಲ್ಲಿಯ ಪಾತ್ರ ಪ್ರಪಂಚ ವೈವಿದ್ಯಮಯ 
ವಾದುದ್ದು. ಮಾನವ ಸ್ವಭಾವದ ವಿಭಿನ್ನ ಗುಣಧರ್ಮಗಳ ಸಂಕೇತಗಳಾಗಿ 
ಇಲ್ಲಿಯ ಪಾತ್ರಗಳು ಮನಸೆಳೆಯುತ್ತವೆ. ಮೊಗ್ಗಾವಿಯ ಹಯಗ್ರೀವಾ 
ಚಾರ್ಯರು, ದೇಸಾಯಿ ಗೋವಿಂದರಾಯರು, ನರಹರಿ, ಕೇಶವ, ಶೀನು, ಎಷ್ಟು, 
ಮೋಡಕ, ಕೇಶವರಾಯ, ಸ್ಥಾಮಿದಾಸ, ಅಂಬಾದಾಸ, ಪರಂಜಪೆ, ಕಾಳೆ, 
ಪಟವರ್ಧನ ಮೊದಲಾದ ಭಾರತೀಯರಲ್ಲದೆ, ಇಂಗ್ಲೆಂಡಿನಲ್ಲಿರುವ ಮಿಸ್‌ ಬರ್ವೆ, 
ಮಿಸ್‌ ಆಲಿಸ್‌, ಸಿಂಪ್ಸನ, ಆಂಡರ್ಸನ್‌, ಲೂಯಿ ಒಂಕರಟನ್‌, ಡೀನ್‌ 
ಮೆಕಫರ್ಡ, ಜೀಮ್ಸ ದಂಪತಿಗಳಲ್ಲದೆ ಸ್ತೀಪಾತ್ರಗಳಾದ ಜಾನಕೀಬಾಯಿ, 
ರಮಾಬಾಯಿ, ಕುಸುಮಾ, ಪದ್ಮಾವತಿ, ವೆಂಕಮ್ಮ, ರಂಗಾಸಾನಿ, ಗಂಗವ್ವ 
ಮೊದಲಾದವರು ಮಾನವ ಪ್ರಪಂಚದ ವಿವಿಧ ಮುಖಗಳ ಮೂರ್ತಿಗಳಾಗಿದ್ದಾರೆ. 
ಜೀವನ ಸಂಗ್ರಾಮದಲ್ಲಿ ಈ ಎಲ್ಲ ಪಾತ್ರಗಳು ನಡೆಸುವ ಸಂಘರ್ಷ, ಬದುಕನ್ನು 
ಎದುರಿಸುವ ರೀತಿ, ಅವರ ಸಾಮಾಜಕ, ಸಾಂತ್ಕೃತಿಕ ಬದುಕನ್ನು ಗೋಕಾಕರು ಬಹಳ 
ಮರ್ಮಸ್ಪರ್ಶಿಯಾಗಿ ಚಿತ್ರಿಸಿದ್ದಾರೆ. ಕಾದಂಬರಿಯ ಪಾತ್ರಗಳು ತತ್ಥಕ್ಕಾಗಿ 
ಹೋರಾಡುವವರು, ಆದರ್ಶವಾದದಿಂದ ಪ್ರೇರಿತರಾದವರು, ಆಧ್ಯಾತ್ಮವಾದದಿಂದ 
ಆಕರ್ಹಿತರಾದವರು, ಸ್ಥಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದವರು, ಬಡತನ, 
ಆಜ್ಞಾನ, ಮೂಢನಂಬಿಕೆಯಿಂದ ಕೂಡಿರುವವರು, ನಾಗರಿಕತೆಯ ಕಟ್ಟು 
ಪಾಡುಗಳಿಗೆ ಬದ್ಕರಾದವರು, ಹಳ್ಳಿಯಿಂದ ನಗರದತ್ತ ಪಯಣಿಸುವವರು, 
ಮಡಿವಂತಿಕೆ ಆಚಾರಪರಂಪರೆಯಲ್ಲಿ ಶ್ರದ್ಧೆಯಿಟ್ಟಕೊಂಡವರು: ವಿದೇಶೀಯರು 


೯೦ 


ಕರ್ನಾಟಕ ಭಾರತಿ 


ಹೀಗೆ ಬಹುವಿಧದ ಪಾತ್ರಗಳು ತಮ್ಮ ಗುರಿಯತ್ತ ಮುನ್ನಡೆಯುವದನ್ನು ನಾವು 
ಕಾಣಬಹುದು. ಕಾದಂಬರಿಯ ಪಾತ್ರಗಳ ಗುಣ ಸ್ವಭಾವಗಳಲ್ಲೂ ಸಾಕಷ್ಟು ವೈವಿಧ್ಯ 
ವೈಪರೀತ್ಮವಿದೆ. ಧರ್ಮದ ಕಟ್ಟುಪಾಡಿನಲ್ಲಿ ಸಿಲುಕಿದವರು, ಪ್ರೇಮಿಗಳಾಗಿ 
ಕನಸುಣಿಗಳಾದವರು, ಭಗ್ನ ಪ್ರೇಮಿಗಳು, ಆಧ್ಯಾತ್ಮವಾದಿಗಳು, ಹಳ್ಳಿಯ ಜೀವನದ 
ವಿವಿಧ ಜನರು, ಪುಣೆ, ಇಂಗ್ಲೆಂಡ ನಗರಗಳ ಯಾಂತ್ರಿಕ ಜೀವನದಲ್ಲಿ ತಮ್ಮ 
ತನವನ್ನು ಕಳೆದುಕೊಂಡವರು ಹಾಗೂ ವೃಕ್ತಿತ್ವಕ್ಕಾಗಿ ಹುಡುಕಾಟ ನಡೆಸಿದವರು, 
ಇತ್ಯಾದಿ ವ್ಯಕ್ತಿಗಳು. ಅವರ ಬದುಕು ಒಂದು ರಮ್ಮ ನಾಟೈಶಾಲೆಯನ್ನಾಗಿಸಿದೆ. 


“ಸಮರಸವೇ ಜೀವನ'ವೆಂಬುದು ಕಾದಂಬರಿಯ ಪಾತ್ರಗಳು ಅಂತರಂಗ 
ಜೀವನದಲ್ಲಿ ಕಂಡುಕೊಂಡ ಜೀವನದರ್ಶನವಾಗಿದೆ. ನರಹರಿ-ಕುಸುಮಾ, ವಿಷ್ಣು 
ಪ್ರಮೀಳೆ, ಶೀಮು-ಸುಶೀಲಿ ಹಾಗೂ ಆ್ಮಲಿಸ್‌-ಇವರ ದಾಂಪತ್ಯ ಪ್ರೇಮ, 
ಕನಸುಗಾರಿಕೆ, ಆದರ್ಶವಾದ ಬೆಳವಣಿಗೆ ಪಡೆದ ಬಗೆಯು ಕಾದಂಬರಿಯಲ್ಲಿ 
ಮುಖ್ಯ ಪಾತ್ರವಹಿಸಿದೆ. ಆದರೂ ನರಹರಿ-ಕುಸುಮಾರ ಆದರ್ಶವಾದದ ವಿಕಾಸವೇ 
ಕಾದಂಬರಿಯ ಕೇಂದ್ರ ತಿರುಳಾಗಿ ರೂಹಿತವಾಗಿರುವದು ಕಂಡುಬರುತ್ತದೆ. 
ಬಾಳಿನಲ್ಲಿ ಪ್ರೇಮದಿಂದ ವಂಚಿತರೌದವರು, ವಿದುರರು, ವಿಧವೆಯರು, 
ಇರುವದನ್ನು ಕಾದಂಬರಿಕಾರರು ಅನೇಕ ಪಾತ್ರಗಳ ಮೂಲಕ ಚಿತ್ರಿಸಿದ್ದಾರೆ. 
ಸ್ಥಾಮಿದಾಸ, ಅಂಬಾದಾಸ ಮೊದಲಾದ ಪಾತ್ರಗಳ ಆದರ್ಶವು ಆಧ್ಯಾತ್ಮಿಕತೆಯಿಂದ 
ಪ್ರೇರಿತವಾದದ್ದಾಗಿದೆ. ಹೀಗಿದ್ದರೂ ದಾಂಪತ್ಯ ಪ್ರೇಮದ ಆದರ್ಶ ಮೂಲಕ ಪೂರ್ಣ 
ಜೀವನವನ್ನು ನಡೆಸುವ ಆಧ್ಯಾತ್ಮಿಕ ಸಾಧನೆ ಮಾಡುವುದೇ ಶ್ರೇಷ್ಠವಾದುದೆಂಬ 
ಆದರ್ಶವು, ನರಹರಿ-ಕುಸುಮಾರ ಮೂಲಕ ಕಾದಂಬರಿಕಾರರು ಚಿತ್ರಿಸಿರುವುದು 
ಅತ್ಯಂತ ಮಾರ್ಮಿಕವಾಗಿದೆ. ಕಾದಂಬರಿಯ ಪಾತ್ರಗಳಲ್ಲಿ ಜೀವನ ವಿಮುಖತೆ 
ಯಾಗಲೀ, ಬದುಕಿನ ಕಷ್ಟಗಳಿಗೆ ಹೆದರಿ ಓಡಿಹೋಗುವ ಪಲಾಯನವಾದವಾಗಲೀ 
ಕಾಣಿಸುವದಿಲ್ಲ. ತಮ್ಮ ತಮ್ಮ ಸ್ವಭಾವ, ಜೀವನಧರ್ಮಕ್ಕನುಗುಣವಾಗಿ ಬದುಕು 
ನಡೆಸುವ ಗುಣ ಇಲ್ಲಿಯ ಪಾತ್ರಗಳಲ್ಲಿ ಕಂಡುಬರುತ್ತದೆ. ಒಟ್ಟಿನಲ್ಲಿ ಈ 
ಮಹಾಕಾದಂಬರಿಯ ಪಾತ್ರಗಳು ವ್ಯಕ್ತಿತ್ವದ ಹುಡುಕಾಟದಲ್ಲಿ ತೊಡಗಿದವರು, 
ಜೀವನೋತ್ಸಾಹದಲ್ಲಿ ಮೈಮರೆತವರು, ಕನಸುಣಿಗಳು, ಆದರ್ಶವಾದಿಗಳು 
ಆಗಿದ್ದು ಸಮಕಾಲೀನ ಜೀವನಕ್ಕೆ ಸ್ಪಂದಿಸುವವರಾಗಿದ್ದಾರೆ. ಅಂತಹ ಜೀವಂತ ಪಾತ್ರ 
ಸೃಷ್ಟಿ ಗೋಕಾಕರದಾಗಿದೆ. 


ಕಾದಂಬರಿಯಲ್ಲಿ ಜನಜೀವನ ಚಿತ್ರಣ: 
ಸಮರಸವೇ ಜೀವನ' ದಲ್ಲಿಯ ಜನಜೀವನ ಚಿತ್ರಣವು ಚೇತೋಹಾರಿಯಾದ 
ಅನುಭವ ವೈವಿಧ್ಯದ ಪ್ರತೀಕವಾಗಿದೆ. ಉತ್ತರ ಕರ್ನಾಟಕದ ಮೊಗ್ಗಾವಿಯ ವರ್ಣನೆ, 


€೧ 


ಗೋಕಾಕ: ಕಾದಂಬರಿ 


ಸ್ವಾತಂತ್ರ್ಯಪೂರ್ವದ ಸಾಮಾಜಿಕ ಜೀವನದ ಜೀವಂತ ಚಿತ್ರವಾಗಿದೆ. ಬ್ರಿಟೀಶ 
ಸರಕಾರದ ಕಓಮುಷ್ಮಿಯಲ್ಲಿ ಜನತೆ ಪಟ್ಟಪಾಡು, ಸಾಮಾಜಿಕ ವಿಷಮತೆ, 
ರಾಜಕೀಯ, ಸೆಂಗ್ರಾ ಮಗಳನ್ನು ಮನಮುಟ್ಟುವಂತೆ ವರ್ಣಿಸಲಾಗಿದೆ. 
ಮೊಗ್ಗಾವಿಯ ನಾಗರಿಕ ಜೀವನದ ವಿಕಾಸ, ಉತ್ತರ ಕರ್ನಾಟಕದ ಜನಜೀವನದ 
ಭಾಗವೇ ಆಗಿದೆ. ಮೊಗ್ಗಾವಿಯಿಂದ ಪುಣೆಯವರೆಗೆ ಅಂದರೆ, ಕರ್ನಾಟಕದಿಂದ 
ಮಹಾರಾಷ್ಟ್ರ, ಅಲ್ಲಿಂದ ಮುಂದೆ ಇಂಗ್ಲಂಡ್‌ಗೆ, ಪುನಃ ತಾಯ್ನಾಡಿಗೆ ಸಾಗುವ 
ಪಯಣ ಬೇರೆ ಬೇರೆ ಜನಜೀವನದ ವೈವಿಧ್ಯವಾಗಿದೆ. ಇದರಿಂದ ಸ್ಥಾತಂತ್ತ್ಯ 
ಪೂರ್ವದ ಭಾರತೀಯ ಜೀವನ ಹಾಗೂ ಪಶ್ಚಾತ್ಮ ಜೀವನ ಕ್ರಮಗಳ ವ್ಯಾಪಕ 
ಅನುಭವ ಚಿತ್ರಣಗಳ ಮೂಲಕ ತೌಲನಿಕವಾಗಿ ಸಾಮಾಜಿಕ ಅಧ್ಯಯನ ಮಾಡಲು 
ಸಾಧ್ಯವಾಗುತ್ತದೆ. ಹಳ್ಳಿಯ ಮುಗ್ಧ ಜನತೆ, ಪುಣೆಯಂಥ ನಗರದ ಜನರು, ದೊಡ್ಡ 
ಮನುಷ್ಯರೆನಿಸಿ ಕೊಂಡವರ ಸಣ್ಣತನ, ಸಮಾಜದ ವಿವಿಧ ವರ್ಗದ ಜನತೆಯ 
ಆಗುಹೋಗುಗಳನ್ನು ವಿನಾಯಕರು ಚಿತ್ರಿಸುವಾಗ ವಾಸ್ತವಿಕ ದೃಷ್ಠಿಕೋನವಿಟ್ಟು 
ಕೊಂಡುದು ಸುಸ್ಪಷ್ಟ. ಕಾದಂಬರಿ ಕಾಲ್ಪನಿಕವಾಗಿದ್ದರೂ ಮಣ್ಣಿನ ನೆಲದ ಜೀವಂತ 
ಸ್ಪರ್ಶದಿಂದ, ವ್ಯಾಪಕ ಜೀವನ ಅವಲೋಕನ ಕ್ರಮದಿಂದ ನೈಜವನ್ನಿನಿದೆ. 
ಭಾರತೀಯ ಬದುಕಿನ ಬಗೆಗೆ ಗೋಕಾಕರಿಗಿರುವ ಲವಲವಿಕೆ ಉದ್ದಕ್ಕೂ ಕಾಣುತ್ತದೆ. 


ಕಾದಂಬರಿಯ ರಚನಾ ತಂತ್ರ: 


ಸಮರಸವೇ ಜೀವನ' ಮಹಾಕಾದಂಬರಿಯನ್ನು ಬರೆಯುವಾಗ 
ಗೋಕಾಕರು ಇಟ್ಟುಕೊಂಡ ರಚನಾ ವಿನ್ನಾಸ ವಿಚಾರವು ಮಹತ್ವಪೂರ್ಣ 
ವಾದುದು. ಕಾದಂಬರಿ ಬರೆಯುವಾಗ ಒಂಬತ್ತು ಪರಿಗಳ ವಿಚಾರವಾಗಿ ಹೇಳಿ, ಅವು 
ಕನ್ನಡ ಕಾದಂಬರಿಗಳಲ್ಲಿ ಇರಬೇಕಾದ ಅಗತ್ಯದ ಬಗ್ಗೆ ಅವರು ಒತ್ತಿ ಹೇಳಿದ್ದಾರೆ. ಹಿಂದೆ 
'ನವರಸಭರಿತ' ಎಂದು ಕೃತಿಯನ್ನು ವರ್ಣಿಸಲಾಗುತ್ತಿತ್ತು. ಆದರೆ ಈಗ 
'ಸರ್ವಾಂಗಪೂರಿತ' ಎಂದು ಕರೆಯಬೇಕು. ಹೀಗೆ ಆಗುವಾಗ ಈ ರೀತಿ ವಿಷಯ 
ಜೋಡಣೆ ಆಗಬೇಕು : ಶೈಲಿ, ಕಥಾವಸ್ತು, ಕಾಲಮಾನ, ಹಿನ್ನೆಲೆ, ಜನಜೀವನ, 
ಪಾತ್ರವಿರ್ಮಾಣ, ಕಲ್ಪನಾತ್ಮಕ ಆವರಣ, ತತ್ವ, ರಸಾನುಭವ, ಮೂಲದರ್ಶನ ಎಂಬ 
ಒಂಬತ್ತು ಪರಿಗಳು ಕಾದಂಬರಿಗೆ ತಾತ್ವಿಕ ನೆಲಗಟ್ಟನ್ನು ನಿರ್ಮಿನಿವೆ. 
ಇವುಗಳಲ್ಲಿ ಕೊನೆಯದಾದ ಮೂಲದರ್ಶನವೇ ಬೀಜ. ಉಳಿದ ಅಷ್ಟಾಂಗಗಳು 
ಅದನ್ನು ಹೂಂದಿಯೇ ನಡೆಯಬೇಕು ಎಂದು ಹೇಳುವ ಗೋಕಾಕರು, ತಮ್ಮ 
ಕಾದಂಬರಿ ಮೀಮಾಂಸಾವಿಚಾರಕ್ಕೆ ಅನುಗುಣವಾಗಿ ತಮ್ಮ “ಸಮರಸವೇಜೀವನ' 
ಕಾದಂಬರಿ ರಚಿಸಿದ್ದಾರೆಂದು ಹೇಳಬಹುದು. ಇದರಲ್ಲಿ ಮನುಷ್ಯನ ಪೂರ್ಣ 
ಜೀವನದ ಮಾರ್ಗಕ್ರಮಣವೇ ಬೀಜರೂಪವಾದ ಮೂಲದರ್ಶನ. ಈ 
ದೃಷ್ಠಿಯಿಂದ "ಸಮರಸವೇ ಜೀವನ'ವು ಆದರ್ಶವಾದದ ನೆಲೆಯ ಮೇಲಿ ನಿಂತ 


೯೨ 


ಕರ್ನಾಟಕ ಭಾರತಿ 


ಉತ್ಕಷ್ಠ ಕಾದಂಬರಿ. ವೈಯಕ್ತಿಕ ಬದುಕಿನ ಆಗುಹೋಗುಗಳಿಗಿಂತ ಮಾನವ 
ಚೇತನ ಯಾತ್ರೆಯ ಕಡೆಗೆ ಗೋಕಾಕರು ವಿಶೇಷ ಒತ್ತು ಕೊಟ್ಟು ಹೇಳಿರುವದು 
ಕಂಡುಬರುತ್ತದೆ. ಇಲ್ಲಿಯ ಅನೇಕ ಪಾತ್ರಗಳು ತಮ್ಮ ಬಾಳಿನಲ್ಲಿ ಒದಗಿ ಬಂದ 
"ಅಗ್ನಿದಿವೈ'ಗಳನ್ನು ದಾಟಿ ಮುನ್ನಡೆಯಲು ಸಮರ್ಥರಾದುದು ಸಾಕ್ಷಿಯಾಗಿದೆ. 
ನರಹರಿ-ಕುಸುಮಾ ಮತು ಸ್ಥಾಮಿದಾಸರ ಜೀವನೋದ್ದೇಶ ತನಗೆ ತಾನೇ 
ರೂಓತವಾದದ್ದು. ಅದರ ಬೆಳವಣಿಗೆಯನ್ನು ಕಂಡಾಗ, ಯಾವುದೋ ಒಂದು 
ದಿವೃಶಕ್ತಿಯ ನೆರಳಿನಲ್ಲಿ ಅವರು ಮುನ್ನಡಿಯಿಡುತ್ತಿದ್ದಾರೆಂದು ಭಾಸವಾಗುತ್ತದೆ. 
ಭಾರತೀಯ ಸಂಸ್ಕತಿಯ ಸಂಪನ್ನತೆಯು ಕಾದಂಬರಿಯ ಪಾತ್ರಗಳಿಗೆ 
ಸೂರ್ತಿದಾಯಕವಾಗಿದೆ. ಆದ್ದರಿಂದಲೇ ವಿದೇಶದಿಂದ ಹಿಂದಿರುಗಿದ ಶೀನು 
ಆಲಿಸ್‌ ಭಾರತೀಯ ದರ್ಶನ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸುವದು ಕೇವಲ 
ಸಾಂಕೇತಿಕವಷ್ಟೇ ಅಲ್ಲ. ಅದು ಅವರಿಗಾದ ಪ್ರೇರಣೆಯ ಮೂಲಸ್ರೋತವೊ ಆಗಿದೆ. 
ಈ ಕಾದಂಬರಿಯ ಪಾತ್ರಗಳು ಕನ್ನಡನಾಡು, ಭಾರತ, ವಿದೇಶದ ಸಂಸ್ಕತಿಯ 
ಪ್ರತಿನಿಧಿಗಳಾಗಿ ಕಾಣುತ್ತವೆ. ಭಾರತೀಯರ ದೃಷ್ಠಿಯಲ್ಲಿ ವಿದೇಶಿ ನಾಗರಿಕತೆಯ 
ಬಗೆಗೆ ಉಂಟಾಗುವ ಸಮಗ್ರ ದೃಷ್ಠಿಕೋನವನ್ನು ಪ್ರಚುರಪಡಿಸುವದರ ಜೊತೆಗೆ 
ಮಾನವನ ಆತ್ಮೋನ್ನತಿಗೆ ಮೂಲ ಪ್ರೇರಣೆ, ಸಾಧನಾಮಾರ್ಗ ಭಾರತೀಯ 
ದರ್ಶನದಲ್ಲೇ ಅಂತಸ್ಥವಾಗಿದೆಯೆಂಬ ವಿಚಾರವೂ ಗೋಕಾಕರ ಪರಿಣತ ದೃಷ್ಟಿಯ 
ಫಲವಾಗಿದೆ. “ಇಲ್ಲೆ ಇರು ಅಲ್ಲಿ ಹೋಗಿ ಮಲ್ಲಿಗೆಯನು ತರುವೆನು' ಎಂದು 
ವಿದೇಶಕ್ಕೆ ಹೋಗುವಾಗ ಹೇಳಿ ಹೋದ ಕವಿ ಗೋಕಾಕರು, ತಮ್ಮ ಕಾದಂಬ 
ರಿಯಲ್ಲೂ ವಿದೇಶೀಯರ ಪ್ರಭಾವಕ್ಕೆ ತಮ್ಮತನವನ್ನು ಮರೆತು ನಡೆಯದೆ, 
ಪ್ರಪಂಚ ಪರ್ಯಟನದಿಂದ ಬಂದ ಅನುಭವ ಪಡೆದು, ಭಾರತೀಯನ 
ಆತ್ಮೋನ್ನತಿಯ ಅಥವಾ ದೃಷ್ಟಿವಿಸ್ತಾರದ, ಚೇತನ ವಿಕಾಸದ, ಆದರ್ಶಪಾತಳಿಯಲ್ಲಿ 
ಬೆಳೆಯಬಹುದಾದ ವ್ಯಕ್ತಿತ್ವದ ದರ್ಶನ ಮಾಡಿಸಿದ್ದಾರೆ. 


ಕಾದಂಬರಿಯಲ್ಲಿ ಮನೋವಿಶ್ಲೇಷಣ ಹಾಗೂ ಚಿ೦ತನ ಎಂಬ ನೆಲೆಯಲ್ಲಿ 
ಆಲೋಚಿಸಿದಾಗ, ಆಧುನಿಕ ಮನಃಶಾಸ್ತ್ರಜ್ಞರ ವಿಚಾರಲಹರಿಯನ್ನು ಗೋಕಾಕರು 
ಪಾತ್ರಗಳಲ್ಲಿ ಅವಳಡಿಓ ತೋರಿಸಿರುವದು ಕಂಡುಬರುತ್ತದೆ. ಕನಸುಗಳು 
ಮಾನವನ ಸುಪ್ತಮನಸ್ಸಿನ ಪ್ರತಿಕ್ರಿಯೆಯಾಗಿವೆಯೆಂಬ ವಿಚಾರವನ್ನು 
ನರಹರಿಯ ಕನಸು (ಪುಟ. ೪೯), ಸುಶೀಲೆಗೆ ಬಿದ್ದ ಕನಸು (ಪುಟ ೮೯), ಅನಿಷ್ಠ 
ಸೂಚಕ ಕನಸು (ಪುಟ ೧೧೬) ವಿಲಾಯತಿಗೆ ಹೊರಡುವ ಪೂರ್ವದಲ್ಲಿ ಶೀನುನಿಗೆ 
ಬಿದ್ದ ಕನಸು ಇತ್ಮಾದಿ ಸ್ವಪ್ನಗಳು ಅವರ ಸೂಕ್ಷ್ಮಪ್ರಜ್ನ್ಞೆಯ ಪ್ರತೀಕಗಳಾಗಿವೆ. 
“ಭಾರತದಿಂದ ಯುರೋಒಓಗೆ ಪಯಣ ಬೆಳೆಸುವ ತರುಣರಲ್ಲಾಗುವ ಮಾನಸಿಕ 
ಪರಿವರ್ತನೆಗಳು ಮನಃಶಾಸ್ತ್ರಕ್ಕೆ ಒದಗಿಸಿಕೊಟ್ಟ ನವೀನ ಸಾಮಗ್ರಿಯಾಗಿವೆ”” 


೧. ವಿನಾಯಕ ಗೋಕಾಕ : ಸಮರಸವೇ ಜೀವನ, ಪ್ರಸ್ತಾವನೆ -ಪುಟ ೨೬ 
೯೩ 


ಗೋಕಾಕ : ಕಾದಂಬರಿ 


ಎಂದು ಗೋಕಾಕರು ಕಾದಂಬರಿಯ ಒಓೀಡಿಕೆಯಲ್ಲಿ ಹೇಳಿದ ಮಾತುಗಳಲ್ಲಿ 
ಯಾವದೇ ಉತ್ಸೇಕ್ಟೆಯಿಲ್ಲ. ಅಷ್ಟರಮಸ್ಕ್ಛಿಗೆ ಗೋಕಾಕರ ಸೂಕ್ಮೆ ಮನೋ 
ಪರಿಶೀಲನದೃಷ್ಟಿ ಕಲಾಸೃಟ್ಟಿಯಾಗಿ ಮೂಡಿಬಂದಿದೆ. 
ಕಾದಂಬರಿಯಲ್ಲಿ ಜೀವನ ದರ್ಶನ: 

ಗೋತಾಕರು ತಮ್ಮ ಕಾವ್ಯಗುರು ಬೇಂದ್ರೆಯವರ ಪ್ರಸಿದ್ಧ ಕಾವ್ಕ ಪಂಕ್ತಿ "ರಸವೆ 
ಜನನ, ವಿರಸ ಮರಣ, “ಸಮರಸವೇ ಜೀವನ' ಎಂಬ ಜೀವನ ಸಿದ್ಧಾಂತವನ್ನು ಈ 
ಕಾದಂಬರಿಯ  ಮೂಲದರ್ಶನ, ಕೇಂದ್ರ ವಿಷಯವನ್ನಾಗಿಸಿರುವದು 
ಅರ್ಥಪೂರ್ಣವಾದದ್ದಾಗಿದೆ “ಸಮರಸವೇ ಜೀವನ' ಸಿದ್ಧಾಂತವು ಗೆಳೆಯರ 
ಗುಂಓನ ಸಾಹಿತಿಗಳ ಆದರ್ಶ ಸೂತ್ರವಾಗಿದ್ದು, ಅದನ್ನು ಗೋಕಾಕರು ಈ 
ಕಾದಂಬರಿಯ ಮೂಲಕ ಸಾಕಾರಗೊಳಿಸಿದಂತಾಗಿದೆ. ಕನ್ನಡಕ್ಕೆ ಗೆಳೆಯರ 
ಗುಂಓನ ಉತ್ಕಷ್ಟ. ಕೊಡುಗೆಯಾಗಿಯೂ ಇದು ಸಾಹಿತ್ಯ ಪ್ರಪಂಚದಲ್ಲಿ 
ಮಾನ್ಯವಾಗಿದೆ. ಈ ಕಾದಂಬರಿಯ ಪಾತ್ರಗಳಲಿ ಕಾಣುವ ಸಾಮರಸ್ಕ ಉಲ್ಲೇಖನೀ . 
ಯವಾದದ್ದು. ಸ್ಥಾಮಿದಾಸರು ಹಾಗೂ ನರಹರಿಯ ಬದುಕಿನಲ್ಲಿ ಕಾಣುವ 
ಸಾಮರಸ್ಕವು ಎರಡು ಮುಖವಾದದ್ದು. ಮೊದಲನೆಯದಾಗಿ ಆಂತರಿಕ 
ಪರಿಪೂರ್ಣತೆಯ ಸಾಮರಸ್ಕವಾದರೆ, ಇನ್ನೊಂದು ಸಾಮಾಜಕಪ್ರಜ್ಞಿಯ 
ಸಾಮರಸ್ಕವಾಗಿದೆ. ಈ ಸಾಮರಸ್ಕವನ್ನು ಕೌಟುಂಬಿಕ ನೆಲೆಯಲ್ಲೂ ಸಂಸ್ಕೃತಿ 
ದರ್ಶನದಲ್ಲೂ ಸತ್ವಪೂರ್ಣವಾಗಿ ಪ್ರಕಟ ಪಡಿಸಿರುವದು ಅತಂತ ಮಹತ್ವದ್ದಾಗಿದೆ. 
ಶಾಂತಿ, ಪ್ರೀತಿ, ಆನಂದಗಳಲ್ಲಿ ಸಮರಸದ ನೆಲೆಯನ್ನು ಗೋಕಾಕರು 
ಚಿತ್ರಿಸಿರುವದು ಅವರ ಪ್ರತಿಭೋನ್ನತಿಯ ಸಾಕ್ಷಿಯಾಗಿದೆ. 
ಕಾದಂಬರಿಯ ಶೈಲಿ ಃ 


ಕಾದಂಬರಿಯ ಶೈಲಿಯ ದೃಷ್ಟಿಯಿಂದಲೂ ಗೋಕಾಕರು ಸಾಧಿಸಿದ 
ಅನನ್ಯತೆಯು "ಸಮರಸವೇ ಜೀವನ' ಕಾದಂಬರಿಯಲ್ಲಿ ಅಂತಸ್ಥವಾಗಿದೆ.೧೯೩೫ 
ರಲ್ಲಿ ಈ ಕಾದಂಬರಿಯ ಮೊದಲ ಭಾಗ “ಇಜ್ಜೋಡು' ಪ್ರಕಟವಾದಾಗ, ಸಾಹಿತ್ಯದಲ್ಲಿ 
ಬಳಕೆ ಮಾತನ್ನು ಪರಿಣಾಮಕಾರಿಯಾಗಿ ಪ್ರಯೋಗಿಸಿದ ಯಶಸ್ವೀ ಕಾದಂಬರಿ 
ಯಾಗಿ ಖ್ಯಾತವಾಗಿತ್ತು. ಉತ್ತರ ಕರ್ನಾಟಕದ ಸತ್ವಯುತವಾದ ಕನ್ನಡದ 
ನಿರೂಪಣೆ , ಈ ಕಾದಂಬರಿಯ ವೈಶಿಷ್ಟವಾಗಿದೆ. ಮಾಸ್ತರ ಹಾಗೂ ಜಾನಕೀ 
ಬಾಯಿಯರ ತಿರುಳ್ಗನ್ನಡ, ಮೋಡಕರ "ಮರಾಠಿಗನ್ನಡ', ಸುಬಣ್ಣಾಚಾರ್ಯರ 
"ಶಿಷ್ಯಗನ್ನಡ' -ಹೀಗೆ ಬಳಕೆ ಮಾತು ವೈವಿಧ್ಯಮಯ ಕನ್ನಡದ ಸಮಾರೋಹವಾಗಿದೆ. 
ಸಂಭಾಷಣೆ ನೈಜವಾದ ರೀತಿಯಲ್ಲಿ ಹೆಣೆಯಲ್ಬಟ್ಟದ್ದು, ಎಲ್ಲಿಯೂ ಕೃತಕವಾಗಿಲ್ಲ. 
ಶೈಲಿಯ ದೃಷ್ಠಿಯಿಂದ ವಿನಾಯಕರ ಭಾಷೆ ಬಹುರೂಓಯಾದದ್ದು 


೯೪ 


ಕರ್ನಾಟಕ ಭಾರತಿ 


ಕಂಡುಬರುತ್ತದೆ.ಕಾದಂಬರಿಯಲ್ಲಿ ಬರುವ ಮೊಗ್ಗಾವಿಯ ವರ್ಣನೆ, ನಿಸರ್ಗದ 
ವರ್ಣನೆ, ಇಂಗ್ಲೆಂಡಿನ ಜನಜೀವನ, ಪ್ರೇಕ್ಷಣೀಯ ಸ್ಥಳಗಳ ವರ್ಣನೆ ಮೊದಲಾದ 
ವರ್ಣನೆಗಳಲ್ಲಿ ವರ್ಣನಾತ್ಮಕ ಶೈಲಿಯು ಚೆಲ್ಲುವರಿದಿದೆ. “ನರಹರಿ-ಸ್ಥಾಮಿದಾಸರ 
ಧ್ಯಾನಾನುಭವಗಳನ್ನು ಬಣ್ಣಿಸುವಾಗ ಶೈಲಿಯು ಚಿಂತನಪರವಾಗುತ್ತದೆ. 
ತತ್ವವಿಚಾರಕ್ಕೆ ಎಡೆಕೊಟ್ಟಾಗ ಶೈಲಿಯು ವಿವೇಚನಾಪರವಾಗುತ್ತದೆ. ಪದ್ಮಾವತಿಯ 
ಮರಣ, ಕಿಟ್ಟೂನ ಮರಣ, ಬ್ಯಾಲರ್ಡಹಯರ್‌ ದರ್ಶನ, ಸ್ವಾಮಿದಾಸರ ಕೊನೆ- 
ಇಂತಹ ಸಂದರ್ಭಗಳಲ್ಲಿ ಶೈಲಿಯು ಕಾವ್ಯಮಯವಾಗುತ್ತದೆ”. ಇಂಗ್ಲೆಂಡಿಗೆ 
ವಿಷ್ಣು, ಶೀನು ಹೋದಾಗ ಅಲ್ಲಿಯ ಜನರ ಜೊತೆ ವೃವಹರಿಸುವಾಗಿನ ಸನ್ನಿವೇಶವು 
ಗೋಕಾಕರ ವಿನೋದ ಶೈಲಿಯ ದ್ಯೋತಕವಾಗಿದೆ. 
ಕನ್ನಡ ಕಾದಂಬರಿಗಳಲ್ಲಿ “ಸಮರಸವೇ ಜೀವನದ ಸ್ಥಾನ: 

ಆಧುನಿಕ ಕನ್ನಡ ಸಾಹಿತ್ಯವನ್ನು ರೂಹಸುವಲ್ಲಿ ಗೋಕಾಕರು ಮಹತ್ವದ ಪಾತ್ರ 
ವಹಿಸಿದ್ದಾರೆ. ಧಾರವಾಡದ ಗೆಳೆಯರ ಗುಂಓನ ಕವಿ ಲೇಖಕರಾಗಿ ಹೊಸಗನ್ನಡ 
ಸಾಹಿತ್ಯವನ್ನು ಸಮ್ಮದ್ಧಗೊಳಿಸುವಲ್ಲಿ ನಿರಂತರ ಯತ್ನಶೀಲರಾಗಿದ್ದಾರೆ. ಅವರೇ 
ಒಂದೆಡೆ "ಆಧುನಿಕ ಕನ್ನಡ ಸಾಹಿತ್ಯ ಎಂಟು ಉಪನದಿಗಳ ಕೂಡಲಸಂಗಮ' * 
ವೆಂದು ವರ್ಣಿಸಿದ್ದಾರೆ. ಅವುಗಳಲ್ಲಿಯ ಎಲ್ಲ ಪ್ರಕಾರಗಳಲ್ಲಿ ಸಾಧನೆಯ, ಪ್ರಯೋಗ 
ಶೀಲತೆಯ ಹೊಸ ಆಯಾಮಗಳನ್ನು ಸೃಷ್ಟಿಸಿ, ಚಿರಂತನವಾದ ಕೃತಿಗಳನ್ನು 
ಕನ್ನಡಕ್ಕೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಕಾಂದಬರಿಲೋಕದಲ್ಲಿ ನೀಡಿದ 
ಅಪೂರ್ವ ಕೊಡುಗೆಯೇ “ಸಮರಸವೇ ಜೀವನ'ವಾಗಿದೆ. “ಕಾದಂಬರಿಯ 
ಕಥಾವಸ್ತು, ರಚನಾಶಿಲ್ಪ, ಸನ್ನಿವೇಶಗಳು, ವರ್ಣನೆಗಳು, ಪಾತ್ರಗಳು, ಸಂಸ್ಕೃತಿಗಳ 
ಸಂಘರ್ಷ, ಮಾನವ ಸ್ವಭಾವದ ವಿಶ್ಲೇಷಣೆ, ಭಾಷಾಶೈಲಿ, ಸಾಮಾಜಿಕ ರಾಜಕೀಯ 
ಹಿನ್ನೆಲೆ, ಕಾದಂಬರಿಯ ಗುಣ ಗಾತ್ರ ಎಲ್ಲ ಅಂಶಗಳು ಒಟ್ಟಿಂದದಲ್ಲಿ ಕಾದಂಬರಿಯ 
ಯೋಗ್ಯತೆಯನ್ನು ಹೆಚ್ಚಿಸಿ ಕನ್ನಡ ಕಾದಂಬರಿ ಪ್ರಪಂಚಕ್ಕೆ ಒಂದು ಅಪೂರ್ವ 
ಕಾಣಿಕೆ ಎನಿಸುವಂತೆ ಮಾಡಿವೆ” ಎಂಬ ಅಭಿಮತವು ಸತ್ಯನಿಷ್ಠ ವಿಚಾರವಾಗಿದೆ. 

"ಸಮರಸವೇ ಜೀವನ'ವು ಕನ್ನಡ ಪ್ರಾದೇಶಿಕ ಕಾದಂಬರಿಗಳ ಸಾಲಿನಲ್ಲಿಯೂ 
ಅಗ್ರಗಣವಾಗಿದೆ. ಶಿವರಾಮ ಕಾರಂತರ "ಮರಳಿ ಮಣ್ಣಿಗೆ, ಕುವೆಂಪು ಅವರ 
“ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ವಿನಾಯಕರ “ಸಮರಸವೇ ಜೀವನ' ಕ್ರಮವಾಗಿ 
ಕರಾವಳಿ, ಮಲೆನಾಡು, ಉತ್ತರ ಕರ್ನಾಟಕದ ಪ್ರಾದೇಶಿಕತೆಯ ಜೀವನ ಪರಂಪ 
ರೆಯ ಪ್ರತಿನಿಧಿಯಾಗಿ ಸಾಹಿತ್ಯ ಪ್ರಪಂಚದಲ್ಲಿ ಮಾನವಾಗಿವೆ. “ಸಮರಸವೇ 
ಜೀವನ”, ತಾಂತ್ರಿಕವಾಗಿ ಕನ್ನಡ ಕಾದಂಬರಿಗಳ ಬರವಣಿಗೆಯ ಇತಿಹಾಸವನ್ನು 
ನಿರೂಒಸುತ್ತದೆ. ಒಂದು ದೃಷ್ಠಿಯಿಂದ ಇದು ಸಾಂಪ್ರದಾಯಕ ಕೃತಿ. ಪ್ರಾರಂಭ, 


SS SRR 
೨. ವಿನಾಯಕ ಗೋಣಾಕ : ಸಮರಸವೇ ಜೀವನ, ಪ್ರಸಾವನೆ “ಪುಟ ೨ 
ಇ. ವಿವರಗಳಿಗೆ ನೋಡಿ V. ಓ. Gokak : Contemporary |r “ian Literature P.106 


ಗೊಣಾಕ : ಕಾದಂಬರಿ 


ನಿರೂಪಣೆ ಮೊದಲಾದವುಗಳಲ್ಲಿ ವಿನಾಯಕರು ಗಳಗನಾಥ, ಆನಂದಕಂದರ 
ದಾರಿಯನ್ನೇ ತುಳಿದಿದ್ದಾರೆ. ಇನ್ನೊಂದು ಟೃಷ್ಟಿಯಿಂದ ನೋಡಿದಾಗ ಆಧುನಿಕ 
ಕಾದಂಬರಿಯ ಹೂಸ ಪ್ರಯೋಗಗಳನ್ನು ಕಾಣುತ್ತೇವೆ. ಕಾನೂರು ಸುಬ್ಬಮ್ಮ 
ಹೆಗ್ಗಡತಿ'ಯ ಪ್ರಾದೇಶಿಕತೆ ಹಾಗೂ ಪಾತ್ರರಚನೆ, "ಮರಳಿ ಮಣ್ಣಿಗೆ'ಯ 
ಪರಂಪರಾಗತವಾದ ಜೀವನಕ್ರಮದ ಕಥನ, ದೇವುಡು, ಶೀರಂಗರ ವೈಚಾರಿಕ 
ಹಿನ್ನೆಲೆ, ಇವೆಲ್ಲ ಇಲ್ಲಿ ಸಮಾವೇಶಗೊಂಡಿವೆ. ಬರವಣಿಗೆಯ ರೀತಿ, ವಾಸ್ತವತೆ, 
ಮನೋವಶ್ನ್ಲೇಷಣಿಗಳನ್ನು ಮೇಳವಿಸಿಕೊಂಡು ಸಾಂಕೇತಿಕತೆಯ ಕಡೆಗೆ ಮುಖ 
ಮಾಡಿದೆ” * ಎಂಬ ಪ್ರಸಿದ್ಧ ವಿಮರ್ಶಕ ಕೀರ್ತಿನಾಥ ಕುರ್ತಕೋಟಿಯವರ 
ಅಭಿಮತವು ವಸ್ತುನಿಷ್ಠ ವ್ಕಾಖ್ಕಾನವಾಗಿದೆ. ಈ ಕಾದಂಬರಿಯ ಜೀವನ ದರ್ಶನವು 
ಭಾರತೀಯ ಆದರ್ಶವಾದದ ಸಾಕಾರರೂಪವಾಗಿ ಹೊರಹೊಮ್ಮಿ ರುವದರಿಂದಲೇ 
"[18/7೩// : the Prophet of New India” ಎಂದು ಇಂಗ್ಲೀಷ ನಲ್ಲಿಯೂ ಇದರ 
ಆವೃತ್ತಿ ಜನಪ್ರಿಯವಾಗಿದೆ. ಇಪ್ಪತ್ತೆರಡು ವರ್ಷಗಳವರೆಗೆ ಬರೆಯಲ್ಪಟ್ಟ ಈ 
ಕಾದಂಬರಿಯಲ್ಲಿ ತಾಂತ್ರಿಕ ದೋಷಗಳಿವೆಯೆಂದು ಕೆಲವರು ಅಭಿಪ್ರಾಯ 
ಪಟ್ಟಿದ್ದಾರೆ. ಆದರೆ ಒಂದು ಪೂರ್ಣದೃಷ್ಠಿಯ ಚಿಂತನಕ್ರಮವು ಹೇಗೆ ಕಾಲಾತೀತ 
ವಾಗಿ ವಿಕಾಸೋನ್ನತಿಯನ್ನು ಪಡೆಯಬಲ್ಲುದೆಂಬುದಕ್ಕೆ ಇದು ಸಾಕ್ಷಿಯಾಗಿದೆ. 
ಯಾವುದೇ ಸಾಹಿತ್ಕಕೃತಿಯ ವಿಮರ್ಶೆ ಮಾಡುವಾಗ ಅದು ರೂಪುಪಡೆದ ಕಾಲದ 
ಹಿನ್ನೆಲೆಯನ್ನು ಗುರುತಿಸುವದು ಬಹಳ ಅವಶ್ಮಕ. ಯಾಕೆಂದರೆ ಸಾಹಿತ್ಯ 
ಪ್ರಪಂಚದಲ್ಲಿ ಪ್ರತಿಯೊಂದು ಕೃತಿಯೂ ಸಮಕಾಲೀನ ಮಹತ್ವವನ್ನು 
ಪಡೆದುಕೊಂಡಿರುತ್ತದೆ. ಈ ದೃಷ್ಟಿಯಿಂದ “ಸಮರಸವೇ ಜೀವನ' ಕಾದಂಬರಿಗೆ 
ಭಾರತೀಯ ಹಾಗೂ ವಿಶ್ವದ ಸಮಕಾಲೀನ ಮೆಹಾಕಾದಂಬರಿಗಳಲ್ಲಿ ಗಣ್ಮವಾದ 
ಸ್ಥಾನವಿದೆ. ವಿನಾಯಕರು ಪೂರ್ಣದೃಷ್ಟಿಯ ಅನ್ವೇಷಕರು, ಸಾಧಕರು. ಅವರ 
ಮಹಾಪ್ರತಿಭೆ, ಆದರ್ಶವಾದ ಹಾಗೂ ವಿಶ್ವಮಾನವ ದೃಷ್ಠಿಯ ಪ್ರತಿಪಾದನೆಗಳು 
ಸದಾ ಚಲನಶೀಲವಾಗಿವೆ. ಕನ್ನಡ ಸಾಹಿತ್ಯದ ಮಹಾಕೃತಿಗಳ ಸಾಲಿನಲ್ಲಿ 
“ಸಮರಸವೇ ಜೀವನ” ಕಾದಂಬರಿ ವಿಶ್ವಮಾನ್ಯವಾಗಿದ್ದು, ಭಾರತೀಯ ಸಾಹಿತ್ಯದ 
ಮಹಾಲೀಖಕ ಗೋಕಾಕರ ಬುದ್ಧಿ-ಭಾವಗಳ ಸಮಸರದ ಸಮನ್ಮಯ ದೃಷ್ಟಿ 
ಪೂರ್ಣಫಲವಾಗಿದೆ. ಕನ್ನಡ ಗದ್ಯಸಾಹಿತ್ಯದಲ್ಲಿ ಈ ಕಾದಂಬರಿಯು ಹೂಸಗನ್ನಡ 
ಗದ್ಯವನ್ನು ರೂಒಸುವಲ್ಲಿ ಮಹತ್ಯದ ಪಾತ್ರ ವಹಿಸಿದೆ. ಆಂಗ್ಲ ಲೇಖಕ ಹ್ಲೀಲ್ಡಿಂಗ 
ವರ್ಣಿಸುವಂತೆ ಇದು ಗದ್ಕ ಮಹಾಕಾವ್ಯವಾಗಿದೆಯೆಂಬ ಉದ್ಗಾರ ಧ್ವನಿಪೂರ್ಣ 
ವಾದದ್ದಾಗಿದೆ. ನಡೆದಾಡುವ ಮನಷ್ಕನ ಹಿಂದೆ ಅವನನೆರಳು ಹಿ೦ಬಾಲಿಸುವ ಹಾಗೆ 
ದೈವದಾಟ ನಡೆದಾಡುವ ಬಗೆಯು, ಗೋಕಾಕರಿಗೆ ಕಂಡದರ್ಶನವು ಈ ಕಾದಂಬರಿ 
ಯಲ್ಲಿ ಬಹು ಮಾರ್ಮಿಕವಾಗಿ ಪ್ರಕಟವಾಗಿದೆ. ಹೀಗೆ ಕನ್ನಡ ಕಾದಂಬರಿ 


೪.ಎನ್ಕೆಃ ವಿನಾಯಕ ಮಹಾದರ್ಶನ - ಪುಟ. ೧೭೯ 
೫. ಕೀರ್ತಿನಾಥ ಕುರ್ತಕೋಟಿ : ಯುಗಧರ್ಮಹಾಗೂಸಾಹಿತ್ಯದರ್ಶನ -ಪುಟ ೫೧೯ 


ಕರ್ನಾಟಕ ಭಾರತಿ 


ಪ್ರಪಂಚದಲ್ಲಿ “ಸಮರಸವೇ ಜೀವನ' ಕಾದಂಬರಿ ಹಲವು ದೃಷ್ಟಿ- ದರ್ಶನಗಳಿಂದ 
ಮಹತ್ತರವಾದ ಮಹಾಕೃತಿಯಾಾಗಿದೆ. 


2 
ಲಿ 


ಇ (ಗ SN ಈ ಹಡು ಓಟ: ಈ 


ಆಧಾರ ಗ್ರಂಥಗಳು 


. ವಿನಾಯಕ ಗೋಕಾಕ ಃ “ಸಮರಸವೇ ಜೀವನ” 
. ಎನೆ: ವಿನಾಯಕ ಮಹಾದರ್ಶನ 


ಹಾ. ಮಾ. ನಾಯಕ (ಸಂ): ವಿನಾಯಕ ವಾಜ್ಮಯ. 


. ಕೀರ್ತಿನಾಥ ಕುರ್ತಕೋಟಿ ಃ ಯುಗಧರ್ಮ ಹಾಗೂ ಸಾಹಿತ್ಯದರ್ಶನ 

. ಚೆನ್ನವೀರ ಕಣವಿ: ಸಿದ್ಧಿವಿನಾಯಕ ಮೋದಕ 

. ಜಿ.ಬಿ. ಜೋಶಿ, ಕೆ. ಡಿ. ಕುರ್ತಕೋಟಿ (ಸಂ.) ಃ ವಿನಾಯಕ ಸಾಹಿತ್ಯಸಮೀಕ್ಷೆ 
. ಶಿವರಾಮ ಕಾಡನಕಾಪ್ಪ (ಸಂ) ಃ ವಿನಾಯಕ - ಒಂದು ಅಧ್ಯಯನ 

. ಎಸ್‌. ಚೆನ್ನಪ್ಪ (ಸಂ.) ಃ ವಿನಾಯಕ ಸಾಹಿತ್ಯ ವಿಹಾರ 

. Shankar Mokashi ೧೧೦೩! : Vinayaka Krishna Gokak. 


. Vinayak Krishna Gokak :*The Agony and the Glory. 


ಡಿ 


೯೭ 


ಗೋಣಾಕ : ನಾಟಕಗಳು - ಒಂದು ಪರಿಚಯ 


ಗೋಕಾಕ ಃ ನಾಟಕಗಳು - ಒಂದು ಪರಿಚಯ 
H0nn00000000000000000000000000 


-ಸಿದ್ಧಲಿಂಗ ಪಟ್ಟಣಶೆಟ್ಟಿ 
೧ 


ಕಾವ್ಕ, ಕಾದಂಬರಿ, ವಿಮರ್ಶೆ ಇತ್ಯಾದಿ ಕ್ಷೇತ್ರಗಳಲ್ಲಿ ಒಳ್ಳೆಯ ಕೃ ಮಾಡಿದ 
ಗೋಕಾಕರು ರಚಿಸಿದ ನಾಟ್ಕಕೃತಿಗಳು ನಾಲ್ಕು: ೧. ತುಳಸಿ, ೨. ಜನನಾಯಕ, 
ನ. ಯುಗಾಂತರ ಹಾಗೂ ೪. ವಿಮರ್ಶಕ ವೈದ್ಯ 


೨ 


ತುಳಸಿ, ಒಂದು ಏಕಾಂಕ ನಾಟಕ. ಇದು "ಕೋಲ್ಡಿಂಚು' ಎಂಬ ಸಂಗ್ರಹದಲ್ಲಿ 
ಮೊದಲು ೧೯೩೫ ರಲ್ಲಿ ಪ್ರಕಟವಾಗಿತ್ತು. ನಂತರ ೧೯೭೦ ರಲ್ಲಿ "ಮುನಿದ ಮಾರಿ' 
ಎಂಬ ಹೆಸರಿನಿಂದ ಇದನ್ನು ಮರುಮುದ್ರಣ ಗೊಳಿಸ ಲಾಯಿತು. " ತುಳಸಿ 
ಯಲ್ಲಿ ನಾಲ್ಕು ಪ್ರವೇಶಗಳಿವೆ. ರಾಮಣ್ಣ ತನ್ನ ಹೆಂಡತಿ ದುರುಗವ್ವನ ಕೆಟ್ಟ 
ನಡತೆಯಿಂದ ತನ್ನ ಊರನ್ನೇ ಬಿಟ್ಟುಹೋಗಿದ್ದ. ಕೆಲ ಕಾಲದ ನಂತರ ಹೆಂಡತಿಯ 
ನಡತೆ ಸುಧಾರಿಸಿರಬಹುದು ಎಂದು ಭಾವಿಸಿ ಮನೆಗೆ ಮರಳಿದಾಗಲೂ 
ದುರುಗವ್ವ ತನ್ನ ಹ್ರಿಯಕರ ಚೆನ್ನಪ್ಪನನ್ನು ಬಿಡುವುದಿಲ್ಲ. ಆಗ ರಾಮಣ್ಣ ತನ್ನ 
ಹದಿನಾರು ವರ್ಷದ ಮಗಳು ತುಳಸಿಯನ್ನು ಕರೆದುಕೊಂಡು ಹೊರಟು 
ಬಿಡುತ್ತಾನೆ. ಈಗಾಗಲೇ ಸಾಕಷ್ಟು ಅನಾರೋಗ್ಯದಿಂದ ಬಳಲುತ್ತಿದ್ದ ರಾಮಣ್ಣ 
ಮಗಳೊಂದಿಗೆ ಅದೇ ಊರಿನಲ್ಲಿರುವ ಶೀಮಂತ ನಾರಾಯಣರಾಯನ ಮನೆಗೆ 
ಬಂದು, ಆಶ್ರಯಕ್ಕಾಗಿ ಒಂದು ಕೋಣೆಯನ್ನು ಅವನ ಮನೆಯಲ್ಲಿ ಬೇಡುತ್ತಾನೆ. 


೯೮ 


ಕರ್ನಾಟಕ ಭಾರತಿ 


ರಾಮಣ್ಣನಿಂದ ಮನೆ ಕೂಡ ನಾರಾಯಣರಾಯನಿಗೇ ಒತ್ತೆಬಿದ್ದಿದೆ. ಸ್ಪಾರ್ಥಿ, 
ವಿಲಾಸಿ, ಯುವಕ, ಕಾಮುಕ ನಾರಾಯಣರಾಯ ರಾಮಣ್ಣನಿಗೆ ಮನೆ ಕೊಡಲು 
ಮೊದಲು ಮನಸ್ಸಿರದಿದ್ದರೂ ತುಳಸಿಯನ್ನು ನೋಡಿ ಮುಂದಿನ ವಿಚಾರದಿಂದ 
ತನ್ನ ಮನೆಯಲ್ಲಿಯೇ ಒಂದು ಕೋಣೆಯನ್ನು ಕೆಲ ದಿನಗಳ ಮಟ್ಟಿಗೆ 
ಕೊಡುತ್ತಾನೆ. 

ಈ ಮಧ್ಯೆ ನಾರಾಯಣರಾಯ ತುಳಸಿಯನ್ನು ಆಕರ್ಷಿಸುವಲ್ಲಿ ಯಶಸ್ಸಿ 
ಯಾಗುತ್ತಾನೆ. ಇದರ ಸುಳಿವು ತಿಳಿದ ರಾಮಣ್ಣ ತುಳಸಿಗೆ ನಾರಾಯಣನ "ಹದ್ದಿನ 
ಕಣ್ಣಿನ' ಬಗ್ಗೆ ಎಚ್ಚರಿಕೆ ಕೊಡುತ್ತಾನೆ. ಆದರೆ ತುಳಸಿ ವಯಸ್ಸು, ಅವಕಾಶಗಳಿಗೂ 
ಬೇಕಾಗಿದ್ದ ಸಂಗ ಕೂಡಿಬರುತ್ತದೆ. ರಾತ್ರಿಯಿಂದ ರಾತ್ರಿಗೆ ಅವರಿಬ್ಬರೂ ಬಹಳ 
ಸಮೀಪದವರಾಗುತ್ತಾರೆ. ನಾರಾಯಣರಾಯನ ಮನೆಯ ಹೊರಗೆ, ಆಮೇಲಿ 
ಪಡಸಾಲೆಯ ಕೋಣೆಯೊಳಗೆ, ನಂತರ ನಡುಮನೆಯಲ್ಲಿ ಒಳಗೆ ಕರೆಯಲ್ಪಟ್ಟು 
ಬರುವ ತುಳಸಿಗೆ ನಾರಾಯಣರಾಯರು ಮೊದಲು 'ದ್ಕಾವು' ಆಗಿದ್ದು, ನಂತರ 
“ರಾಯ್ರು', ಆಮೇಲೆ "ನಾರಣ್ಣ' ಆದ. 

ಒಂದು ಮಧ್ಯರಾತ್ರಿ ನಾರಾಯಣರಾಯನ ಡ್ರಾಯಿಂಗ್‌ ರೂಮಿನಲ್ಲಿ 
ಅವರಿಬ್ಬರನ್ನು ನೋಡಿದ ರಾಮಣ್ಣ "ಸಿಡಿಲು ಬಡಿದವನಂತೆ', “ಹಾವು ಕಚ್ಚಿದವ 
ನಂತೆ ' ಹುಚ್ಚೆದ್ದು ಹೋಗುತ್ತಾನೆ. ಆ ಆಘಾತವನ್ನು ಸಹಿಸದೇ ಕುಸಿದುಬಿದ್ದು 
ಸಾಯುತ್ತಾನೆ. ತಂದೆಯ ಸಾವಿನಿಂದ ಕಲ್ಲುಮನಸ್ಸಿನ ತುಳಸಿ ನಿರ್ಲಿಪ್ತಳಂತೆ 
ಮಾತಾಡುತ್ತಾಳೆ. ನಾರಾಯಣರಾಯ ಅವಳನ್ನು ಮದುವೆಯಾಗುವ ವಿಚಾರ 
ತಿಳಿಸಿದಾಗ ತಾನು, ತನ್ನ ತಾಯಿ ತಂದೆಗೆ ಕೊಟ್ಟ ನೋವನ್ನು ನೆನೆಸಿ, ತಾನೂ ತನ್ನ 
ತಾಯಿಯಂತೆ "ಮಿಂಡಿ'ಯಾಗುವದು ಮಾಮೂಲು; ತನ್ನ ನೆಚ್ಚಿಗೆ ಯಾರಿಗಿದೆ 
ಎಂದು ವಿಕ್ಸಿಪ್ತಳಂತೆ ಕೂಗುತ್ತಾಳೆ. 

ಗೊಣಾಕರೇಹೇಳುವಂತೆ ಒಂದು "ವಿಶೇಷ ಕಾಂತಿಯುಳ್ಳ ' ಸ್ವಭಾವಗ್ರಹಣ 
ಹಾಗೂ ಸನ್ನಿವೇಶ ಪ್ರಜ್ಞೆ ಇಲ್ಲಿ ಪ್ರಕಟವಾಗಿದೆ. ಮಾತೂ ಬೀಸಾಗಿ ಬಂದಿದೆ. 

'ಬ್ರೀಯು ರಾಕ್ಷಸಿಯಾದರೆ ಹೇಗಿರಬಲ್ಲಳೆಂಬುದು ಇಲ್ಲಿ ಸ್ಪಷ್ಟವಾಗಿದೆ. ತಾಯಿ 
' ಯಂತೆ ಮಗಳರಿ. ಮಗಳು ತಂದೆಯ ಮರಣಕ್ಕೆ ಒಂದು ರೀತಿಯಿಂದ 
ಕಾರಣಳಾದಳು. ಮುಂದೆ ಕಾದಲನನ್ನು ಹೀಗೆಯೇ ಮುರಿಯುತ್ತಾಳೆಂಬ 
ಸೂಚನೆ ಈ ಏಕಾಂಕದಲ್ಲಿದೆ, ಎಂದು ತಾವು ಕಂಡ ಒಂದು ಕನಸಿನಿಂದ ಈ ಏಕಾಂಕ 
ರೂಪಗೊಂಡಿತೆಂದು ಹೇಳುತಾ, " ಈ ಏಕಾಂತದ ಜಗತ್ತನ್ನು ಪಾಪಜೀವಿಗಳೇ 
ತುಂಬಿದ್ದಾರೆ. ಇಲ್ಲಿ ಒಳಿತೆಂಬುದು ರಾಮಣ್ಣನಂತೆ ಮಂಡೆಯ ಹುಣ್ಣಾಗಿ ಬಿದ್ದು 
ಹೋಗುತ್ತದೆ. ಪಾಪಜೀವಿಯಾದ ನಾರಾಯಣರಾಯನ ಮಾತಿನಲ್ಲಿ ವಿಚಿತ್ರ 


೯೯ 


ಗೋಕಾಕ ಃ ನಾಟಕಗಳು - ಒಂದು ಪರಿಚಯ 


ವಿದಗೃತೆ ತುಂಬಿದೆ ' ಎನ್ನುತ್ತಾರೆ. ಅವರ ಪ್ರಕಾರ ಮುನಿದ ದುರುಗವ್ವ ಹಾಗೂ 
ಮುನಿದ ತುಳಸಿಯ ಕಥೆಯ ಈ ಏಕಾಂಕದಿಂದ " ಆಧುನಿಕ ಸಾಮಾಜಕ 
ಪ್ರಯೋಗಗಳ ಮಾದರಿಗೆ ಒಂದು ಹೊಸ ತಿರುಪನ್ನು' ಕೊಡುವ ಪ್ರಯತ್ನ 
ಮಾಡಲಾಗಿದೆ. ಕೇವಲ ಓದುಗರಿಗಾಗಿ ಅಥವಾ ಪ್ರೇಕ್ಷಕರಿಗಾಗಿ ಈ ಏಕಾಂಕ ಎಂಬ 
ಅರಿವು ಗೊಣಾಕರಿಗಿದೆ. | 


೧೯೩೫ ರಲ್ಲಿ ಕನ್ನಡದಲ್ಲಿ ನಾಟ್ಕಸಾಹಿತ್ಕ ತುಂಬ ತಡವಾಗಿದ್ದ ಸಮಯದಲ್ಲಿ 
ರಚಿತವಾಗಿದ್ದ ಈ ನಾಟಕ ಅಥವಾ ನಂತರದ ಗೋಕಾಕರ ನಾಟಕಗಳನ್ನು 
ವಿಮರ್ಶೆಯ ಈಗಿನ ಮಾನದಂಡಗಳಿಂದ ಪರಿಗಣಿಸುವುದು ಸಮಂಜಸ 
ವಾಗಲಿಕ್ಕಿಲ್ಲ. ನಾಟಕಗಳ ಮಾದರಿ ಅಥವಾ ರಂಗಪ್ರಯೋಗಗಳ ಆದರ್ಶಗಳನ್ನು 
ಕಾಣದ ಗೋಕಾಕರು ತಮ್ಮ ವ್ಯಕ್ತಿತ್ವದ ಸಾಹಿತ್ಯಮುಖಗಳನ್ನು ವಿಸ್ತರಿಸಿಕೊಳ್ಳುವ 
ನಿಟ್ಟಿನಲ್ಲಿ ಬರೆದ ನಾಟಕಗಳೆಂದು ಇವನ್ನು ಮೆಚ್ಚಬೇಕು. “ತುಳಸಿ' ಯಲ್ಲಿ 
ಸಂವಾದಗಳು ದೀರ್ಥವಾಗಿದ್ದರೂ ಆಡುಮಾತಿನ ಸಹಜ ಬಳಕೆಯ ಸ್ತುತ್ಯ 
ಪ್ರಯತ್ನ ಮಾಡಲಾಗಿದೆ. 


ಬ್ಲ 


೧೯೩೫ ರಲ್ಲಿ ರಚಿತವಾಗಿ, ೧೯೩೬ ಜನೆವರಿಯಲ್ಲಿ ಪುಣೆಯ ಕರ್ನಾಟಕ 
ಸಂಘದಲ್ಲಿ ಮೊದಲ ಬಾರಿಗೆ ಪ್ರಯೋಗಗೊಂಡ "ಜನನಾಯಕ ' ೧೯೩೯ ರಲ್ಲಿ 
ಪ್ರಕಟವಾಯಿತು. ಸಾಮಾಜಕ, ಆಗಿನ ಸಮಕಾಲೀನ ಜೀವನಚಿತ್ರಣವನ್ನು 
ನೀಡುವ ಐತಿಹಾಸಿಕ ದಾಖಲಿಯಂತಿರುವ ನಾಲ್ಕು ಅಂಕಗಳ ಬಹುದೊಡ್ಡ ನಾಟಕ 
"ಜನನಾಯಕ '. ಆ ಕಾಲದ ಭಾರತೀಯ ಜಾಗೀರದಾರರು, ಸಂಸ್ಥಾನಿಕರು ತಮ್ಮ 
ದುರಾಡಳಿತದಿಂದ ತಮ್ಮ ಜನರಿಗೇ ಬೇಡವಾಗುತ್ತ ಬಂದಾಗ ಅಂತರ್ಜಲದಂತೆ 
ಜನತೆಯ ಮಧ್ಯದಲ್ಲಿಯೆ "ಉದಿಸಿದ ಪ್ರಜಾಪ್ರಭುತ್ವದ ಮೌಲ್ಯಗಳ ಸುಂದರ 
ನಿರೂಪಣೆ ಈ ನಾಟಕದಲ್ಲಿ ಬಂದಿದೆ. ಅಧಿಕಾರ, ಸಂಪತ್ತು, ದರ್ಪಗಳನ್ನು 
ಜನತೆಗಾಗಿ ಸದುಪಯೋಗಪಡಿಸಿ ಸಾರ್ಥಕ ಜೀವನ ಬದುಕಿದ ಲಕ್ಕಣ್ಣೊಡೆ 
ಯರು, ಅಧಿಕಾರವನ್ನು ಅಹಂಕಾರ, ಕಾಮಭೋಗ, ವಿಲಾಸಗಳಿಗೆ ಮೀಸಲಿಟ್ಟು, 
ತನ್ನೊಡನೆ ತನ್ನ ಜನದ ಜೀವನವನ್ನು ಹಾಳುಗೆಡವಿದ ಹಣುಮವಪ್ಪ ದೇಸಾಯಿ 
ಹಾಗೂ ಸಹಜವಾಗಿ ಬರುವ ಅಧಿಕಾರವನ್ನೂ ಅನುಭೋಗಿಸಲು, ಉಪಯೋ 
ಗಿಸಲು,ಉಳಿದವರಿಗೆ ಅದರ ಪ್ರಯೋಜನ ನೀಡಲು ಹಿಂಜರಿಯುವ, ಪಲಾಯನ 
ವಾದಿ ಚಿಕ್ಕ ಶೀಮಂತ - ಈ ಮೂವರ ಹಿನ್ನೆಲೆಯಲ್ಲಿ ಬೇವಿನಹಳ್ಳಿ ಮತ್ತು 
ಇಂಚಲಾಪುರದಲ್ಲಿ ಚಿಳೆಯತೊಡಗಿದ್ದ ಜನನಾಯಕತ್ವದ ಮೂಲ ಸೆಲಿಯಾಗಿ 
ಬಂದ ಭೀಮಣ್ಣನಾಯಕ ಹಾಗೂ ಅವನ ಪರಿವಾರವೇ ಆದ ಜನತೆಯ ಕಥೆ 


೧೦೦ 


ಕರ್ನಾಟಕ ಭಾರತಿ 


ನಾಟಕಕಾರರಿಗೆ ಒಂದು ಆಹ್ವಾನವಾಗಿಯೇ ಬಂದಿದ್ದರೂ ತುಂಬ ಗಭೀರವಾಗಿ 
ಇದನ್ನು ನಿರ್ವಹಿಸಿದ್ದಾರೆ. ತಮ್ಮ ನಾಟಕದ ಬಗ್ಗೆ, ಅನುಭವಗಳ ಬಗ್ಗೆ ದೀರ್ಫ 
ಪ್ರಸ್ತಾವನೆಯನ್ನು ಬರೆದು ಗೋಕಾಕರು ಹಲವು ವಿವೇಚನೆ ವಿವರಗಳನ್ನು 
ನೀಡಿದ್ದಾರೆ. 


ಪುಣೆಯ ಕರ್ನಾಟಕ ಸಂಘದ ವಾರ್ಹಿಕೋತ್ಸವದಲ್ಲಿ ಪ್ರಯೋಗಿಸುವ 
ದಕ್ಕಾಗಿಯೇ ಗೋಕಾಕರು ಇದನ್ನು ಬರೆದರು. ಪುಣೆಯಲ್ಲಿ ಪ್ರಯೋಗ ಕಂಡ 
ಮೊದಲ ಕನ್ನಡ ನಾಟಕ ಇದು. ಅಲ್ಲಿಯ ಫರ್ಗ್ಯುಸನ್‌ ಕಾಲೀಜದಲ್ಲಿ ಅಧ್ಯಾಪಕ 
ರಾಗಿದ್ದ ಗೋಕಾಕರೇ ಇದನ್ನು ನಿರ್ದೇಶಿಸಿದ್ದು, ರಂಗಪ್ರಯೋಗದ ಹಂತದಲ್ಲಿ 
ಯೂ ಹಲವಾರು ಬದಲಾವಣೆಗಳನ್ನು ಮಾಡಿಕೊಂಡ ನಂತರ ಪ್ರಕಟಿಸಿದ್ದಾರೆ. 


ಆಗಿನ ತಮ್ಮ ಅನುಭವ ಹಾಗೂ ನಾಟಕದ ವಸ್ತುವಿನ ಬಗ್ಗೆ "ಜನನಾಯಕ' 
ದಲ್ಲಿ ದೀರ್ಫ ಪ್ರಸ್ತಾವನೆಯನ್ನು ಗೋಕಾಕರು ಜೋಡಿಸಿದ್ದಾರೆ. "..... ಇದರಷ್ಟು 
ಗುಣಗಳಿದ್ದ ನಾಟಕಗಳಾದರೂ ಈಗ ಕನ್ನಡದಲ್ಲಿ ಎಷ್ಟು ? ವಾಚಕರು 
ಬೆರಳೆಣಿಸಬೇಕು' ಎಂದು ಗೋಕಾಕರು ಹೇಳಿದ್ದು, ಆಗಿನ ಸಾಹಿತ್ಯದ ವಾಸ್ತವತೆ. 


" ಜನನಾಯಕ 'ದ ಮುಖ್ಯವಸ್ಸುವು ಪ್ರತೀಕಾರ. ಶಕ್ತಿ-ವಕ್ತಿಗಳ ನಡುವೆ 
ಚಿರಂತನವಾಗಿ ನಡೆದ ಕಲಹವನ್ನು ಚಿತ್ರಿಸಲು ಗೋಕಾಕರು ಮಾಡಿದ ಪ್ರಯತ್ನ 
ಇಲ್ಲಿದೆ. “ ಇದರಲ್ಲಿ ನಮ್ಮ ಸಮಾಜವನ್ನೇ ಹಿನ್ನೆಳಲನ್ನಾಗಿ ಇಟ್ಟುಕೊಂಡಿದ್ದೇನೆ. 
ಸೊಕ್ಕಿದ ಆಳರಸರೊಡನೆ ದಾಸ್ಕವೃತ್ತಿಯಲ್ಲಿದ್ದರೂ ಎದೆಗಾರಿಕೆಯಿದ್ದ ಪ್ರಜೆಗಳು, 
ಸಂಸ್ಥಾನಾಧಿಪತಿಗಳೊಡನೆ ಸಂಸ್ಥಾನಗಳ ಜನರು, ಜಾಗೀರದಾರರೊಡನೆ ಜಾಗೀರಿನ 
ಹಳ್ಳಿಯ ಜನರು ಇವರೆಲ್ಲರ ಕಲಹದಲ್ಲಿ ಒಂದೇ ಒಂದು ಮಾತು 
ಎದ್ದುಕಾಣುತ್ತದೆ. ಹಿಂತುಳಿದು ಮುಂತುಳಿದು ಬರುವ ದಬ್ಬಾಳಿಕೆಯನ್ನು, 
ಮೇರೆವರಿದು ಬರುವ ಸ್ಥಾತಂತ್ಕವು ಎದುರಿಸುವ ರೀತಿ, ಸ್ಥಾತಂತ್ರ್ಯದ ಈ ಸಮಸ್ಕೆ 
ಯನ್ನು ಚಿತ್ರಿಸಲು ನಾನು ಜಾಗೀರುಗಳ ಕಥಾವಸ್ತುವನ್ನು ಆಯ್ದು ಕೊಂಡಿದ್ದೇನೆ. 
ಆದರೆ ಸಮಸ್ಕೆಯ ವ್ಯಾಪಕರೂಪವು ಯಾವಾಗಲೂ ನನ್ನ ಲಕ್ಸದಲ್ಲಿದೆ ” ಎಂಬ 
ಗೋಕಾಕರ ಮಾತುಗಳಲ್ಲಿ ಭವಿಷ್ಯವನ್ನು ಗುರುತಿಸಿ, ಅದನ್ನು ಸೂಕ್ಷ್ಮ ವಾಗಿ 
ಚಿತ್ರಿಸುವ ಶಕ್ತಿ ಅಡಗಿರುವುದನ್ನು ನಾವು ಒಪ್ಪಬೇಕಾಗುತ್ತದೆ 

ಸಜ್ಜನರಾಗಿದ್ದ ವೃದ್ಧ ದೇಸಾಯಿ ಲಕ್ಕಣ್ಣೊಡೆಯರು ನಿಧನ ಹೊಂದಿದ 
ನಂತರ ಬೇವಿನಹಳ್ಳಿಯ ಜಾಗೀರದಾರನಾಗಿ ಹಣುಮಪ್ಪ ದೇಸಾಯಿ ಅಧಿಕಾರಕ್ಕೆ 
ಬಂದ. ಲಂಪಟತೆ, ಅಹಂಕಾರ, ಕಾಮುಕತೆ, ದುಷ್ಟತನಗಳ ಆಗರವಾಗಿದ್ದ 
ಹಣುಮಪ್ಪ ದೇಸಾಯಿ ತನ್ನ ತಂದೆಯ ಕಾಲದಿಂದಲೂ ಕಾರಭಾರಿಯಾಗಿದ್ದ 
ಅನುಭವಸ್ಥ ರಾಮಣ್ಣನವರನ್ನೂ ಕಡೆಗಣಿಸಿ, ತನ್ನದೇ ವಯಸ್ಸಿನ 


೧೦೧ 


ಗೋಕಾಕ : ನಾಟಕಗಳು - ಒಂದು ಪರಿಚಯ 


ಕಾರಕೂನನಾಗಿದ್ದ ದುಷ್ಕ ಸಣತಮ್ಮನನ್ನು ಆ ಹುದ್ದೆಗೆ ಏರಿಸುತ್ತಾನೆ. ಜನರನ್ನು 
ಸುಲಿಯುವೆ, ವಂಚಿಸುವ, ಹೀಗಳೆದು ಅವಮಾನಿಸುವ ನೀತಿಯನ್ನು 
ದೇಸಾಯಿ, ಅವನ ಹೊಸ ಕಾರಭಾರಿ ಮುಂದುವರೆಸುತ್ತಾರೆ. ಸಣ್ಣ 
ತಮ್ಮನಿಂದಾಗಿ ಹಣುಮಪ್ಪನ ನಡತೆ ಇನ್ನೂ ನೀತಿಗೆಡಲಾರಂಭಿಸುತ್ತದೆ. 
ಇದರಿಂದಾಗಿ ಅಸಹಾಯಕರಾದ ಮುಗ್ಕ್ಧಜನರು ನೀತಿವಂತ, ಶಠೀಮಂತ 
ನಾಗರಿಕನಾಗಿದ್ದ  ಭೀಮಣ್ಣನಾಯಕನಲ್ಲಿ ತಮ್ಮ ಸಂರಕ್ಷಕನನ್ನು 
ಕಂಡುಕೊಳ್ಳುತ್ತಾರೆ. 


ಸದ್ಗುಣಿ, ವಿವೇಕಶೀಲ, ವಿನಯಿಯಾದ ಭೀಮಣ್ಣ ಬರುಬರುತ್ತಾ 
ಜನನಾಯಕನಾಗಿ ರೂಪುಗೊಳ್ಳುತ್ತಾನೆ. ಹಣುಮಪ್ಪನ ವಯನಸ್ಸಿನವನೇ ಆಗಿದ್ದ 
ಭೀಮಣ್ಣ ತೀರಿ ಹೋದ. ದೇಸಾಯರಿಗೆ ಮಾತು ಕೊಟ್ಟಂತೆ ಹಣುಮಪ್ಪನ 
ಉಪದ್ವಾ ಪಗಳನ್ನು ಸಹಿಸಲು ಬಹಳಷ್ಟು ಶ್ರಮಿಸಬೇಕಾಗುತ್ತದೆ. ಆದರೆ 
ಭೀಮಣ್ಣನನ್ನು ಕರೆಸಿಕೊಂಡು ಹಣುಮಪ್ಪ ಮತ್ತು ಸಣತಮ್ಮ ಅವನ 
ರುಮಾಲನ್ನು ಕಸಿದು ಅಪಮಾನ ಮಾಡಿದಾಗಿನಿಂದ ಭೀಮಣ್ಣ ಬಹಳ 
ನೊಂದುಕೊಳ್ಳುತ್ತಾನೆ. ಭೀಮ್ಗನ ಮನೆಯ ದರೋಡೆ ಮಾಡಿಸುವ 
ಪ್ರಯತ್ನವನ್ನೂ ಮಾಡಲಾಗುತ್ತದೆ. ಭೀಮಣ್ಣ ಕಟ್ಟಿಸಿದ ಈಶ್ವರ ದೇವಾಲಯಕ್ಕೆ 
ಭೀಮಣ್ಣ ತಾಯಿ ಲಕ್ಷ್ಮಮ್ಮ ಮತ್ತು ಹೆಂಡತಿ ಸುಭದ್ರಾಬಾಯಿ ಹೋದಾಗ 
ಸುಭದ್ರಾಬಾಯಿಯನ್ನು ಅಪಹರಿಸುವ ಮಟ್ಟಕ್ಕೂ ಈ ದುಷ್ಕದ್ದಯರು 
ತಲುಪುತ್ತಾರೆ. 


ಇಷ್ಟು ಹೂತ್ತಿಗೆ ಇವರಿಬ್ಬರಿಂದ ದೂರವಾಗಿದ್ದ ರಾಮಣ್ಣನು 
ಭೀಮಣ್ಣನಲ್ಲಿ ಬಂದು ಜಾಗೀರದಾರರ ಅಧಿಕಾರದಲ್ಲಿದ್ದ ಈ ಬೇವಿನಹಳ್ಳಿಯನ್ನೇ 
ಬಿಟ್ಟು, ಹತ್ತಿರದಲ್ಲಿ ನಾಲ್ಕೇಮೈಲುಗಳ ಅಂತರದಲ್ಲಿದ್ದ ಸರಕಾರದ ಆಗಿನ ಇಂಗ್ಲೀಷ 
ಅಧಿಕಾರಿಗಳ ನೇರ ಆಡಳಿತದಲ್ಲಿದ್ದ ಇಂಚಲಾಪುರಕ್ಕೆ ಹೋಗಿ ವಾಸಿಸಲು ಸಲಹೆ 
ನೀಡುತ್ತಾನೆ. ಅಲ್ಲಿದ್ದುಕೊಂಡೇ ಜನರ ಕಲ್ಕಾಣಕ್ಕಾಗಿ ದುಡಿಯಬಹುದೆಂಬ 
ಮಾತನ್ನು ಒಬ್ಬ ಭೀಮಣ್ಣ ಕುಟುಂಬದೊಂದಿಗೆ ಅಲ್ಲಿಗೆ ಹೋಗಿ ನೆಲಿಸುತ್ತಾನೆ. 


ಬೇವಿನಹಳ್ಳಿಯಲ್ಲಿ ಏಕಾಕಿಯಾಗಿ ಬಾಳುತ್ತಿದ್ದ ರಾಮಣ್ಣನವರಿಗೆ ಈ 
ದುಷ್ಕರು ವಿಷಪ್ರಾಶನ ಮಾಡಿಸುತ್ತಾರೆ. ಅದರಿಂದಾಗಿ ಮರಣಾಂತಿಕ ಕಾಯಿಲಿಗೆ 
ರಾಮಣ್ಣ ತುತ್ತಾದಾಗ, ಅವರನ್ನು ನೋಡಲು ಭೀಮಣ್ಣ ಬೇವಿನಹಳ್ಳಿಗೆ 
ಬರುತ್ತಾನೆ. ಈ ಸಮಯದಲ್ಲಿ ಸುಭದ್ರಾಬಾಯಿಯನ್ನು ಅಪಹರಿಸಲು ದುಷ್ಠ 
ದೇಸಾಯಿ ತನ್ನ ಸೇವಕರನ್ನು ಕಳಿಸುತ್ತಾನೆ. ಭೀಮಣ್ಣನ ವಿಶ್ವಾಸದ ಸೇವಕರ 
ಸಕಾಲಿಕ ಎಚ್ಚರಿಕೆಯಿಂದ ಈ ಪ್ರಯತ್ನ ವಿಫಲವಾಗುತ್ತದೆ. ಮುಂದೆ ರಾಮಣ್ಣ 
ತೀರಿಕೊಂಡಾಗ, ನೊಂದ ಜನರೆಲ್ಲ ಹಿರಿಯ ದೇಸಾಯಿ ಲಕ್ಕಣ್ಗೊಡೆಯರ 


೧೦೨ 


ಕರ್ನಾಟಕ ಭಾರತಿ 


ಸಮಾಧಿಯ ಹತ್ತಿರ ಸಭೆ ಸೇರಿ, ಜನನಾಯಕನಾಗಿ ಒಡಮೂಡುತ್ತಿದ್ದ ಸಜ್ಜನ 
ಭೀಮಣ್ಣ, ಸಿದರಾಮಶೆಟ್ಟಿ ಮುಂತಾದವರ ನೇತ್ರತ್ವದಲ್ಲಿ ಮೇಲಿನ ವರಿಷ್ಠ 
ಅಧಿಕಾರಿಯಾದ ಬ್ರಿಟಿಶ್‌ ಕಮೀಶನರರಿಗೆ ಆರು ಕಲಮುಗಳಲ್ಲಿ ಎಲ್ಲ 
ವಿವರಗಳುಳ್ಳ ಅರ್ಜಿ ಬರೆಯಲು ನಿರ್ಧರಿಸಿ, ಸಹಿ ಮಾಡಿ ಕಳಿಸುತ್ತಾರೆ. 


ಈ ವಿಷಯಗಳೆಲ್ಲ ಪತ್ರಿಕೆಗಳಲ್ಲಿ ಬಂದುದನ್ನು ಹಣಮಪ್ಪನ ಮಗ ಚಿಕ್ಕ 
ಶೀಮಂತ ಗಮನಿಸುತ್ತಾನೆ. ಮುಂಬಯಿಯಲ್ಲಿ ಓದಲು ಹೋಗಿದ್ದ ಅವನು 
ಊರಿಗೆ ಮರಳಿ ತನ್ನ ತಂದೆಯ ಮತ್ತು ಸಣತಮ್ಮನ ದುಷ್ಕತನಗಳನ್ನು 
ಪ್ರತಿರೋಧಿಸುವಾಗ , ಮಗನನ್ನೇ ಕತ್ತಲುಕೋಣೆಯಲ್ಲಿ ಬಂಧಿಸಿಡುವ ಮಟ್ಟಕ್ಕೆ 
ಹಣುಮವಪ್ಪನ ನೀಚತನ ಹೋಗುತ್ತದೆ. ಅದೇ ಹೊತ್ತಿಗೆ ವಿಚಾರಣಿಗಾಗಿ 
ಬೇವಿನಹಳ್ಳಿಗೆ ಆಗಮಿಸಿದ ಕಮೀಶನರರು ಭೀಮಣ್ಣನಾಯಕ ಮತ್ತು 
ಸಿದರಾಮಶೆಟ್ಟಿ ಮುಂತಾದವರ ಎದುರಿನಲ್ಲಿಯೇ ವಿಚಾರಣೆ ನಡೆಸಿ, ಎಲ್ಲ 
ವಿವರಗಳನ್ನು ಕಲಿಹಾಕುತ್ತಾರೆ. ಹಣುಮಪ್ಪನ ದುಷ್ಠ ನಡತೆ ಸಿದ್ಧವಾಗಿ ಅವನಿಂದ 
ಜಾಗೀರಿನ ಅಧಿಕಾರವನ್ನು ಕಸಿದುಕೊಂಡು, ಅದನ್ನು ಚಿಕ್ಕಶೀಮಂತನಿಗೆ 
ನೀಡಲಾಗುತ್ತದೆ. ಸಣತಮ್ಮನಿಗೆ ಸೆರೆವಾಸದ ಶಿಕ್ಷೆಯಾಗುತ್ತದೆ. 


ಕಮೀಶನರರ ಈ ನಿರ್ಧಾರಗಳಿಂದ ಜನರಿಗೆ ಸಂತೋಷವಾಗುತ್ತದೆ. 
ಸದ್ಗುಣಗಳಿಗೆ, ಸಹನಶೀಲತೆಗೆ ಭೀಮಣ್ಣ, ಸಿದರಾಮಶೆಟ್ಟಿ, ನಿಷ್ಠಾವಂತ 
ಸೇವಕರಾದ ಕರಿಯ , ಗಂಗಜ್ಜ ಮತ್ತು ಭೀಮಣ್ಣ, ತಾಯಿ, ಪತ್ನಿಯ ಒಳ್ಳೆಯ 
ಹಾರೈಕೆಗಳಿಗೆ ಸಿಕ್ಕ ಗೆಲುವು ಇದಾಗಿತ್ತು. ಆ ದಿನ ಸಂಜೆ ಮೋಡ ಕವಿದು ಬಿರುಗಾಳಿ 
ಬೀಸತೊಡಗುತ್ತದೆ. ಸಿಡಿಲು - ಗುಡುಗು - ಮಿಂಚುಗಳ ಆರ್ಭಟದ ನಡುವೆಯೇ 
ಕರೆಯಲು ಬಂದಿದ್ದ ಕರಿಯನೊಡನೆ ಭೀಮಣ್ಣ ಇಂಚಲಾಪುರಕ್ಕೆ ಹೊರಟಾಗ, 
ಸೆರೆಯಿಂದ ಹೇಗೋ ತಷ್ಠಸಿಕೊಂಡು ಬಂದಿದ್ದ ಸಣತಮ್ಮ ಕೊಡಲಿಯಿಂದ 
ಭೀಮಣ್ಣನನ್ನು ಕೊಚ್ಚುತ್ತಾನೆ. ಸಜ್ಜನ ಭೀಮಣ್ಣ ಇದನ್ನು ಸಹ ಸಿಡಿಲು 
ಬಿದ್ದಿತೆಂದೇ ಸ್ವೀಕರಿಸುತ್ತಾನೆ. ಅದೇ ಹೊತ್ತಿಗೆ ಸಣತಮ್ಮನನ್ನು ಹಿಂಬಾಲಿಸಿ ಬಂದಿದ್ದ 
ಗಂಗಜ್ಜನೆಂಬ ಹಣಮಪ್ಪನ ಸೇವೆಯಿಂದ ಈಗ ದೂರವಾಗಿದ್ದ ಯುವಕ ಸೇವಕ 
ಚೂರಿ ಹಾಕಿ ಚೂರು ಚೂರು ಮಾಡುತ್ತಾನೆ. ಗಂಗಜ್ಜನ ಪ್ರೇಯಸಿ ಮಲ್ಲವ್ವನನ್ನು 
ಅವನಿಂದ ಹಾರಿಸಿಕೊಂಡು ಹೋಗಿದ್ದರ ಸೇಡನ್ನು ತೀರಿಸಿಕೊಳ್ಳುತ್ತಾನೆ. ಆದರೆ 
ತನ್ನ ನೆಚ್ಚಿನ ನಾಯಕ ಭೀಮಣ್ಣನನ್ನು ಉಳಿಸಲಾಗದ ನೋವಿನಿಂದ 
ತತ್ತರಿಸುತ್ತಾನೆ. 

ಕಮೀಶನರರ ನಿರ್ಣಯದವರೆಗೆ ಏಕರೂಪವಾಗಿ ಬೆಳೆಯುತ್ತ ಹೋಗುವ 
ನಾಟಕ, ಕೊನೆಯಲ್ಲಿ ಒಮ್ಮೆಲೇ ದುಃಖಾಂತವಾಗಿ ಮಾರ್ಪಡುತ್ತದೆ. 


೧೦೧ 


ಗೊಣಾಕ : ನಾಟಕಗಳು - ಒಂದು ಪರಿಚಯ 


ದುಷ್ಕತನಗಳು. ನಿರ್ನಾಮಗೊಳ್ಳುವಾಗ ಕೆಲವು ಸದ್ಗಾಣಗಳೂ 
ನಾಶವಾಗಬೇಕಾಗುವ ಅನಿವಾರ್ಯ ಪ್ರಕೃತಿಧರ್ಮವನ್ನು ಗೋಕಾಕರು ಎತ್ತಿ 
ಹಿಡಿಯುತ್ತಾರೆ. ಇದು ದೈವಜನ್ಮ ರುದ್ರನಾಟಕ. ಇಲ್ಲಿ ಸಿದರಾಮಶೆಟ್ಟಿ 
ಮುಂತಾದವರ ಏಳ್ಗೆಯ ಸೂಚನೆ ಅಂಕುರಿತವಾಗುವುದನ್ನು ಹಾಗೂ 
ಭೀಮಣ್ಣನ ಹೆಂಡತಿ ಸುಭದ್ರಾಬಾಯಿಯ ಹೊಟ್ಟಿಯಲ್ಲಿ ಹುಟ್ಟಲಿರುವ ಕೂಸಿನ 
ಮೂಲಕ ಭವಿಷ್ಯದ ಜನಭಾವನೆಯನ್ನೂ ಬಿಂಬಿಸಲಾಗಿದೆ. 


ಶೇಕ್ಷಒಟಯರನ ದುಃಖಾಂತ ನಾಟಕಗಳ ಮಾದರಿಯನ್ನು ತಾವು 
ಅನುಕರಿಸಿದ್ದಾಗಿ ಗೋಕಾಕರು ಸ್ಪಷ್ಟಪಡಿಸಿದ್ದಾರೆ. ವಿಶೇಷವಾಗಿ ಜೂಲಿಯಸ್‌ 
ಸೀಜರ ನಾಟಕ ಅವರ ತಲಿಯಲ್ಲಿದ್ದಿರಬೇಕು. ಭಾಷೆಯ ಕಾವ್ಕಾತ್ಮಕ ಬಳಕೆ, 
ಭಾಷಣಗಳ ವೈಖರಿ, ಬಹುಸಂಖ್ಯೆಯಲ್ಲಿರುವ ಆಲಂಕಾರಿಕ, ಲಯಾತ್ಮಕವಾದ, 
ಅನೇಕ ಸಲ ಸುದೀರ್ಥವೆನಿಸುವ ಹಾಗೂ ಅಸಹಜವೆನಿಸುವ ಸಂವಾದಗಳ 
ಬಾಹುಳ ಇತ್ಕಾದಿಗಳು ಇದ್ದರೂ ಆಗಿನ ಕಾಲದಲ್ಲಿ ತುಂಬ ಯಶಸ್ವಿಯಾದ ನಾಟಕ 
"ಜನನಾಯಕ'. 


ಆಗಷ್ಟೇ ಆರಂಭವಾಗಿದ್ದ ಅಮೇಚೂರ್‌ ನಾಟಕಗಳು ಹಾಗೂ ಕಂಪನಿ 
ನಾಟಕಗಳ ಮಧ್ಯದ ಕೊಂಡಿಯಾಗಿ ಈ ನಾಟಕವನ್ನು ತಲಿಯಲ್ಲಿಟ್ಟುಕೊಂಡು 
ಗೋಕಾಕರು ಬರೆದಿದ್ದು, ತಮ್ಮ ಉದ್ದೇಶದಲ್ಲಿ ಅವರು ಸಫಲರಾಗಿದ್ದಾರೆ. 
ಹಲವಾರುಸಲ ಮೇಲಿಂದ ಮೇಲಿ ದೃಶ್ನಸ್ಥಳಗಳ ಬದಲಾವಣೆ, ಆರೇಳು ದೊಡ್ಡ 
ದೊಡ್ಡ ಹಾಡುಗಳು ಮುಂತಾದವನ್ನು ಒಳಗೊಂಡ ಸಾದ್ಕಂತ ಗಂಭೀರ ನಡೆಯ, 
ವೈಚಾರಿಕವಾದ ಈ ನಾಟಕವನ್ನು ಆಧುನಿಕ ರಂಗತಂತ್ರಗಳಿಗೆ ಹೊಂದುವಂತೆ 
ಬದಲಾವಣೆಗಳನ್ನು ಮಾಡಿ, ಪುನಃ ಬರೆದು ಈಗಲೂ ಯಶಸ್ವಿಯಾಗಿ ರಂಗದ 
ಮೇಲಿ ತರಬಹುದಾಗಿದೆ ಎನ್ನುವುದೇ ಇದರ ವೈಶಿಷ್ಟ. 


೪ 


೧೯೪೫-೪೬ ರಲ್ಲಿ ರಚಿಸಲ್ಪಟ್ಟು, ೧೯೪೭ ರಲ್ಲಿ ಪ್ರಕಟವಾದ ನಾಟಕ 
"ಯುಗಾಂತರ ' ವನ್ನು ಗೋಕಾಕರು " ಹೊಸಬಾಳಿನ ಸುಕುಮಾರ ಪ್ರಯೋಗ ' 
ಎಂದು ಕರೆದಿದ್ದಾರೆ. ವಿಜ್ಞಾನದ ಅದ್ಭುತ ಪ್ರಗತಿ, ಮಾರ್ಕ್ಕವಾದದ ವಿಚಾರಧಾರೆ, 
ಭಾರತದ . ಸನಾತನಸಂಸ್ಕೃತಿಯ ಬಿಳಕಿನಲ್ಲಿರುವ ಮಾನವನ ಪ್ರೀತಿ, ಸ್ನೇಹ, 
ಕರುಣೆ, ಸೌಂದರ್ಯಗಳ ಹಾದಿಯ ಸಾಧನಮಾರ್ಗಗಳನ್ನು ಸಮಾನವಾಗಿ 
ಸ್ವೀಕರಿಸಿದ ಸಮನ್ಮಯ ಪಥದಲ್ಲಿ ಸಾಗುವುದು ಮಾತ್ರ ತಾರಕವಾದುದು. 
“ಜಗತ್ತನ್ನು ಎದುರಿಸಿದ ಜಟಿಲ ಸಮಸ್ಯೆಗೆ ಈ ಸಮನ್ವಯವೇ ಸಮರ್ಪಕ ಉತ್ತರ' 
ಎಂದು ಗೋಕಾಕರ ಪ್ರತಿಪಾದನೆ. ತಮ್ಮ ವಿಚಾರಗಳನ್ನು " ಯುಗಾಂತರ'ದಲ್ಲಿ 


೧೦೪ 


ಕರ್ನಾಟಕ ಭಾರತಿ 


ಅವರು ತುಂಬ ನಾಟ್ಕಾಯಮಾನವಾಗಿ, ಸುಂದರವಾಗಿ ಚಿತ್ರಿಸಿದ್ದಾರೆ. ಮೂರು 
ಅಂಕಗಳುಳ್ಳ ಈ ನಾಟಕದ ಪಾತ್ರಗಳು ಉತ್ತರಭಾರತದವಾಗಿದ್ದರಿಂದ ಆರಂಭದಲ್ಲಿ 
ಸ್ವಲ್ಪ ಹೆಸರುಗಳು ಗೊಂದಲ ಉಂಟುಮಾಡಿದರೂ ಮುಂದೆ ಬೇಗನೆ ನಾಟಕ 
ಹಿಡಿತಸಾಧಿಸುತ್ತದೆ. ದಿಲ್ಲಿಯ ಶೀಮಂತ ದಂಪತಿಗಳಾದ ಕಿಶನ್‌ಕಿಶೋರ ಮತ್ತು 
ರುಕ್ಮಿಣಿದೇವಿ ಬಹುಕಾಲದಿಂದ ಸಮಾಜ ಸೇವೆಯಲ್ಲಿ ತೊಡಗಿದ್ದವರು. ಈಗ ಆ 
ಜೀವನದಿಂದ ಬೇಸತ್ತು ಏಕಾಂತದ, ಆಧ್ಯಾತ್ಮಿಕ ಧಾರ್ಮಿಕ ಪ್ರಶಾಂತ ಜೀವನವನ್ನು 
'ಬದುಕುವ ಉದ್ದೇಶದಿಂದ ನರ್ಮದಾನದಿ ತೀರದ ಮಾಹುವಿನ ಹತ್ತಿರ 
ಅರಣ್ಣದಲ್ಲಿ ಒಂದು ಬಂಗ್ಗೆಯನ್ನು ಖರೀದಿಸಿ, ಅಲ್ಲಿ ವಾಸಿಸಲು ಹೊರಟಿದ್ದಾರೆ. 
ಅವರ ಟ್ರೇನ್‌ ಬರಲು ತಡವಾಗಿದೆ. ಹಳೆದಿಲ್ಲಿಯ ರೇಟ್ವಿಯ ಪ್ರಥಮದರ್ಜೆಯ 
ನಿಲ್ಲನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಮಧುರಾದಿಂದ ಆಗಮಿಸಿದ 
ಶೀಮಂತ ದಂಪತಿ ಕಾಂತಿಚಂದ್ರ ಮತ್ತು ರೋಹಿಣಿದೇವಿ ದಿಲ್ಲಿಗೆ ಆಗಮಿಸಿ, 
ತಮ್ಮನ್ನು ಕೊಂಡೊಯ್ಯಲು ಬರಲಿದ್ದ ತಮ್ಮ ಆಪ್ತರ ಮಗಳು ಕಾಮ್ರೇಡ್‌ 
ಮೃಣಾಲಿನಿಗಾಗಿ ಕಾಯುತ್ತ, ಇದೇ ನಿಲ್ಲನೆಯುಲ್ಲಿ ಕುಳಿತಿದ್ದಾರೆ. ಮಧುರೆಯಲ್ಲಿ 
ಇಷ್ಟುದಿನ ಧಾರ್ಮಿಕಕಾರಗಳಲ್ಲಿ ತೊಡಗಿದ್ದ ಅವರು, ಈಗ ದಿಲ್ಲಿಯಲ್ಲಿ ವಾಸಿಸಿ 
ಸಾಮಾಜಿಕ ಕಾರ್ಯಗಳಲ್ಲಿ ಸೇವೆಗೈೆಯಲು ಮನಸ್ಸು ಮಾಡಿದ್ದಾರೆ. " ನೀವು ಕೈಬಿಟ್ಟ 
ಧರ್ಮವನ್ನು ನಾನು ಎತ್ತಿ ಹಿಡಿಯಬೇಕೆನ್ನುತ್ತೇನೆ. ನಾನು ತಡೆದು ನಿಲ್ಲಿಸಿದ 
ಪ್ರವೃತ್ತಿಯೆಡೆಗೆ ನೀವು ಪ್ರವೃತ್ತರಾಗಿದ್ದೀರಿ. ಬಾಳುವೆಯ ತಿರುವು ಮುರುವನ್ನು 
ಅಳೆಯುವುದು ಅಸಾಧ್ಯ ' ಎಂಬ ಕಿಶನ್‌ಕಿಶೋರನ ಮಾತಿನೊಂದಿಗೆ ಅವರೆಲ್ಲರ 
ಸೋಜಿಗದ ಭೆಟ್ಟಿಯಾಗುತ್ತದೆ. ಇಲ್ಲಿಯೇ ನಂತರ ಬಂದ ಕಾಮ್ರೇಡ್‌ ಮೃಣಾಲಿನಿ 
ಹಾಗೂ ಮಾಹುವಿಗೆ ಕಿಶನ್‌ 8ಶೋರರೊಂದಿಗೆ ಹೊರಟಿದ್ದ ಉದಿತೋದಿತ ಕವ 
ಕೋಸಲೇಂದ್ರರ ಆಗಮನ ಹಾಗೂ ಪರಿಚಯವೂ ಆಗುತ್ತದೆ. ಸಾಮ್ಮವಾದಿ 
ಸಿದ್ಧಾಂತ ತರ್ಕಗಳಿಗೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಹೀಿಸಿಕೊಂಡ ಮೃಣಾಲಿನಿ, 
ತನ್ನ ತಂದೆತಾಯಿಯರನ್ನು ಲೆಕ್ಕಿಸದೇ, ತನ್ನ ವಿಚಾರ - ಪ್ರಚಾರ ಹಾಗೂ ಕಾರ್ಕ 
ಚಟುವಟಿಕೆಗಳಲ್ಲಿ ತೊಡಗಿದವಳು. ಸೌಂದರ್ಯ, ಪ್ರೀತಿ, ಕರುಣೆಗಳ ಮೂಲಕ 
ಬದುಕಿನ ವಿಶಾಲ ಆಯಾಮಗಳನ್ನು ಕಾಣಬಯಸುವ ಕವಿ ಕೋಸಲೀಂದ್ರನ 
ವಿಚಾರಗಳನ್ನು ವೃಂಗವಾಗಿ ಕಂಡರೂ ಅವನಿಂದ ಮೃಣಾಲಿನಿ ಮೊದಲ 
ಭೆಟ್ಟಿಯಲ್ಲಿಯೇ ಆಕರ್ಷಿತಳಾಗುತ್ತಾಳೆ. ತಮ್ಮ ಗಾಡಿ ಹತ್ತಿ ಹೋಗುವಾಗ 
ಕಿಶನ್‌ಕಿಶೋರರು ದಿಲ್ಲಿಯ ಸ್ವಾರ್ಥಸಾಧಕ, ವಂಚಕ, ರಾಜಕೀಯದಾಟದಲ್ಲಿ 
ಪಳಗಿದ ಬನಸೀಲಾಲನ ಬಗ್ಗೆ ಎಚ್ಚರಿಕೆಯನ್ನು ನೀಡುತ್ತಾರೆ. 

ಇತ್ತ ದಿಲ್ಲಿಯಲ್ಲಿ ಕಾಂತಿಚಂದ್ರ - ರೋಹಿಣಿದೇವಿ ವಿವಿಧ ಸಂಸ್ಥೆಗಳಿಗೆ 
ಸಹಾಯ ಮಾಡುತ್ತ, ದಿಲ್ಲಿಯ ಅಧಿಕಾರಸ್ಥಾನಗಳನ್ನು ಹೊಂದುತ್ತ ಮುನ್ನಡೆ 


೧೦೫ 


ಗೊಣಾಕ : ನಾಟಕಗಳು - ಒಂದು ಪರಿಚಯ 


ಯುತ್ತಾರೆ. ಇನ್ನೊಂದು ಕಡೆ ಮಾಹು ಹತ್ತಿರ ನರ್ಮದಾ ತೀರದ ಬಂಗ್ಗೆಯಲ್ಲಿ 
ಆಧ್ಯಾತ್ಮಿಕ ಜೀವನ; ಶಾಂತಿ, ಸೌಂದರ್ಯದಲ್ಲಿ ಕಿಶನ್‌ಕಿಶೋರ ದಂಪತಿಗಳೊಂದಿಗೆ 
`` ಕೆಲಕಾಲವಿದ್ದು ಕೋಸಲೇಂದ್ರ ಮರಳಿ ದಿಲ್ಲಿಗೆ ಬರುತ್ತಾನೆ. ಒಂದು ರೀತಿಯಲ್ಲಿ 
ಕಾಂತಿಚಂದ್ರ ದಂಪತಿಗಳು ಹೇನಿರಾಜಕೀಯದ ಮಧ್ಯೆ ಅಧಿಕಾರಕ್ಕಾಗಿ ನಡೆದ 
ಕಚ್ಚಾಟದ ದಾರಿಯಲ್ಲಿ ಸಿಲುಕಿ  ಹಣ್ಣಾಗುತ್ತಾರೆ. ಬನಸೀಲಾಲನ ಕ್ರೂರ 
ವಂಚನೆಯಿಂದ ತತ್ತರಿಸಿಹೋಗುತ್ತಾರೆ. ಅತ್ತ ಆ ದಂಪತಿಗಳ ಅರಣ್ಯಜೀವನ 
ಆರಂಭದಲ್ಲಿ ಹಿತಕರವೆನಿಸಿದರೂ, ನಂತರ ಅಲ್ಲಿಯ ಕ್ರೂರ ಭಯಾನಕತೆ, ಹಾವು, 
` ಘಟಸರ್ಪ, ಹುಲಿಗಳ ಭಯ, ಕೆಲಸದವರ ಅಸಹಕಾರ ಮುಂತಾದವುಗಳಿಂದ 
ಬೇಸರಗೊಂಡು ದಿಲ್ಲಿಗೇ ಮರಳಲು ನಿರ್ಧರಿಸುತ್ತಾರೆ. 


ಈ ಮಧ್ಯೆ ಕೋಸಲೀಂದ್ರ, ಮೃಣಾಲಿನಿ ತುಂಬ ಹತ್ತಿರ ಬಂದಿದ್ದಾರೆ. 
ಬೆಂಕಿಯ ಜ್ಞಾಲಿಗಳನ್ನೇ ಉಗುಳುತ್ತಿದ್ದ ಮೃಣಾಲಿನಿ, ಈಗ ಮುಗ್ಧ 
ಕಮಲಿನಿಯಂತೆ ಕವಿಯ ಹೃದಯಕ್ಕೆ ಹತ್ತಿರದವಳಾಗಿದ್ದಾಳೆ. ಕವಿ ಕೋಸಲೀಂದ್ರ 
ಸಹ ಅವಳ ಮಾರ್ಕ್ಸವಾದವನ್ನು ಒಬ್ಬಯೂ ಜೀವನದ ನಿರಂತರತೆಯ ಮಧ್ಯೆ 
ಅಗತ್ಯವಾಧ ಮಾನವೀಯ ಭಾವನೆಗಳ ಮಹತ್ವವನ್ನು ಬಿಂಬಿಸುವಲ್ಲಿ 
ಯಶಸ್ವಿಯಾಗುತ್ತಾನೆ. ಕೇವಲ ಪುಸ್ತಕಗಳ ಜ್ಞಾನವಾಗಿದ್ದ ಮೃಣಾಲಿನಿಯ 
ಮಾರ್ಕ್ಸವಾದ, ಈಗ ಕವಿಯ ಸಹವಾಸದಲ್ಲಿ ಜೀವಂತ ಜನರನ್ನು, ಕೊರೆಯುವ 
ಬಡತನದ ಮಧ್ಯದಲ್ಲಿಯೂ ಚಿಗುರುವ ಕರುಣ್‌, ಟ್ರೀತಿ, ಸಹಕಾರ, ಸಮಾನತೆಯ 
ನಿದರ್ಶನಗಳನ್ನು ಕಂಡು ತನ್ನನ್ನು ತಾನೇ ತಿದ್ದಿಕೊಳ್ಳುತ್ತಾಳೆ. ಹಿರಿಯರ 
ತ್ಕಾಗದಿಂದ ನಿರ್ಮಾಣಗೊಂಡ ಜೀವನವನ್ನು ಮುಕ್ತ ಹೃದಯದಿಂದ ಸ್ಥಾಗತಿಸಿ, 
ಬೆಳೆಸಬೇಕಾದ ಅಗತ್ಯವನ್ನು ಕಂಡುಕೊಳ್ಳುತ್ತಾಳೆ. ಹೀಗೆ ಮೃಣಾಲಿನಿಯ ಉತ್ಸಾಹ, 
ಜ್ಞಾನಗಳು ಕವಿಯ ಸದ್ಭಾವ -ಪ್ರೀತಿಗಳ ಜೊತೆಗೂಡಿ ಸಮನ್ಹಯಗೊಂಡು ಹೊಸ 
ಬದುಕಿನ ಬೆಳಕಾಗುತ್ತವೆ. 


ಹೀಗೆ ಬದಲಾಗಿ ದಂಪತಿಗಳಾಗಲು ನಿರ್ಧರಿಸಿಕೊಂಡ ಮೃಣಾಲಿನಿ 
ಕೋಸಲೀಂದ್ರರು ಮಾಹು ಬಂಗ್ಗೆಯನ್ನು ಕಿಶನ್‌ಕಿಶೋರರು ಬಿಡಲಿದ್ದ ದಿನವೇ 
ಬಂದು ಭೆಟ್ಟಿಯಾಗುತ್ತಾರೆ. ನಂತರ ಎಲ್ಲರೂ ಕೂಡಿ ದಿಲ್ಲಿಗೆ ಬರುತ್ತಾರೆ. 
ಮಕ್ಕಳಿಲ್ಲದ ದಿಲ್ಲಿಯ ದಂಪತಿಗಳಿಗೆ ಕೋಸಲೀಂದ್ರ ಮಗನಾಗಿ, ಮಥುರಾ 
ದಂಪತಿಗಳಿಗೆ ಮೃಣಾಲಿನಿ ಮಗಳಾಗಿ ಅವರೆಲ್ಲರ ಜೀವನವನ್ನು ಸಮನ್ಮಯದ 
ಬೆಳಕಿನಲ್ಲಿ ಸ್ವಚ್ಛಗೊಳಿಸುತ್ತಾರೆ. ಮುಂದೆ ಬನಸೀಲಾಲನಂಥವರ ದುಷ್ಕತನ 
ವನ್ನು ಎದುರಿಸುವಲ್ಲಿ, ಈ ಮಕ್ಕಳ ಸಹಾಯದೊಂದಿಗೆ ತಮ್ಮ ತಮ್ಮ ಮೂಲ 
ಭಾವನೆಗಳನ್ನು ಉಳಿಸಿಕೊಳ್ಳುತ್ತಲೇತಮ್ಮ ವ್ಯಕ್ತಿತ್ವಕ್ಕೆ ಹೊಸ ಆಯಾಮಗಳನ್ನು 
ಪಡೆಯುತ್ತಾರೆ. 


೧೦೬ 


ಕರ್ನಾಟಕ ಭಾರತಿ 4 

ಯಾವುದೇ ವಿಚಾರದ ಅತಿರೇಕ ಅಥವಾ ಧರ್ಮ ಇಲ್ಲವೆ ಅಧಿಕಾರ ದಾಹಗಳ 
, ಏಕಪಥದಲ್ಲಿ ನಡೆಯುವುದಕ್ಕಿಂತ ಎಲ್ಲ ಭಾವ ವಿಚಾರಗಳ ಸಮನ್ವಯದ 
ವಿಚಾರವನ್ನು ಬಿಂಬಿಸುವಲ್ಲಿ "ಯುಗಾಂತರ' ಯಶಸ್ವಿಯಾಗಿದೆ. ಕವಿ 
ಕೋಸಲೀಂದ್ರನ ಸುಂದರ ಕವಿತೆಗಳು ನಾಟಕಕ್ಕೆ ಭಾರವೆನಿಸುವುದಿಲ್ಲ. ದೀರ್ಫ 
ಸಂವಾದಗಳು ಮಾತ್ರ ಅಲ್ಲಲ್ಲಿ ಓದುಗರನ್ನು ತಡೆಯುತ್ತವೆ. ಆದರೆ ಅವುಗಳಲ್ಲಿ 
ತುಂಬಿದ ವೈಚಾರಿಕ ತರ್ಕಗಳಾಗಲಿ, ಭಾವನಾತ್ಮಕ ರಸಪ್ರಸಂಗಗಳಾಗಲಿ ತುಂಬ 
ಆಕರ್ಷಕ, ರಂಜಕ ಶೈಲಿಯಲ್ಲಿ ಬಂದಿರುವುದರಿಂದ ಸಹಜವಾಗಿ ಓದಿಸಿಕೊಂಡು 
ಹೋಗುತ್ತವೆ. ವಿಶಾಲಭಾವನೆಯೊಂದಿಗೆ " ವ್ಯಕ್ತಿತ್ವದ ತಿರುಳನ್ನೆಲ್ಲ ಜೀವಿತಕ್ಕೆ 
ತಿರುಗಿಸುವುದೇ ಪೂರ್ಣತೆಯ ಕುರುಹು. ಇದನ್ನುಳಿದ ಪೂರ್ಣತೆ ಯಾವುದು? 
ಎಂದು  ಮೃಣಾಲಿನಿಯ ಬಾಯಿಯಲ್ಲಿಯೇ ಹೇಳಿಸಿದಾಗ, ನಾಟಕದ 
ಸುಖಾಂತವು “ಮನವ ಮಾಗಿಸಿರುವ ' "ನವರಸದ ' "ಘನಾನಂದ ' "ಭವ್ಕದಿವ್ಕ" 
"ಪಾವನ ಜೀವನ ' ವಾಗಿ ಮಾರ್ಪಡುತ್ತದೆ. ಬದುಕಿನ ಚಿರಂತನ ಸಮಸ್ಯೆಗಳನ್ನು 
ಒಳಗೊಂಡಿರುವುದರಿಂದ ಬಹುಕಾಲ ಉಳಿಯುವ ನಾಟಕ ಇದಾಗಿದೆ. ದಿಲ್ಲಿ - 
ಮಾಹುವಿನ ದೃಶ್ಯಗಳು, ಪಾತ್ರಗಳು ಇರುವುದರಿಂದ ಸಂವಾದಗಳಲ್ಲಿ ಅಂಥ ಪದ 
ಪುಂಜಗಳನ್ನು ಮತ್ತು ಆಗಿನ ವಾತಾವರಣಕ್ಕೆ ಹೊಂದುವ ನೆಹರೂ ಭಾಷಣ, 
ಆಸಫ್‌ ಅಲಿ ಚುನಾವಣೆಯ ಹುರಿಯಾಳಾಗಿರುವುದು ಇತ್ಕಾದಿ ಈ ನಾಟಕಕ್ಕೆ 
ವಾಸ್ತವಿಕತೆಯ ರಂಗನ್ನು ನೀಡುತ್ತವೆ. 


೧೯೪೨ ರಲ್ಲಿಯೇ ಪ್ರಕಟವಾದ " ವಿಮರ್ಶಕ ವೈದ್ಯ ' ವಿನೂತನ ಬಗೆಯ 
ಸಾಹಿತಿಕ ವೈಂಗೃದ ದೊಡ್ಡ ಏಕಾಂಕ. ಆ ಕಾಲದಲ್ಲಿ ಅನೇಕ ಕಾಲೇಜುಗಳಲ್ಲಿ 
ವಾರಿಕೋತ್ಸವಗಳ ಸಂದರ್ಭದಲ್ಲಿ ಆಡಲ್ಪಡುತ್ತಿದ್ದ ಹಾಸ್ಕ ನಾಟಕಗಳ ಸಾಲಿಗೆ 
ಸೇರುವಂಥ, ಈಗಿನ ಕಾಲದಲ್ಲಿ ತುಂಬ ಕೃತ್ರಿಮವೆನಿಸುವ, ಆದರೂ ಆ ಕಾಲದ 
ಸಾಹಿತ್ಯ ವಿಚಾರಗಳನ್ನು ತಿಳಿಯುವ ದೃಷ್ಠಿಯಿಂದ ಮಹತ್ವದ್ದಾಗಿರುವ" ವಿಮರ್ಶಕ 
ವೈದ್ಯ ' ಗೋಕಾಕರಿಗೆ ಅನೇಕ ಸಾಹಿತ್ಯಶತ್ರುಗಳನ್ನು ಹುಟ್ಟಸಿಕೊಟ್ಟಿರಬಹುದು. 


“ವಿಮರ್ಶಕ ವೈದ್ಯವು ಹಾಸ ವಿಡಂಬನೆಗಳ ದ್ವಾರವಾಗಿ ಸತ್ತ ಹಾಗೂ ಔಚಿತ್ಯದ 
ಪಕ್ಷವನ್ನು ಸಮರ್ಥಿಸುತ್ತದೆ. ಇದು ಮುಖ್ಯತಃ ಸತ್ಯ ಔಚಿತ್ಯಗಳ ಬೆಳಕಿನಲ್ಲಿ 
ಇಂದಿನ ಪದ್ಮಕಾವ್ಮದ ವಿವಿಧ ಪ್ರಕಾರಗಳನ್ನು ಪರೀಕ್ಷಿಸುತ್ತದೆ ' ಎಂದ 
ಗೋಣಾಕರು, “ಇಂದಿನ ಕೆಲವೊಂದು ಸಾಹಿತಿಗಳ ಕೃತಿಗಳಿಂದ 
ಉದಾಹರಣೆಗಳನ್ನು ಆಯ್ದುಕೊಂಡ ಮಾತ್ರಕ್ಕೆ ಅವರನ್ನು ವಿಡಂಬಿಸುವುದೇ 
ಇಲ್ಲಿಯ ಉದ್ದೇಶವಿದೆ ಎಂದು ಯಾರೂ  ತಿಳಿಯಬಾರದು' ಎಂದು 
ಬಿನ್ನವಿಸಿದ್ದಾರೆ. ಏಕಾಂಕವನ್ನು ಓದುತ್ತ ಹೋದಂತೆ ಈ ಬಿನ್ನಹದ ಹಿಂದಿನ ಅನೇಕ 
ಕವಿ - ಮುಖ - ಧ್ವನಿಗಳು ಸ್ಪಷ್ಟವಾಗುತ್ತವೆ. ಆದರೂ ಇಲ್ಲಿಯ ನಾಟ್ಯಪ್ರಯತ್ನ 


೧೦೭ 


ಗೋಣಾಕ : ನಾಟಕಗಳು - ಒಂದು ಪರಿಚಯ 


ಹೊಸದಾಗಿ ಕಾಣುವುದೆಂಬ ಮಾತನ್ನು ಒಪ್ಪಬೇಕು. 


ಇಲ್ಲಿಯ ಕೇಂದ್ರಪಾತ್ರ ವಿಮರ್ಶಕ ವೈದ್ಯನಾದ ಡಾ. ದಿನಕರರಾಯ. ಬಿ. ಎ. 
ಆದನಂತರ ಇದ್ದುಬಿದ್ದ ಆಸ್ತಿಯನ್ನೆಲ್ಲ ಮಾರಿ, ರಷ್ಕಾದೇಶಕ್ಕೆ ಹೋಗಿ, ಡಿ. ಎಲ್‌ - 
ಅಂದರೆ ಡಾಕ್ಟರ್‌ ಆಫ್‌ ಲಿಟರೆರಿ ಕ್ರಿಟಿಸಿಜಮ್‌ - ವಿಮರ್ಶಾಶಾಸ್ತ್ರಜ್ಞ ಎಂಬ ಡಿಗ್ರಿ 
ಸಂಪಾದಿಸಿಕೊಂಡು ಬಂದಿದ್ದಾನೆ. "ಏಕೀಕೃತ ಕರ್ನಾಟಕದ ವಿಶಾಲವಾದ 
ನಗರವೊಂದರಲ್ಲಿ ಬಾಕೀಕೃತರ ಬೀದಿ' ಯಲ್ಲಿ ಒಂದು ಕಟ್ಟಡದಲ್ಲಿ ತನ್ನ ಸಾಹಿತ್ಯ 
ಚಿಕಿತ್ಸಾಲಯವನ್ನು ಇಂದೇ ಆರಂಭಿಸಿದ್ದಾನೆ. ಅವನ ಸಹಾಯಕನಾಗಿ, 
ಕಂಪೌಂಡರ ಆಗಿ ಅವನ ಬಾಲ್ಕದ ಲಂಗೋಟಿ ಗೆಳೆಯ ಭೀಮಣ್ಣನೇ ಬಂದಿದ್ದಾನೆ. 
ದಿನಕರರಾಯನ ಹೊಸಹೊಸ ಸಾಹಿತ್ಯ ಸಿದ್ಧಾಂತಗಳ ಲೀಖನಗಳು ಬೇರೆಬೇರೆ 
ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಜೀವನದಲ್ಲಿ ಏನೇನಾಗಬೇಕು, ಏನೇನಾಗಬಾರದು 
ಇತ್ಕಾದಿ ವಿಷಯಗಳ ಹಲವು ಗ್ರಂಥಗಳು ಅವನ ಹತ್ತಿರ ಇವೆ. ಈ ಚಿಕಿತ್ಸಾಲಯದ 
ಮೊದಲ ದಿನವೇ ಮುಂಜಾನೆ ೧೧ ಗಂಟೆಯಿಂದ ಸಂಜೆ ೫ ಗಂಟೆಯ ವರೆಗೆ 
ನಡೆದ ಪ್ರಸಂಗಗಳೇ ಈ ನಾಟಕದ ವಸ್ತು. 


ಇಲ್ಲಿ ಮಾಹಿ ಸುತರಾಂ ಇಲ್ಲವೆಂಬುದು ಇಲ್ಲಿಯ ಮುಖ್ಯ ಮಾತು. 
ಭೀಮಣ್ಣ " ಚಿಕಿತ್ಸೆಗೆ ಹೀ' ಎಂಬ ಬೋರ್ಡ ಬರಸಿದ್ದು, ಅದರಲ್ಲಿ ಭಾವಗೀತಾ ಚಿಕಿತ್ಸೆ, 
ಪ್ರಬಂಧ ಚಿಕಿತ್ಸೆ, ಲಘುಕಥಾ ನಿವಾರಣೆ, ಕಾದಂಬರೀ ನಿರೀಕ್ಷೆ, ನಾಟಿಕಾವಲೋಕನ, 
ಗದಗ್ರಂಥಗಳು, ಕಲೋಪಾಸಕನ ಮಸ್ತಕಪರೀಕ್ಷೆ, ಕಲೋಪಾಸಕನ ಸಮಗ್ರ 
ಪರೀಕ್ಷೆ ಇತ್ಮಾದಿಗಳ ಭಿನ್ನ ಭಿನ್ನ ಹೀ ದರಗಳನ್ನು ನಮೂದಿಸಿದ್ದಾನೆ. ದುಡ್ಡಿಲ್ಲದ 
ಜಾತಿಯವರಾದ ಕವಿಗಳಿಂದ ಹೀ ಪಡೆದೇ ಒಳಗೆ ಬಿಡುವ ನಿಯಮವಿದ್ದರೂ 
ಇಂದು ಮೊದಲದಿನವಾದ್ದರಿಂದ ಜಾಹೀರಾತು ಮಾಡಲೋಸುಗ ಚಿಕಿತ್ಸೆಯನ್ನು 
ಪುಕ್ಕಟೆಯಾಗಿ, ಧರ್ಕಾರ್ಥವಾಗಿ ಇಡಲಾಗಿದೆ. 


ಒಬ್ಬೊಬ್ಬರಾಗಿ ಬಗೆಬಗೆಯ ಕವಿಗಳು ಚಿಕಿತ್ಸಾಲಯಕ್ಕೆ ಬರುತ್ತಾರೆ. ಮೊದಲು 
ಪರಮಪಂಡಿತರಾದ ಚಂಪೂಕವಿ ನೀಲಕಂಠಶಾಸ್ತ್ರಿಗಳು ಆಗಮಿಸುತ್ತಾರೆ. ವೃತ್ತ, 
ಕಂದಗಳಲ್ಲಿ ಪ್ರವೀಣರಾದ ಶಾಸ್ತಿಗಳು ಉಳಿದ ಪ್ರಕಾರಗಳಲ್ಲಿ ಇಂದು ಕನ್ನಡದಲ್ಲಿ 
ಕಾವ್ಮ ರಚಿಸುವವರನ್ನು ಶಓಸುತ್ತಾರೆ. ತಮ್ಮ " ವತ್ಸನ ಮಾತೃಶೋಧ ' ಎಂಬ 
ಖಂಡಕಾವ್ಯವನ್ನು ಓದುತ್ತ "ತಂತೋ ತಂತಮೆ ತಂತುನಾಭ ತರಲಂ ತನ್‌ ತಂತು 
ತಂತೋೊತ್ತಮಾ ' ಇತ್ಮಾದಿ ಶಾರ್ದೂಲವಕ್ರೀಡಿತದಿಂದ ಕೊರೆತವನ್ನು 
ಆರಂಭಿಸುತ್ತಾರೆ. ದಿನಕರನು ಅವರಿಗೆ " ಪುನರ್ಜನ್ಮವು ಬರುವ ತನಕ 
ಕವಿಯಾಗುವ ಆಶೆಯನ್ನು ನೀವು ಬಿಟ್ಟುಬಿಡಿರಿ ' ಎಂದು ಸ್ಪಷ್ಠವಾಗಿ ಔಷಧ 
ಸೂಚಿಸಿ, ಕಳಿಸಿಬಿಡುತ್ತಾನೆ. ನಂತರ ಬಂದ " ಅಪಹರಣ ' ಕರ್ತೃಗಳಾದ ಕೊಳ್ಳಿ 


೧೦೮ 


ಕರ್ನಾಟಕ ಭಾರತಿ 


ಮಾಸ್ತರರು ಭಾಮಿನಿ ಷಟ್ಪದಿಯಲ್ಲಿ ಬರೆದ " ಪಲಾಂಡು ಕನ್ಕಾಪಹರಣ ' ವೆಂಬ 
ಕಾವ್ಯವನ್ನು ಓದಲಾರಂಭಿಸುತ್ತಾರೆ. ಪೋಲಂಡ್‌ ದೇಶವನ್ನು ಅಪಹರಿಸಿದ 
ಹಿಟ್ಲರನ ವಸ್ತು ಇದರದು. ೧೯೩೯ ರಲ್ಲಿ ಆಗಿದ್ದ ಮಹಾಯುದ್ಧದ ವಿವರಗಳನ್ನು 
ತಮಗೆ ತಿಳಿತಿಳಿದಂತೆ ತುಂಬಿದ್ದಾರೆ. “ಕಾವೈವಸ್ತುವಿಗೆಂದು ವರ್ತಮಾನಪತ್ರಗಳ 
ಸಂದಿಗೊಂದಿಗಳನ್ನು ಹುಡುಕಿ, ನಿಮಗೆ ಸಂಧಿವಾತವು ಹಿಡಿದಿದೆ. ಹೊಸ 
ವಾತಾವರಣ ಉಸಿರಾಡಲು ದೊರೆಯದೆ ಹೋಗಿ ನಿಮ್ಮ ಬುದ್ಧಿಗೆ ಕ್ಷಯರೋಗ 
ಹಿಡಿದಿದೆ. .... ಈ ರಾಜಯಕ್ಷ್ಮ ವನ್ನು ಕಳೆಯಬೇಕಾದರೆ ನೀವು ಆಂಗ್ಲಭಾಷೆಯನ್ನು 
ಕಲಿಯಬೇಕು. ” ಎಂದು ದಿನಕರ ಅವರನ್ನು ಸಾಗಹಾಕುತ್ತಾನೆ. ಅನಂತರ 
ಪಾಯಪ್ಪ ಎಂಬ ಹಳ್ಳಿಯ ಕವಿ ಮತ್ತು " ರಾಗಧ್ವನಿ ' ಪ್ರಚಾರಕನಾದ ನಗರಕವಿ 
ಏಕಾಂಬರರಾಯ ಕೂಡಿಯೇ ಬರುತ್ತಾರೆ. ಪಾಯಪ್ಪ ಹೇಳುವ ಲಾವಣಿ,ಬೀಸುವ 
ಕಲ್ಲು ಹಾಡು ಇತ್ಕಾದಿ ಎಲ್ಲ ಹಳ್ಳಿಯ ಪದಗಳ ಧಾಟಿ, ಲಯ, ಟ್ಕೂನ್ಸ್‌ ಮಾತ್ರ 
ಈಗಿನ ನಮ್ಮ ಕಾವಕ್ಕೆ ಬೇಕು ಎಂಬುದು ಏಕಾಂಬರರಾಯರ ವಾದ. 
ದಿನಕರರಾಯ ಪಾಯವಪ್ಪನಿಗೆ ಸಂಯಮದಿಂದ ಪದ ಕಟ್ಟಿ ಹಾಡಲು ಹೇಳುತ್ತಾನೆ. 
ಏಕಾಂಬರರಾಯನಿಗೆ " ನಾದದ ನಾದ ಹತ್ತಿದವನಿಗೆ ಉನ್ಮಾದವಾಯಿತೆಂದೇ 
ತಿಳಿಯಬೇಕು. ಅರ್ಥವೃಕ್ತಿ, ವೈಂಗ್ಯ, ಶಬ್ದವಿಲಾಸ' ಇತ್ಕಾದಿ ಕೂಡ ಮುಖ್ಯ ಎಂದು 
ಹೇಳಿ, ಒಳ್ಳೆಯ ಕಾವ್ಕಾರ್ಥಗ್ರಂಥ ಓದಲು ಸೂಚಿಸಿ ಕಳಿಸುತ್ತಾನೆ. ಆಮೇಲಿ 
ಕನ್ನಡಕಾವ ತನ್ನಿಂದಲೇ ಸುರುವಾಗಿದ್ದುದೆಂದು ಭಾವಿಸಿದ್ದ, ತಾನು ಶೇಕ್ಷಒಯರನ 
ಚಿಗಪ್ಪ, ಮಿಲ್ಬನ್‌ನ ಮುತ್ತಜ್ಜ, ನೂತನ ಕಾವ್ಯದ ಓತಾಮಹ ಎಂದು ತಿಳಿದಿದ್ದ 
ಅಭಿನವ ಚಾಸರ್‌ನು ಬರುತ್ತಾನೆ. ಅವನು ಕಾವ್ಮದ ಎಲ್ಲ ಪ್ರಕಾರಗಳಲ್ಲಿ ತಾನೇ 
ಮೊದಲ ಹೊಸ ಕವಿತೆಗಳನ್ನು ಬರೆದವನೆಂದು, ಕನ್ನಡ ನಾಡಿನ ವರ್ಡವರ್ತನು 
ತಾನೆಂದು ಹೇಳುತ್ತ, ಹಲವು ಪದಗಳ ಉದಾಹರಣೆ ನೀಡುತ್ತಾನೆ. " ಆಂಗ್ಲ 
ಕವಿತೆಗಳನ್ನು ಕೇಳಿ ಕೇಳಿ ನಿಮಗೆ ಪಾಂಡುರೋಗವಾಗಿದೆ. ನೀವು ತಿಳಿಗನ್ನಡದ 
ನೆಲ್ಲೀಕಾಯಿ ಚೂರ್ಣವನ್ನು ತೆಗೆದುಕೊಳ್ಳಬೇಕು ' ಎಂದು ಉಪದೇಶಿಸಿ 
ಕಳಿಸಲಾಗುತ್ತದೆ. ಅನಂತರ ಅನುಭವಿಯಾದ ಕಿಶೋರಕವಿ, ಪ್ರಚಾರಕಾವ್ಯ 
ನಿಪುಣನಾದ ಶರಣೇಂದ್ರಕವಿ ಕೂಡಿಯೇ ಬರುತ್ತಾರೆ. ಯಾವಾಗಲೂ ಕಾವ್ಯ 
ಸಮಾಧಿಯಲ್ಲಿ ಬಡೆಬಡಿಸುವ ಕಿಶೋರಕವಿಯನ್ನು ದಿನಕರರಾಯ ತಾನೇ 
"ಹೂತನತರ ಬ್ರಹ್ಮರೂಒ' ಯಾದ ಇಂಗ್ಲೀಷ ಕಾವ್ಮ ಹೇಳಿ ಹದರಿಸಿ, 
ಕಿಶೋರಕವಿಯೊಡನೆ ತತ್ವ ತತ್ವಗಳ ಬಡಿದಾಟ ಮಾಡುವ ಶರಣೇಂದ್ರನಿಗೂ 
ಅವನಿಗೂ “ಆದರ್ಶಾಂಧತೆಯ ಪರಿ ಬಿಚ್ಚುವಂಥ ವಾಸ್ತವಿಕಾಂಜನ' 
ಹಚ್ಚಿಸಿಕೊಳ್ಳಲು ಸೂಚಿಸಿ ಕಳಿಸುತ್ತಾನೆ. 

ಅಷ್ಟೊತ್ತಿಗೆ ಮಧ್ಯಾಹ್ನವಾಗುತ್ತದೆ.. ರೇಡಿಯೋದಲ್ಲಿ ನಾಟಕಕಾರ 


೧೦೯ 


ಗೊಠಾಕ : ನಾಟಕಗಳು - ಒಂದು ಪರಿಚಯ 


ಭಟ್ಭಾರಕನು ತನ್ನ "ಹಳದಿನೃಪವಿಜಯ ' ಓದುವುದನ್ನು ದಿನಕರರಾಯ ಮತ್ತು 
ಭೀಮಣ್ಣ ಕೇಳುತ್ತಾರೆ. ಪ್ರಪಂಚದಲ್ಲಿ ಎಲ್ಲವನ್ನೂ ಹಳದಿಕಣ್ಣಿನಿಂದಲೀ 
, ನೋಡುವ ಈ ನಾಟಕಕಾರನ ಪ್ರಭಾವದಿಂದಾಗಿ ಸ್ವಲ್ಪ ಹೊತ್ತು ದಿನಕರರಾಯನ 
ಮಾತುಗಳೂ ಹಳದಿಮಯವಾಗುತ್ತವೆ. ಅಷ್ಟರಲ್ಲಿ. ರೇಡಿಯೋದಲ್ಲಿ 
ಊಹಾಪೋಹರಾಯ ಎಂಬ ವೈತ್ಪತ್ತಿಶಾಸ್ತ್ರಜ್ಞನ ಭಾಷಣ ಸುರುವಾಗುತ್ತದೆ. 
ಇಡೀ ವಿಶ್ವಕ್ಕೆ ಮೂಲ ಕರ್ನಾಟಕ, ಎಲ್ಲ ಭಾಷೆಗಳ ಹುಟ್ಟು ಕನ್ನಡದಿಂದ, 
ಸಾವಿರಾರು ವರ್ಷಗಳ ಹಿಂದೆಯೇ ಕನ್ನಡಿಗರು ಚಂದ್ರಲೋಕ ಮಂಗಳ 
ಲೋಕಗಳಲ್ಲಿ ವಾಸಿಸಿದ್ದಾರೆ ಎಂದೆಲ್ಲ ಊಹೆಗಳ ಬಂಡಲು ಬಂಡಲು ಬಿಚುತ್ತ 
ಹೋಗುವ ಊಹಾಪೋಹ ರಾಯರ ಭಾಷಣದ ಪ್ರಭಾವದಿಂದ ಭೀಮಣ್ಣನೂ 
“ಜೈ ಕನ್ನಡ, ಜೈ ಕರ್ನಾಟಕ ' ಎಂದು ಘೋಷಒಸತೊಡಗುತ್ತಾನೆ. 


ಅಷ್ಟರಲ್ಲಿ ರಣಹಲಗೆ ಬಾರಿಸುತ್ತ ಕುಂಡಲಿನಿಕವಿ ಒಂದು ಮೊಹರಮ್‌ 
ಹುಲಿ, ರೋಂಡಾ ಹಿಡಿದಿರುವ ಶಿಷ್ಠ, ಗೆಜ್ಜೆ ಬಾರಿಸುವ ಶಿಷ್ಕರೊಂದಿಗೆ ಬರುತ್ತಾನೆ. 
ಹುಲಿಯ ಕುಣಿತ ತೋರಿಸುತ್ತ ಬಂದು ದಿನಕರರಾಯನ ತಲಿಯನ್ನು 
ಕೆಡಿಸುತ್ತಾನೆ. ಮೊಹರಮ್ಮಿನ ಹುಲಿಯಂತೆ ಕುಂಡಿಲಿನಿಕವಿಯನ್ನೇ 
ಕಓಯನ್ನಾಗಿ ಕುಣಿಸಲು ಹೇಳಿ, ಅವರನ್ನೆಲ್ಲ ಹೊರಗೆ ಹಾಕಿಸುವಷ್ಟೊತ್ತಿಗೆ 
ದಿನಕರರಾಯನಿಗೆ ಸಾಕು ಬೇಕಾಗಿ ಹೋಗಿದೆ. ವಕೀಲನಾಗಿ ಸುಳ್ಳು ಹೇಳಿ, ದುಡ್ಡು 
ಗಳಿಸಬಹುದು, ಡಾಕ್ಕರನಾಗಿ ಇಂಜಿಕ್ಸನ್‌ ಕೊಟ್ಟು ಹಣ ಸಂಪಾದಿಸಬಹುದು. 
ಆದರೆ  ವಿಮಶಣನಿಗೆ ತಲಿ, ನಾಲಿಗೆ, ಮೆದುಳು, ಕೈ ಎಲ್ಲವೂ 
ಸರಿಯಿರಬೇಕಾಗುತ್ತದೆ. ಇದ್ದರೂ ಅವನನ್ನು ಕೇಳುವವರಿಲ್ಲ. ಇನ್ನು ಈ ಸಾಹಿತ್ಯ 
ಉಸಾಬರಿಯನ್ನು ಬಿಟ್ಟು ಮಾನಸಶಾಸ್ತ ವನ್ನು ಹಿಡಿಯುತ್ತೇನೆ ಎಂದು 
ಹೇಳುತ್ತಾರೆ. ಆದರೆ ಭೀಮಣ್ಣನಿಗೆ ಇವನ ಬೆನ್ನು ಹತ್ತಿದರೆ ಹೊಟ್ಟೆ ತುಂಬುವುದು 
ಕಷ್ಟ ಎಂದು ಖಾತ್ರಿಯಾಗಿದ್ದರಿಂದ ಇಲ್ಲಿಂದ ಓಟ ಕೀಳುತ್ತಾನೆ. ದಿನಕರರಾಯನು 
ಅವನನ್ನು ಹಿಂಬಾಲಿಸುವುದರೊಂದಿಗೆ ದೃಶ್ಶ ಮುಗಿಯುತ್ತದೆ. 


ಪಾತ್ರಗಳ  ಆಗಮನದಲ್ಲಿ ಕೃತ್ರಿಮತೆಯಿದೆ. ಅವುಗಳ ಪದ್ಮಗಳಾಗಲಿ, 
ಮಾತುಗಳಾಗಲಿ ಆ ಕ್ಷಣಕ್ಕೆ ನಗೆ ತರಿಸಿರಬಹುದು. ಆದರೆ ಈಗ ತುಂಬ 
ಅಸಹಜವೆನಿಸುವ ಇಲ್ಲಿಯ ಸಂವಾದಗಳಿಂದಾಗಿ ಹಾಗೂ ಕೆಲವು ಕವಿಗಳನ್ನು 
ಮಾತ್ರ ಗೇಲಿ ಮಾಡಲು ಬೇಕಂತಲೀ ಬರೆದ ನಾಟಕ ಎಂಬ ಧ್ವನಿ 
ಮೂಡುವುದರಿಂದ ನಾಟಕ ಪರಿಣಾಮ ಬೀರುವುದಿಲ್ಲ. 


೬ 
"ತುಳಸಿ 'ಯ ಧಾಮಣ್ಣನಲ್ಲಿ , "ಜನನಾಯಕ 'ದ ಕಾರಭಾರಿ ರಾಮಣ್ಣ, 


೧೧೦ 


ಕರ್ನಾಟಕ ಭಾರತಿ 


ಭೀಮಣ್ಣನಾಯಕ, ಸಿದರಾಮಶೆಟ್ಛ, ಕರಿಯ, ಗಂಗಜ್ಜ, ಲಕ್ಷ್ಮಮ್ಮ, 
ಮುಂತಾದವರಲ್ಲಿ "ಯುಗಾಂತರ'ದ ಕೋಸಲೇಂದ್ರನಲ್ಲಿ ಹಾಗೂ "ವಿಮರ್ಶಕ 
ವೈದ್ಯ 'ದ ಡಾಕ್ಟರ ದಿನಕರರಾಯನಲ್ಲಿ ಗೋಕಾಕರ ವಿಚಾರಗಳನ್ನು, ಸಮನ್ವಯ 
ಸಾಧನೆಯ ತತ್ವಗಳನ್ನು ಗುರುತಿಸಬಹುದು. ಒಳ್ಳೆಯ ನಾಟಕಕಾರರಾಗಿ 
ಗೋಕಾಕರು ಖ್ಯಾತಿಯನ್ನು ಪಡೆಯದಿದ್ದರೂ ಕನ್ನಡದಲ್ಲಿ ನಾಟಕಗಳೇ ಇಲ್ಲದ 
ಕಾಲದಲ್ಲಿ ನಾಟಕಗಳನ್ನು ರಚಿಸಿ, ಆ ಕ್ಷೇತ್ರದ ಕೊರತೆಯನ್ನು ನೀಗಿಸುವಲ್ಲಿ 
ಶ್ರಮಿಸಿದ್ದು ಸ್ತುತ್ತ ಪ್ರಯತ್ನ. 


ಡಿಡಿ 


೧೧೧ 


ಗೋಕಾಕ : ಪ್ರಬಂಧಸಾಹಿತ್ಯ 
ಡಡಿಡಿಡಿಟಿಟಡಿಡಿಡಿಡಿಡಿಡಿಡಿಡಿಡಿಡಿಡಿಡಿಡಿಡಿಡಿಡಿಡಿಡಿಡಿಡಿಡಿಡಿ 
-ಎಚ್‌. ವಿ. ನಾಗೇಶ 


೧ 

ಡಾ. ವಿ. ಕ್ಕ. ಗೋಕಾಕರು ಪ್ರಥಮತಃ ಕವಿ ; ನಂತರ ವಿಮರ್ಶಕ, ನಾಟಕಕಾರ, 
ಪ್ರಬಂಧಕಾರ, ವೈಚಾರಿಕ, ಶಿಕ್ಷಣತಜ್ಞ ಮತ್ತೇನೆಲ್ಲ ! ಅವರು ಕಾವೃಶಿಖರವನ್ನು 
ಏರಿದಷ್ಟು ಸರಾಗವಾಗಿ ಪ್ರಬಂಧದ ಏರನ್ನು ಏರಿಲ್ಲ. ಆದರೆ ಕನ್ನಡ ಪ್ರಬಂಧದ 
ಇತಿಹಾಸವನ್ನು ಬರೆಯುವವರು ಅವರನ್ನು ಹೆಸರಿಸಿಯೇ ಮುಂದೆ 
ಹೋಗಬೇಕು ಎಂಬ ಮಾತು ಕೂಡ ಸುಳ್ಳಲ್ಲ. ಇದಕ್ಕೆ ಹಲವಾರು ಕಾರಣಗಳಿವೆ. 
ಕನ್ನಡ ಪ್ರಬಂಧಸಾಹಿತ್ಯ ರಚನೆಯಲ್ಲಿ ಭಾಷಾಂತರದ ಮೊದಲ ಘಟ್ಟ ಮುಗಿದು, 
೧೯೩೧ ರ ನಂತರ ಪ್ರಾರಂಭವಾದ ಸ್ವತಂತ್ರ ಕೃತಿರಚನೆಯ ಎರಡನೆಯ ಘಟ್ಟದಲ್ಲಿ 
ಗೋಕಾಕರ ಹೆಸರನ್ನೂ ಹೇಳಬೇಕು. ೧೯೩೧ ರಲ್ಲಿ ಎಂ. ಜಿ. ವೆಂಕಟೇಶಯ್ಯನವರ 
'ಮಿಲ್ಲಯ್ಮನ ಪ್ರಬಂಧಗಳು' ಎಂಬ ಅನುಪಮ ಸಂಕಲನ ಪ್ರಕಟವಾಯಿತು. 
ಅದೇ ವರ್ಷ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಲೇಖಕರಾದ ಬೇಂದ್ರೆ, ಗೋಕಾಕ, 
ಮುಗಳಿ, ಹಲಸಂಗಿ ಚೆನ್ನಮಲ್ಲಪ್ಪ ಮುಂತಾದವರ "ಹರಟಿಗಳು' (ಹನ್ನೆರಡು 
ಹಾಸಪರಿಹಾಸಗಳು) ಎಂಬ ಸಂಕಲನ ಪ್ರಕಟವಾಯಿತು. ಗೋಕಾಕರ ಮಟ್ಟಿಗೆ 
ಹೇಳುವುದಾದರೆ ಈ ಮೊದಲ ಹೆಜ್ಜೆಯ ನಂತರ ಮುಂದಿನ ಏಳೆಂಟು ವರ್ಷ 
ಅವರು ಪ್ರಬಂಧಕ್ಕಒ ನಡೆಸಿದಂತೆ ಕಾಣುವುದಿಲ್ಲ. ಆದರೆ ಪ್ರಯೋಗಪ್ರಯರಾದ 
ಅವರು ಆ ದಶಕದ ಕೊನೆಗೆ ಪ್ರಬಂಧ ಸಾಹಿತ್ಯದಲ್ಲಿಯೂ ವಿನೂತನ ಪ್ರಯೋಗ 
ಗಳನ್ನು ನಡೆಸಲು ನಿರ್ಧರಿ೩ ಯಶಸ್ವಿಯೂ ಆದರು. "ಚೆಲುವಿನ ನಿಲುವು' ಮತ್ತು 


೧೧೨ 


ಕರ್ನಾಟಕ ಭಾರತಿ 


“ಜೀವನ ಪಾಠಗಳು' ಇವೆರಡು ಅವರ ವೈಶಿಷ್ಟ್ಯಪೂರ್ಣವಾದ ಸಂಕಲನಗಳು. ಅವು 
ಮೊದಲು 'ಜೀವನ' ಪತ್ರಿಕೆಯಲ್ಲಿ ಬೆಳಕುಕಂಡು, ಮುಂದೆ ಸಂಕಲನಗೊಂಡವು. 
ಸಂಕಲನಗಳು ತಡವಾಗಿ ಪ್ರಕಟವಾದರೂ ಅಲ್ಲಿಯ ಪ್ರಬಂಧಗಳು ರೂಪು 
ಗೊಂಡದ್ದು ಈ ಕಾಲಾವಧಿಯಲ್ಲಿಯೇ ಎನ್ನಬಹುದು. 


ಇನ್ನೊಂದು ಕಾರಣಕ್ಕಾಗಿ ಗೋಕಾಕರನ್ನು ಹೆಸರಿಸಿ ಮುಂದೆ ಹೋಗಬೇಕು. 
೧೯೩೯ ರಲ್ಲಿ ಪ್ರಕಟವಾದ “ಸುಳವು-ಹೊಳವು' ಎಂಬ ಮೊಟ್ಟಮೊದಲ ಪ್ರಾತಿನಿಧಿಕ 
ಪ್ರಬಂಧ ಸಂಗ್ರಹದಲ್ಲಿ ಗೋಕಾಕರ “ಕೋಗಿಲ' ಎಂಬ ಪ್ರಬಂಧವಿದೆ ("ಚೆಲುವಿನ 
ನಿಲುವು' ಸಂಕಲನದಲ್ಲಿ ಇದು "ಚೆಲುವಿನ ಪರಂಪರೆ' ಎಂದು ಹೆಸರುಪಡೆದು 
ಸೇರ್ಪಡೆಯಾಗಿದೆ). ಅದು ಗೋಕಾಕರು ಮುಂದೆ ಪ್ರಚಾರಕ್ಕೆ ತಂದ ಒಂದು 
ಪ್ರಬಂಧ ಪ್ರಕಾರದ ಮುನ್ಸೂಚನೆ ಕೊಡುತ್ತದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ, 
ಅವರು ಆ ಸಂಗ್ರಹಕ್ಕೆ ಬರೆದ ಹದಿನೈದು ಪುಟಗಳ ಸುದೀರ್ಥ ಮುನ್ನುಡಿಗೆ 
ಐತಿಹಾಸಿಕ ಮಹತ್ವವುಂಟು. ಅದು ಆ ಸಂಕಲನದ (ಈಗ ಸುಪ್ರಸಿದ್ಧರಾಗಿರುವ) 
ಅನೇಕ ಪ್ರಬಂಧಕಾರರನ್ನು ಪರಿಚಯಿಸುವುದಲ್ಲದೆ, ಕನ್ನಡ ಸಾಹಿತ್ಯಕ್ಕೆ ಹೊಸ 
ಪ್ರಕಾರವೊಂದು ಪ್ರವೇಶಮಾಡಿದ ಉದ್ಭೋಷಣೆಯಂಂತಿದೆ ; ಕನ್ನಡ ಪ್ರಬಂಧದ 
ರಂಗಪ್ರವೇಶದ ಸೂಚನೆಯೂ ಹೌದು (ನೋಡಿ : ಎಚ್‌. ವಿ. ನಾಗೇಶ- ಪ್ರಬಂಧ 
ಪ್ರಪಂಚ, ೧೯೯೦, ಭಾಗ - ೩ ರ ಹೀಠಿಕೆ) 


ಗೊಠಾಕರು ಬರೆದ ಈ ಮುನ್ನುಡಿಯ ಮೊದಲ ಎಸಳಿನಲ್ಲಿ ಭಾವಗೀತೆಗೂ 
ಲಘುಪ್ರಬಂಧಕ್ಕೂ ಇರುವ ಸಾಮ್ಮ-ಭೇದಗಳನ್ನು ಸೂಚಿಸಿ, ಎರಡನೆಯ 
ಎಸಳಿನಲ್ಲಿ ಪ್ರಬಂಧವು ಗದ್ಮಕಾವ್ಮದ ಪ್ರಕಾರವೆಂದೂ, ಅದು ಚಿಕ್ಕದಾದ ಚೊಕ್ಕಾದ 
ಬರವಣಿಗೆಯೆಂದೂಹೇಳಿ, ಪ್ರಬಂಧವನ್ನು ನಿಬಂಧ ಮತ್ತು ಹರಟೆ ಎಂಬ ಎರಡು 
ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅವರು ಹೇಳಿರುವಂತೆ ನಿಬಂಧವೆಂದರೆ ಮಾಹಿತಿ, 
ವಿಮರ್ಶೆ ಅಥವಾ ವಿಚಾರ ಪ್ರಚಾರಕ್ಕಾಗಿ ಬರೆದ ಗದ್ಮಲೇಖ. ಇದು ಸಣ್ಣದಿದ್ದರೂ 
ಸರಿ, ಇಡೀ ಒಂದು ಪುಸ್ತಕದಷ್ಟು ದೊಡ್ಡದಿದ್ದರೂ ಸರಿ! ಇದರಲ್ಲಿ ರಸಲೀಲೆಯಿಲ್ಲ. 
ನಿಬಂಧಕಾರನು “ನೂತನಬ್ರಹ್ಮ'ನಲ್ಲ; ಆತನು ಪ್ರಪಂಚದ ಭಾಷ್ಕಕಾರ, ಮಲ್ಲಿನಾಥ 
ಇಲ್ಲವೆ ಸಂಗ್ರಾಹಕ. ಆದರೆ ಹರಟೆಮಲ್ಲನ ರೀತಿ ಬೇರೆ. ಅವನ ವಿಷಯವು 
ಯಾವುದೇ ಆಗಿರಲಿ, ಅದನ್ನು ಕುರಿತು ತನ್ನಲ್ಲಿ ಜನಿಸಿದ ಭಾವನಾಲಹರಿ, 
ವಿಚಾರಲಹರಿಗಳನ್ನಷ್ಟು ಅವನು ಬಿಚ್ಚಿಡುತ್ತಾನೆ. ವ್ಯಕ್ತಿತ್ವ ನಿರೂಪಣೆಯೇ ಅವನ 
ಮುಖ್ಯ ಕಾರ್ಯವಾಗಿದೆ. ಆದಕಾರಣ ಚಿಕ್ಕದಾಗಿದ್ದರೂ ಗೀತೆಯಲ್ಲಿಯಂತೆ ಹರಟಿ 
ಯಲ್ಲಿ ಪರಿಪೂರ್ಣತೆಯು ಒಡಮೂಡುತ್ತದೆ - ಆಲದೆಲೆಯ ಮೇಲೆ ರಂಗನು 
ಮಲಗಿದಂತೆ. "ನಿಬಂಧಕಾರನು ಶೈಲಿಶಿಲ್ಲಿ ; ಹರಟೆಮಲ್ಲನು ಆತ್ಮವಿನೋದಿ. 
“ಹರಟೆಯು ಬುಗ್ಗೆಯಂತೆ ಹೃದಯದಿಂದ ಪುಟಿಯುವ ಬದುಕು ; ನಿಬಂಧವು 


೧೧೩ 


ಗೊಣಾಕ: ಪ್ರಬಂಧಸಾಹಿತ್ಯ 


ಒಕ್ಕಲುತನಕ್ಕೆಂದು ಕಟ್ಟಿ ಹರಿಯಿಸಿದ ಕಾಲುವೆ.' - ಹೀಗೆ ಗೋಕಾಕರು ಪ್ರಬಂಧದ 
ಬಗೆಗೆ ತಮ್ಮ ಭಾಷ್ಕ ಹೇಳುವುದರ ಜೊತೆಗೆ ಆಂಗ್ಲ ವಿಮರ್ಶಕರ ಕೆಲವು 
ಮಾತುಗಳನ್ನು ಕೂಡ ಸಂಗ್ರಹಿಸಿ ಹೇಳಿದ್ದಾರೆ. 


ನಿಬಂಧ ಮತ್ತು ಹರಟಿಗಳ ನಡುವಿನ ಭೇದಗಳು ಹಲವಿದ್ದರೂ ಅವು ಅನೇಕ 
ಸಲ ಪರಸ್ಪರ ಬೆರೆಯುವುದುಂಟು ಎಂಬ ಸಂಗತಿ ಗೋಕಾಕರ ಗಮನಕ್ಕೆ ಬಂದಿದೆ. 
ಹೀಗೆ ಬೆರೆಯುವುದರಿಂದ ಉದ್ಭವಿಸ ಸಣ್ಣಪುಟ್ಟ ಭೇದ ಅಥವಾ 
ಪ್ರಕಾರಗಳನ್ನು ಅವರು ಸೂಚಿಸಿದ್ದಾರೆ. ಅವುಗಳಲ್ಲಿ ೧. ಚಿಂತನಪರ ಪ್ರಬಂಧ, ೨. 
ಚರಿತ್ರ ಪ್ರಬಂಧ, ೩. ಐತಿಹಾಸಿಕ ಪ್ರಬಂಧ, ೪. ವೈಜ್ಞಾನಿಕ ಪ್ರಬಂಧ, ೫. ವಿಮರ್ಶಾತ್ಮಕ 
ಪ್ರಬಂಧ, ೬. ಸ್ವಭಾವವಿಭಜನ ಪ್ರಬಂಧ, ೭. ಲಛಘುಕಥಾ ಪ್ರಬಂಧ, ೮. ವರ್ಣನಪರ 
ಪ್ರಬಂಧ, ೯. ಪತ್ರಪ್ರಬಂಧ, ೧೦. ಹರಟೆ, ೧೧. ವಿನೋದ, ವಿಡಂಬನೆ - ಇವುಗಳನ್ನು 
ಹೆಸರಿ ಕೊನೆಗೆ ಅವು ವಿವಿಧ ರೀತಿಗಳಲ್ಲಿ ಕೂಡಿಕೊಳ್ಳಬಹುದು ಎಂದಿದ್ದಾರೆ 
(ನೋಡಿ $ ಸುಳವು-ಹೊಳವು, ಮೂರನೇ ಆವೃತ್ತಿ, ಪುಟ । ರಿಂದ x ). 
ಗೋಕಾಕರು ಹೇಳಿದ ವರ್ಗೀಕರಣ ಮತ್ತು ಆಗ ಹೇಳಿದ ಹೆಸರುಗಳು ಇಂದು 
ಇದ್ದಕ್ಕಿದ್ದಂತೆ ಸ್ವೀಕೃತವಾಗಿಲ್ಲ. ಹೊಸ ಪ್ರಕಾರಗಳು ಪ್ರಚಾರಕ್ಕೆ ಬಂದಿವೆ. ಹಳೆಯ 
ಪ್ರಕಾರಗಳಿಗ ಹೊಸ ಹೆಸರುಗಳು ಬಂದಿವ. ಕೆಲವು ಪ್ರಕಾರಗಳಂತೂ ಬಳಕೆಗ 
ಬಂದೇ ಇಲ್ಲ. ಸ್ವತಃ ಗೋಕಾಕರ ಪರಿಶ್ರಮವಿರುವ "ಪತ್ರಪ್ರಬಂಧ' ಅಷ್ಟಾಗಿ ಬೆಳೆದಿಲ್ಲ. 
ಸೌಂದರ್ಯಶಾಸ್ತ್ರ ಅಥವಾ ಜೀವನ ಮಾರ್ಗದರ್ಶನದಂಥ ಗಂಭೀರ ವಿಷಯ 
ಗಳನ್ನು ಕುರಿತ ಪ್ರಬಂಧ ರಚನೆ ವಿರಳವಾಗಿ ದೊರೆಯುವ ಸರಕು ಎಂದರೆ 
ತಬ್ಬಿಲ್ಲ. ಗೋಕಾಕರು ಈ ವಿಷಯದಲ್ಲಿ ಪುರೋಗಾಮಿ ಪ್ರಯೋಗಗಳನ್ನು 
ಮಾಡಿದ್ದರು. ಪ್ರಬಂಧವನ್ನು ತಮ್ಮ ಗದ್ಮಸಾಹಿತ್ಸದ ವ್ಹಾಹಕವನ್ನಾಗಿ ಮಾಡಲು 
ಗಂಭೀರ ಪ್ರಯತ್ನ ಮಾಡಿದ್ದರು. ಆದರೆ ಮುಂದೆ ಮಥೆಕಾವ್ಯಕ್ಕೆ ತಿರುಗಿ, ನಂತರ 
ನಾಟಕ ಮತ್ತು ಕಾದಂಬರಿ ಪ್ರಕಾರಗಳಲ್ಲಿ ತೊಡಗಿಕೊಂಡು, ಅನಂತರ ವಿಮರ್ಶೆ, 
ಚಂಪೂ ಮತ್ತು ಮಹಾಕಾವ್ಯದಲ್ಲಿ ವಿಹರಿಸಿದರೇ ಹೊರತು ಪ್ರಬಂಧ ಕ್ಷೇತ್ರದ ಕಡೆಗೆ 
ಮತ್ತೆ ಗಮನ ಕೊಡಲಿಲ್ಲ. ಅದೇನೇ ಇದ್ದರೂ ಅವರ ಎರಡು ಸಂಕಲನಗಳು 
ಪ್ರಯೋಗ ಮತ್ತು ಪರಿಣತಿ ಇವೆರಡೂ ದೃಷ್ಠಿಗಳಿಂದ ಗಮನಾರ್ಹವಾಗಿವೆ. 


೨ 

ಪ್ರಕಟಣೆಯ ಕಾಲಕ್ರಮದಲ್ಲಿ "ಚೆಲುವಿನ ನಿಲುವು' ಮೊದಲಿನದು. ಮೊದಲ 
ಆವೃತ್ತಿ ೧೯೪೮ ರಲ್ಲಿ ಹೊರಬಂತು. ಆನಂದವನ ಪ್ರಕಾಶನದಲ್ಲಿ ಕೆಲವೇ ಪ್ರತಿಗಳನ್ನು 
ಪ್ರಕಟಿಸಿದ್ದರಿಂದ ಪ್ರತಿಭಾ ಗ್ರಂಥಮಾಲೆಯಲ್ಲಿ ೧೯೬೧ ರಲ್ಲಿ ಪುನರ್‌ಮುದ್ರಣ 
ಪಡೆಯಿತು. ಮುನ್ನುಡಿಯಲ್ಲಿ ಲೇಖಕರೇ ಹೇಳುವಂತೆ ಇಲ್ಲಿಯ ಪ್ರಬಂಧ 
ಗಳನ್ನು ಬರೆದುದು ೧೯೪೦ ಅಥವಾ ಅದಕ್ಕೂ ಮೊದಲು. ಈ ಸಂಗ್ರಹದ 


೧೧೪ 


ಕರ್ನಾಟಕ ಭಾರತಿ 


ಲೇಖನಗಳು ೧೯೪೦ ರಿಂದ ಮುಂದೆ "ಜೀವನ' ಪತ್ರಿಕೆಯಲ್ಲಿ ಅಚ್ಚಾಗಿದ್ದವು. 
“ಚೆಲುವಿನ ಪರಂಪರೆ' ಪ್ರಬಂಧ “ಸುಳವು-ಹೊಳವು' ಸಂಗ್ರಹದಲ್ಲಿ ೧೯೩೯ ರಲ್ಲಿ 
ಪ್ರಕಟವಾಗಿತ್ತು. ತಮ್ಮ ಸಂಗ್ರಹವನ್ನು ಲೇಖಕರು "ನೆನಹು-ಕತೆಗಳ ರಸನಿಮಿಷ 
ಮಾಲೆಯೊಂದು' ಎಂದು ಕರೆದುಕೊಂಡಿದ್ದಾರೆ. ಸಂಗ್ರಹದ ಉದ್ದೇಶದ ಬಗ್ಗೆ 
ಲೇಖಕರು ಹೀಗೆ ಹೇಳುತ್ತಾರೆ “ಸೌಂದರ್ಯದ ಬಗ್ಗೆ ಕೆಲವೊಂದು ಮೂಲ 
ತತ್ವಗಳನ್ನು ಇಲ್ಲಿ ಸೋದಾಹರಣವಾಗಿ ವಿಶದಗೊಳಿಸಲು ಹವಣಿಸಿದೆ. ಈ ತತ್ವಗಳ 
ಪವಣಿಕೆಯು ಆಗಿದ್ದು ಒಂದು ದೃಷ್ಠಿಯಲ್ಲಿ-ಅರ್ಥಾತ್‌ ನನ್ನ ದೃಷ್ಟಿಯಲ್ಲಿ. ಆದರೆ 
ಈ ದೃಷ್ಟಿಗೆ ಒಂದು ಪರಂಪರೆಯಿದೆ ಎಂಬುದನ್ನು ಸಹೃದಯರು ಇಲ್ಲಿ ಸಹಜವಾಗಿ 
ನೆನೆಯದೆ ಇರರು. ವಿವಿಧ ದೃಷ್ಠಿಗಳಿಗೂ ಆಯಾ ದೃಷ್ಠಿಯ ಪರಂಪರೆ ಇರುತ್ತದೆ' 
(ನೋಡಿ : ಚೆಲುವಿನ ನಿಲುವು, ೧೯೬೧, ಪು. ೪). ಸೌಂದರ್ಯಶಾಸ್ತ್ರದಂಥ 
ಗಂಭೀರ ಗಡಚು ವಸ್ತುವನ್ನು 'ಸೌಂದರ್ಯಶಾಸ್ತ್ರದ ಗೊಡವೆಗೆ ಹೋಗುವ 
ಮನಸ್ಸು ಇಲ್ಲದೆ' ಸಾಮಾನ, ಓದುಗರಿಗೆ “ಕಥಾತ್ಮಕ ನಿಬಂಧಮಾಲಿ'ಯಾಗು 
ವಂತೆ ಹೆಣೆಯಲು ಪ್ರಯತ್ನಿಸಿದ್ದಾರೆ. ಕೆಲವೊಂದು ಮೂಲತತ್ವಗಳನ್ನು 
ಸೋದಾಹರಣವಾಗಿ ವಿವರಿಸಿದ್ದಾರೆ. ಇಲ್ಲಿಯ ಹದಿಮೂರು ಪ್ರಬಂಧಗಳು 
ಸೌಂದರ್ಯದ ಹದಿಮೂರು ಫೈಲುಗಳನ್ನು ತೋರಿಸುವ ಪ್ರಯತ್ನ ಮಾಡಿವೆ. 


“ಜೀವನದಲ್ಲಿಯ ಆನಂದ' ಎಂಬ ಮೊದಲನೆಯ ಪ್ರಬಂಧ ಮತ್ತು 
ಕೊನೆಯ (ಹಾಗೂ ಹದಿಮೂರನೆಯ) ಪ್ರಬಂಧವಾದ "ದೈವ' ಇವುಗಳು 
ನೇರವಾಗಿ ಸೌಂದರ್ಯಶಾಸ್ತ್ರದ ತತ್ವಗಳನ್ನು ನಿರೂಹಿಸುವದಿಲ್ಲ. ಅವುಗಳನ್ನು 
ಜೀವನ ಸೌಂದರ್ಯವನ್ನೂ ದೈವಿಕ ಸಂದೇಶವನ್ನೂ ಕಾಣುವ ಪ್ರಯತ್ನಗಳಿಂದು 
ಹೇಳುವುದೇ ಹೆಚ್ಚು ಉಚಿತ. ಮೊದಲ ಪ್ರಬಂಧದಲ್ಲಿ ಲೇಖಕರು ಪ್ರಾರಂಭದಲ್ಲಿ 
ಪ್ರೀತಿ, ಪ್ರಕೃತಿ, ಅಂತರಾತ್ಮ, ಸಾಹಿತ್ಯ, ಗೆಳೆತನಗಳ ಬಗ್ಗೆ ವಿಚಾರಗಳ ಲಹರಿಯನ್ನು 
ಹರಿಸುತ್ತ, ನಂತರ ಆಕ್ಸಫರ್ಡಿಗೆ ಬಂದ ಹೊಸತರಲ್ಲಿ ಆದ ಒಂದು ಅನುಭವವನ್ನು 
ವಿವರಿಸುತ್ತಾರೆ. ಆ ಕಾಲದಲ್ಲಿ ಅವರಿಗೆ ಹದ್ದುಪಾರಾದವರ ಬಾಳಿನಂಥ ತೀವ್ರತರವಾದ 
ಏಕಾಂಗಿತನದ ಭಾವನೆ ಉಂಟಾಗಿತ್ತು. ಬೆನ್ನೆಲುಬು ಮುರಿಯುವ ಥಂಡಿ, 
ಭಾರತೀಯರೆಲ್ಲ: ಗುಲಾಮರೆಂಬ ಮೂಗುಮುರಿಯುವ ಜನ, ಒಬನೇ 
ಕೋಣೆಯಲ್ಲಿ ಕೈದಿಯಂತೆ ಕುಳಿತು ತಿನ್ನುವ ವಿಚಿತ್ರ ಆಹಾರ-ಇವುಗಳನ್ನೆಲ್ಲ 
ನೆನೆಯುತ್ತ, ಈ ನಗರಕ್ಕೇಕೆ ಬಂದೆ ಎಂದು ತನ್ನನ್ನು ತಾನೇ ಶಓಸಿಕೊಳ್ಳುತ್ತಿದ್ದರು. 
ಅಂಥ ಒಂದುದಿನ, ಓದಿಗಾಗಿ ಹೊಸತಾಗಿ ಅಲ್ಲಿಗೆ ಬಂದ ಪಂಜಾಬಿ ತರುಣನೊಬ್ಬನ 
ಭೇಟಿಯಾಯಿತು. ಇನ್ನೊಬ್ಬ ಭಾರತೀಯ ಎಂಬ ಸಹಜ ಅನುಕಂಪದಿಂದ 
ಅವನನ್ನು ಮಾತನಾಡಿಸಿದಾಗ ಆ ಪಂಜಾಬಿತರುಣನ ದುಃಖ ಒತ್ತರಿಸಿ ಬಂದು, ಆತ 
ತನ್ನ ಏಕಾಂಗಿತನದ ಗೋಳು ತೋಡಿಕೊಳ್ಳುತ್ತಾನೆ. ಅವನನ್ನು ಹೇಗೋ ಹೇಗೆ 


೧೧೫ 


ಗೊತಾಕ : ಪ್ರಬಂಧಸಾಹಿತ್ಯ 


ಸಂತವಿಸಿ ತಮ್ಮ ಕೋಣೆಗೆ ಬರುವಷ್ಟರಲ್ಲಿ, ಅವರ ಸ್ವಂತದ ದುಃಖ ಅರ್ಧಕ್ಕೆ ಅರ್ಧ 
ಕಡಿಮೆಯಾಗಿತ್ತು. ಈ ಘಟನೆ ತಮಗೊಂದು ಸಂದೇಶಕೊಟ್ಟಿದೆಯೆಂದು 
ಗೋಕಾಕರು ತಿಳಿಯುತ್ತಾರೆ. ಇದೊಂದು ಆಕಸ್ಮಿಕ ಘಟನೆಯಲ್ಲ, ತಮ್ಮ ಬಾಳಿನ 
ತೆಪ್ಪಹೊಯ್ದಾಡುತ್ತಿರುವಾಗ ಕಾಣದ ಕೈಯೊಂದು ಅದನ್ನು ಸರಿಯಾಗಿಸಿದೆ ಎಂಬ 
ದೃಢವಾದ ಭಾವನೆಯೂ ಅವರಲ್ಲಿ ಉಂಟಾಯಿತು. 


ಸಂಗ್ರಹದ ಕೊನೆಯ ಪ್ರಬಂಧ "ದೈವ' ಇಂಥದೇ - ಆದರೆ ಇದಕ್ಕಿಂತ 
ಸಾಂದ್ರವಾದ ಅನುಭವಗಳನ್ನು ನಿರೂಜಒಸುತ್ತದೆ. ಪರೀಕ್ಷೆಗಳು ಮುಗಿದು 
"ಮೌಖಿಕ ' ಪರೀಕ್ಷೆ ತಿಂಗಳೊಪ್ಪತ್ತು ಇರುವಾಗ ಗೋಕಾಕರು ಸ್ಕಾಟಲಂಡಿನ 
ಪ್ರವಾಸದಲ್ಲಿದ್ದರು. ಅಲ್ಲಿಯ ನಗರಗಳನ್ನು, ನದೀದಂಡೆಗಳನ್ನು, ಕಾದಂಬರಿಕಾರ 
ಸ್ಕಾಟ್‌ ಮತ್ತು ಕವಿ ಬರ್ನ್‌ ಅವರ ಊರು-ಮನೆಗಳನ್ನು ನೋಡುತ್ತಿರುತ್ತಾರೆ. 
ಇಂಥ ಭೌತಿಕ ಸೌಂದರ್ಯದರ್ಶನ ಪಡೆಯುತ್ತಿರುವಾಗಲೇ ಅವರಿಗೆ 
ಜನಾಂಗಭೇದದ ವಿಕೃತದರ್ಶನವೂ ಆಗುತ್ತದೆ. ಅವರು ಪ್ರಯಾಣಿಸುತ್ತಿದ್ದ 
ಬಸ್ಸಿನಲ್ಲಿದ್ದ ಬಿಳಿಯರ ಮಗುವೊಂದು ಗೋಕಾಕರನ್ನು ವಿಚಿತ್ರ ಪ್ರಾಣಿ 
ಯೊಂದನ್ನು ನೋಡುವಂತೆ ನೆಟ್ಟಿ ಕಣ್ಣುಗಳನ್ನು ಕದಲಿಸದೇ ನೋಡುತ್ತಿತ್ತು. 
ಪಾಪ 1 ಆ ಮಗು ಆವರೆಗೆ ಕಂದು-ಕರಿಯನೊಬ್ಬನನ್ನು ನೋಡಿಯೇ 
ಇರಲಿಲ್ಲವೇನೊ ! ಈ ಅನುಭವ ಅವರ ಹೊಟ್ಟೆಯಲ್ಲಿ ಕಸಿವಿಸಿ ಉಂಟು 
ಮಾಡುತ್ತದೆ. ಈ ಕಸಿವಿಸಿ ಸಾಲದೇನೋ ಎಂಬಂತೆ ಅದೇ ಹೊತ್ತಿಗೆ ಅವರಿಗೆ 
ತೀವ್ರವಾದ ಹೊಟ್ಟೆನೋವು ಬೇರೆ ಕಾಣಿಸಿಕೊಂಡಿತು. ಆ ನೋವನ್ನು ಹೊಟ್ಟೆಯ 
ಲ್ಲಿಟ್ಟುಕೊಂಡೇ ಅಥವಾ ಅದನ್ನು ಮರೆಯಲು - ಅವರು ಗ್ಲಾಸ್ಗೋದ ಮೋಜನ 
ಜಾತ್ರೆಗೆ ಹೋಗುತ್ತಾರೆ. ಆ ಹೊತ್ತಿಗೆ ಹೊಟ್ಟೆನೋವು ಉಲ್ಬಣಿಸಿಕೊಂಡಿತು. 
ಯಾರು ಯಾರೋ ಸೇರಿಕೊಂಡು ಅವರನ್ನು ಎಡಿನ್‌ಬರೋ ವಿಶ್ರಾಂತಿಧಾಮ 
ದಿಂದ ಆಸ್ಪತ್ರೆಗೆ ಸಾಗಿಸಿದರು. ಪ್ರಯಾಣದಲ್ಲಿ ಸೇರಿಕೊಂಡ ಒಬ್ಬ ಭಾರತೀಯ 
ವೈದ್ಯರು ಗೋಕಾಕರ ಶಸ್ತ್ರಚಿಕಿತ್ಸೆಗೂ ಏರ್ಪಾಡು ಮಾಡಿದರು. ಆ ವೈದ್ಯರಿಲ್ಲದಿದ್ದರೆ 
ಗೋಕಾಕರ ಜೀವ ಅಪಾಯದಲ್ಲಿತ್ತು ; ಶಸ್ತ್ರಚಿಕಿತ್ಸೆ ಮುಗಿದು ಚೇತರಿಸಿಕೊಳ್ಳುವ 
ಮೊದಲೇ ಮೌಖಿಕ ಪರೀಕ್ಷೆಯ ದಿನ ಬಂತು. ಒಂದು ವರ್ಷ ವೃರ್ಥವಾಯಿತು 
ಎಂದು ಗೋಕಾಕರು ಕೊರಗುತ್ತಿರುವಾಗ ಅವರನ್ನು ಬಹಳವಾಗಿ ಮೆಚ್ಚಿದ್ದ 
ಪ್ರೊಫೆಸರರು ಇಲಾಖೆಯ ಮನವೊಲಿಸಿ, ಪರೀಕ್ಷೆಯಿಲ್ಲದೆ ಗೋಕಾರನ್ನು 
ಪ್ರಥಮ ವರ್ಗದಲ್ಲಿ ಉತ್ತೀರ್ಣಗೊಳಿಸಿದ ಸಂತೋಷದ, ಆಶ್ಚರ್ಯದ ಸುದ್ದಿ 
ಬರುತ್ತದೆ. ರೋಗಿ, ಅವನ ವೈದ್ಯರು ಮತ್ತು ದಾಯಿಗಳು ಇಂಥ ಸುದ್ದಿಯಿಂದ 
ಸಂತೋಷಪಡುತ್ತಿರುವಾಗ ಗೋಕಾಕರು ನಡೆದ ಘಟನೆಗಳಿಗೆ ಅರ್ಥಹಚ್ಛಲು 
ತೊಡಗಿದರು. ಹರ ಕಾಯಲ್‌ ಪರ ಕೊಲ್ಬನೆ ? ಘಟನೆಗಳ ಹಿಂದೆ ಮಾನವ ಸ್ನೇಹ 


೧೧೬ 


ಕರ್ನಾಟಕ ಭಾರತಿ 


ಮತ್ತು ಅಗೋಚರ ದೈವೀಶಕ್ತಿಗಳ ಕೈವಾಡ ಕಾಣಿಸಿತು. ಜೀವನದ ಚಿಲುವು 
ಕಾಣಿಸಿಕೊಳ್ಳುವ ಪರಿಗಳಿಷ್ಟು ವಿಧ ಎಂದು ಅವರಿಗೆ ಅನಿಸಿರಬೇಕು. ಹೀಗೆ "ದೈವ' 
ಅವರ ಆತ್ಮಕಥನದ ಒಂದು ತುಣುಕು ; ಜೀವನ ಸೌಂದರ್ಯ ಶೋಧದ ಒಂದು 
ಪ್ರಯಾಸ ; ಕಥಾತ್ಮಕವಾದ ಒಂದು ನಿಬಂಧ. ಪ್ರಬಂಧದಲ್ಲಿ ಅವರು ತಮ್ಮ 
ಅನುಭವದ ಹಿನ್ನೆಲೆಯಲ್ಲಿ ಅವರು ತಮ್ಮನ್ನೇ ತಾವು ಕಂಡುಕೊಂಡಿದ್ದಾರೆ. ಹಾಗೂ 
ಪ್ರಬಂಧದ ಕೊನೆಯಲ್ಲಿಅವರುತಾವು ಕಂಡ ಸತ್ಯಕ್ಕೆ ಹೀಗೆ ಪ್ರಾರ್ಥಿಸಿಕೊಂಡಿದ್ದಾರೆ : 


“ಬದುಕಿಸಿದೆ ನೀನೆನ್ನ ಯಾವ ಬದುಕೇನೆನಗೆ 

ನಿನ್ನಾಣತಿಯೆ ನನ್ನ ಜೀವಿತದ ಗುರಿಯು ; 

ನೀನಿತ್ತೆ ಕೀರ್ತಿಯನು ಹೇಗೆ ಬಳಸುವುದೆಂಬ 

ಅರಿವನೀವುದು ಅದುವೆ ಜೀವಿತದ ರುರಿಯು '(ಚೆ. ನಿ. ಅದೇ, ಮ. ೧೪೭) 


ಸ್ತೀ ಸೌಂದರ್ಯದ ಶಕ್ತಿ-ಇತಿಮಿತಿಗಳನ್ನು ಹೇಳುವ ಎರಡು ಪ್ರಬಂಧ 
ಗಳನ್ನು ಇಲ್ಲಿ ಒಟ್ಟಾಗಿ ಹೆಸರಿಸಬೇಕು. ಮೊದಲನೆಯದು 'ಸ್ರೀರೂಪ ೧- ರೂಪದ 
ಬಗ್ಗೆ ಸಂಯಮ '; ಎರಡನೆಯದು "ಸ್ತೀರೂಪ ೨ - ರೂಪದ ಶಕ್ತಿ' ಇವುಗಳನ್ನು 
ಕಥೆಗಳೆಂದರೂ ಸರಿ ; ಕಥನಾತ್ಮಕ ಪ್ರಬಂಧಗಳೆಂದರೂ ಸರಿ. ಎನ್ಕೆಯವರು 
ಹೇಳುವಂತೆ “ಮೊದಲನೆಯ ಸ್ತ್ಟೀರೂಪದಲ್ಲಿ ತರುಣ ತರುಣಿಯರ ಮಧ್ಯದಲ್ಲಿ 
ತರುಣಿಗೆ ತರುಣನಲ್ಲಿ ಉಂಟಾಗುವ ಕೇವಲ ದೈಹಿಕ ಆಸಕ್ತಿಯನ್ನು ತರುಣನು 
ಅಲ್ಲಗಳೆಯಲು ಆಕೆಗೆ ಉಂಟಾಗುವ ನಿರಾಸೆಯಿದೆ. ಇಲ್ಲಿ ತರುಣನೆಂದರೆ ಒಬ್ಬ 
ಭಾರತೀಯ ಪ್ರಾಧ್ಯಾಪಕ. ವಿದೇಶಕ್ಕೆ ಹೋಗಿದ್ದಾನೆ. ಅಲ್ಲಿ ಹ್ಯಾಂ ಸೈಡ್‌ ಎಂಬ 
ಲಂಡನ್ನಿನ ಒಂದು ಸ್ಥಳದಲ್ಲಿ ಇಳಿದುಕೊಂಡಾಗ, ಆ ಮನೆಯ ಸೇವಕಿ ಈ 
ಪ್ರೊಫೆಸರನು ಕ್ರಿಸ್‌ಮಸ್‌ ಮುನ್ನಾದಿನ ಶುಭಾಶಯದೊಂದಿಗೆ ಅವಳಿಗ ನೀಡಿದ 
ಒಂದು ಶಿಲಿಂಗ್‌ ಕಾಣಿಕೆಯನ್ನು ಸ್ವೀಕರಿಸಿ, ಹಠಾತ್ತನೆ ಆತನಲ್ಲಿ ಅನುರಕ್ತ 
ಳಾಗುತ್ತಾಳೆ. ಎಷ್ಟೆಷ್ಟೋ ರೀತಿಯಿಂದ ತನ್ನ ಮೈಮನಗಳ ಸುಳಿಯಲ್ಲಿ ಆತನನ್ನು 
ಕೆಡುಹುವುದಕ್ಕೆ ಪ್ರಯತ್ನಿಸುತ್ತಾಳೆ. ಆದರೆ ಆ ಪ್ರಾಧ್ಯಾಪಕ ಸನಾತನಿ. ಒಂದಿಷ್ಟು 
ನೈತಿಕ ಮೌಲ್ಯಗಳಿಗೆ ಮಹತ್ವಕೊಡತಕ್ಕಂಥವನು. ಅಂತೆಯೇ ಆತನಿಗೆ ಈ ಶ್ವೇತ 
ಕುಮಾರಿಯ ಮುಗುಳ್ತಗೆ ಬೇಡವಾಗುತ್ತದೆ. ಇದೂ ಒಂದು ಬಗೆಯ ಚೆಲುವಿನ 
ನಿಲುವು. ಕೇವಲ ಬಾಹ್ಯಸೌಂದರ್ಯಕ್ಕೆ ಸಂಬಂಧಿಸಿದ್ದು. ಮತ್ತೊಂದು ಕಥೆ, 
ಗುಜರಾತದಲ್ಲಿಯ ಅಬೂಪಹಾಡದ ಲಕ್ಮ್ಮೀಶಿಖರದ ಐತಿಹಾನಿಕತೆಗೆ ಸಂಬಂಧಿ 
ದ್ದು. ಇದರಲ್ಲಿ ಲಕ್ಷ್ಮಿಯ ಅಪ್ರತಿಮವಾದ ದೈವೀ ಸೌಂದರ್ಯ, ಆಕೆಯ 
ಸ್ಮದೇಶಪ್ರೇಮ, ಶೌರ್ಯ ಧೈರ್ಯ, ಸ್ವದೇಶಕ್ಕಾಗಿ ಆಕೆ ಗೈದ ಆತ್ಮಾಹುತಿ ಇವೆಲ್ಲವೂ 
ಮೈಮೇಲೆ ರೋಮಾಂಚವೇಳುವ ರೀತಿಯಲ್ಲಿ ಚಿತ್ರಿತವಾಗಿವೆ. ಇದರ ಕಥೆ 
ಸ್ವಲ್ಪದರಲ್ಲಿಯೇ ಇಷ್ಟು: ಲಕ್ಷ್ಮಿದೇಶೀಯ ಸಂಸ್ಥಾನವೊಂದರಲ್ಲಿ ಬ್ರಿಟಿಷರ ವಿರುದ್ಧ 


೧೧೭ 


ಗೋಕಾಕ: ಪ್ರಬಂಧಸಾಹಿತ್ನ 


ಬಂಡಾಯವೆಬ್ಬಿಸುವ ಆರೋಪಕ್ಕೆ ಗುರಿಯಾಗಿ, ತನ್ನ ಪ್ರೀತಿಯ ಪತಿಯೊಂದಿಗೆ 
ಮರಣದಂಡನೆಗೆ ಒಳಗಾಗಿ ಕಾರಾಗೃಹದಲ್ಲಿ ಇರುತ್ತಾಳೆ. ಇವರ ನಿಷ್ಠಾವಂತ 
ರಾಜಭಕ್ತ ವಿಜಯಕುಮಾರ ದರ್ಬಾರಿನಲ್ಲಿ ಲಕ್ಷ್ಮೀದೇವಿಯನ್ನು ಹೀಗಳೆದು 
ಹೀನಾಯದಿಂದ ನುಡಿದ ಅಧಿಕಾರಿಯಾದ ಶಂಕರಸಿಂಗನನ್ನು ಆವೇಶದಲ್ಲಿ ಕೊಲಿ 
ಮಾಡಿ, ತಾನೂ ಶಿಕ್ಷೆಗೆ ಗುರಿಯಾಗಿ ಕಾರಾಗೃಹದಲ್ಲಿ ಸೇರುತ್ತಾನೆ . . . . ಸ್ವಪ್ನದಲ್ಲಿ 
ದೊರೆತ ಆದೇಶದ ಮೇರೆಗೆ ವಿಜಯಕುಮಾರ ಅಬೂಪಹಾಡಕ್ಕೆ ತೆರಳಿ, ಅಲ್ಲಿ 
ಲಕ್ಷ್ಮೀದೇವಿಯ ಮಗಳನ್ನು ಮದುವೆಯಾಗಿ, ಅಲ್ಲೇ ಲಕ್ಷ್ಮೀದೇವಿಯ ನೆನಓಗೆ 
ಒಂದು ಆಶ್ರವನ್ನು ಸ್ಥಾಓಿಸಿ,ನಡೆದ ಘಟನೆಗಳನ್ನು ಬರೆದಿಡುತ್ತಾನೆ. ಈ ಐತಿಹ್ರವನ್ನು 
ನೆನೆದಾಗ ಸ್ತೀರೂಪದ ದೈವಿಕ ಭಾವನೆ ಮೂಡಿನಿಲ್ಲುತ್ತದೆ (ನೋಡಿ : ಎನ್ಕೆ : 
ವಿನಾಯಕ ಮಹಾದರ್ಶನ, ೧೯೮೬, ಮುಟಿ. ೩೩೭-೩೩೮). ಒಂದು ಸ್ತೀರೂಪದ 
ಶೃ೦ಗಾರಮುಖವಾದರೆ, ಇನ್ನೊಂದು ವೀರಮುಖ. 


“ಸಾಹಿತ್ಯದಲ್ಲಿ ಸೌಂದರ್ಯ' ಎಂಬ ನಿಬಂಧ ವಿಡಂಬನಾತ್ಮಕವಾದುದು. 
'ಕಾವ್ಕವೆಂದರೆ ಒಂದು ದೊಡ್ಡ ಪ್ರಮಾದ, ಇನ್ನೂ ಜನತೆಯು ಅಜ್ಞಾನದ 
ಅಂಧಕಾರದಲ್ಲಿರುವುದರಿಂದ ಕವನಗಳನ್ನು ಜನರು ಓದುವರು' ಎಂಬ ಆಧುನಿಕ 
ವಿಜ್ಞಾನಿಯ ಟೀಕೆಗೆ ಈ ಲೇಖನ ಉತ್ತರಕೊಡುತ್ತದೆ. “ವೈಜ್ಞಾನಿಕ ಕವಿತೆ' ಹೊಸೆದರೆ 
ಎಂಥ ಆಭಾಸ ಆಗುವುದೆಂದು ವಿಡಂಬಿಸಿ ತೋರಿಸಿದ್ದಾರೆ. ಚಿಕ್ಕೆಯು ಬಿಳಿಯ ಕುರಿ 
ಹಾಕಿರುವ ಅಚ್ಛೆಬಿಳಿ ಹಿಕ್ಕೆಯಂತೆ ಕಂಡದ್ದು, ಮ್ಯಾಗ್ನೆಸಿಯಂ ಸಲ್ಫೇಟದ ಮೇಲೆ 
ಕವಿತೆ ಬರೆಯಲು ತೊಡಗಿ, ಅದರ ಪೂರ್ಣಜ್ಞಾನವಿಲ್ಲದೆ ಕೊರಗಿದ್ದು, ಕಪ್ಪಯನ್ನು 
ಕೊಯ್ತುವ ಚಿತ್ರಕ್ಕೆ ಬಂದಕೂಡಲೇ ಲೆಕ್ಕಣಿ ನಿಂತದ್ದು ಇತ್ಮಾದಿ ಪ್ರಸಂಗಗಳನ್ನು 
ಉಲ್ಲೇಖಿಸಿದ್ದಾರೆ. ಕವಿಗಳು ಸದಾ ಕನಸಿನ ಲೋಕದಲ್ಲಿ ಇರುತ್ತಾರೆಂಬ ಟೀಕೆಗೆ 
ಗೋಕಾಕರ ಉತ್ತರ : “ಜಗತ್ತೆಲ್ಲ ಕನವರಿಸುವುದು. ಮಾನವರೆಲ್ಲರೂ ತಮ್ಮ ತಮ್ಮ 
ಸಂಸಾರದ ಕನಸುಗಳಲ್ಲಿ ಮುಳುಗಿ ಏಳುತ್ತಿರುವರು. ವಿಜ್ಞಾನಿಗಳಾದ ನೀವು ಕೂಡ 
ನಿಮ್ಮ ಪ್ರಪಂಚದಲ್ಲಿ ಅನೇಕ ಸುಖಜನ್ಮ ದುಃಖಜನ್ಮ ಪ್ರಸಂಗಗಳನ್ನು 
ಕಂಡುಕೊಂಡಿರುವಿರಿ. ಹೀಗೆ ಕನವರಿಸುವದು ದೇವರು ಮಾನವನ ಹೃದಯದಲ್ಲಿ 
ನಿರಂತರವಾಗಿಸಿದ ದೀಪದ ಕುಡಿಗಳಲ್ಲಿ ಒಂದು' (ಚೆ. ನಿ. ಪು. ೬೫). ಆದುದರಿಂದ 
ಕವಿಗಳು ಕನವರಿಸಲಿ ಬಿಡಿ ! ಕವಿಗಳು ಕಂಡ ಸೌಂದರ್ಯವನ್ನಷ್ಟೇ ನೀವು 
ಸವಿಯುವಿರಿ ಎನುತ್ತಾರೆ, ಕವಿ ವಿನಾಯಕರು. 


'ಚೆಲುವಿನ ಪರಂಪರೆ' ಸೌಂದರ್ಯ ತತ್ವವೊಂದನ್ನು ಹೇಳುತ್ತದೆ. ಎಂ.ವಿ. 
ಸೀತಾರಾಮಯ್ಯನವರ ಮಾತುಗಳಲ್ಲಿ ಹೇಳುವದಾದರೆ “ಪರಂಪರಾಗತ 
ಸೌಂದರ್ಯ ವರ್ಣನೆಯನ್ನು ತಿರಸ್ಕರಿಸುವ ಮುನ್ನ ಅದರ ಹಿಂದಿನ ಅನುಭವದ 
ಸತ್ಕವನ್ನು ಗುರುತಿಸುವುದನ್ನು ಕಲಿತರೆ, ಅದೇ ಅನುಭವ ತನಗಾದಾಗ ಅದಕ್ಕೆ 


೧೧೮ 


ಕರ್ನಾಟಕ ಭಾರತಿ 


ಹೊಸ ರೂಪವನ್ನು ಕೊಡಲು ಸಾಧ್ಯವಾಗಬಹುದು ಎಂಬುದೇ “ಚೆಲುವಿನ 
ಪರಂಪರೆ' ಎಂಬ ನಿಬಂಧದ ವಿಷಯ. ಕವಿಗಳಿಗೋಸ್ಕರ ಚೆಲುವು ತನ್ನ 
ನಿಲುವನ್ನು ಮಾರ್ಪಡಿಸಿಕೊಳ್ಳುವುದಿಲ್ಲ. ಕವಿಯ ಒಲವು ಇದ್ದಂತೆ ಚೆಲುವಿನ 
ನಿಲುವು. “ಕೋಗಿಲೆಯ ಕೂಗು ಒಂದೇ. ಅದರ ಕೂಗು ಬೇರೆ ಬೇರೆಯವರಿಗೆ ಬೇರೆ 
ಬೇರೆಯಾಗಿ ಕೇಳಿಸುತ್ತದೆ” ಎಂಬ ಸತ್ಯವನ್ನು ಸ್ವಂತ ಅನುಭವದಿಂದ 
ಕಂಡುಕೊಂಡ ಸಂಗತಿಯನ್ನು ಲೇಖಕರು ಉದಾಹರಿಸಿ, “ಅಂದಿನಿಂದ ನಾನು 
ಪರಂಪರೆಯೆಂದರೆ ಕೀಳು, ಹಾಗೂ ಪ್ರಯೋಗವೆಂದರೆ ಮೇಲೆಂಬ ತಿಳುವಳಿಕೆ 
ಯನ್ನು ಬಿಟ್ಟುಬಿಟ್ಟಿದ್ದೇನೆ. ನಿರ್ಣಯ ಬುದ್ಧಿಯೆಂಬ ಕುದುರೆಗೆ ಇಂತಿಷ್ಟು 
ನಿಯಮಗಳೆಂಬ ಕಣ್ಣು ಕುಲಾಯಿಗಳನ್ನು ಹಾಕಿದರೆ ಸಾಲದು. ಸದಾ 
ಜಾಗೃತವಾಗಿರುವ ವಿವೇಕವೆಂಬ ಕಡಿವಾಣವು ಅದಕ್ಕೆ ಅವಶ್ಯಕವಾಗಿ ಬೇಕು” ಎಂಬ 
ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಎಚ್ಚರಿಕೆಯ ಬೆಳಕಿನಲ್ಲಿ ಪ್ರಾಚೀನ ಕಾವ್ಕ 
ಮಾರ್ಗದ ಅಲಂಕಾರಗಳು, ಅಷ್ಟಾದಶವರ್ಣನೆ, ಕವಿಸಮಯ ಮುಂತಾದ 
ಕಾವ್ಕಾಂಗಗಳಲ್ಲಿ ಕವಿಗಳ ಸೌಂದರ್ಯದರ್ಶನ ಹೇಗೆ ಪ್ರಕಟಗೊಂಡಿದೆ 
ಎಂಬುದನ್ನು ಆಧುನಿಕದೃಷ್ಠಿಯಿಂದಲೇ ಪುನಃಪರಿಶೀಲನೆ ಮಾಡಿದರೆ, ಕಾವ 
ಪ್ರಪಂಚದ ಚೆಲುವಿಗೂ ಒಂದು ಅರ್ಥಪೂರ್ಣ ಪರಂಪರೆ ಇರುವದು 
ವೃಕತ್ತಪಡುವದು. ಈ ದೃಷ್ಠಿಯಿಂದ ವಿಚಾರ ಮಾಡಿದಾಗ ಪರಂಪರೆಗೂ ಪ್ರಯೋಗ 
ಶೀಲತೆಯಿಂದ ಆವಿರ್ಭವಿಸುವ ನವೃತೆಗೂ ಸಮನ್ವಯವನ್ನು ಸಾಧಿಸ 
ಬೇಕೆಂಬುದೇ ಗೋಕಾಕರ ಆಶಯ ಎಂಬುದು ಸ್ಪಷ್ಟವಾಗುತ್ತದೆ' (ನೋಡಿ ಃ ಹಾ. 
ಮಾ. ನಾ. (ಸಂ.) ವಿನಾಯಕ ವಾಜ್ಮಯ' ಃ ಪು. ೩೫೦). 


“ದೃಹ್ಟಿದೋಷ' ಪ್ರಬಂಧದಲ್ಲಿ ಒಂದು ಕಾಲಕ್ಕೆ ಕಸವೆನಿಸಿದ್ದ ಒಂದು ಕವಿತೆ, 
ಇನ್ನೊಂದು ಕಾಲದಲ್ಲಿ ಹೇಗೆ ರಸವೆನಿಸಿತು ಎಂಬ ಸ್ಥಾರಸ್ಕಕರ ಪ್ರಸಂಗ ಬರುತ್ತ ದೆ. 
ಕವಿಮಿತ್ರ 'ರಸಿಕ' ಎಂಬವನು ಒಂದು ಪತ್ರಿಕೆಯ ಸಂಪಾದಕನಾಗಿದ್ದಾಗ ಈ ಪ್ರಸಂಗ 
ನಡೆಯಿತು. ರಸಿಕನ ಮಿತ್ರ ಶಿವರಾಮ ಒಂದು ಕವನ ಬರೆದು ಪ್ರಕಟಣೆಗಾಗಿ 
ಕಳುಹಿಸಿದ್ದ. ಅದೇ ಕಾಲಕ್ಕೆ ಪ್ರಣಯಗೀತೆಗಳನ್ನು ಬರೆಯುವ ಅನುಭವ 
ಶೂನ್ಕರಾದ ಲೇಖಕರನೇಕರ ಕವನಗಳನ್ನು ಓದಿಓದಿ 'ರಸಿಕ'ನಿಗೆ ಪ್ರಣಯಗೀತೆಗಳ 
ಬಗ್ಗೆ ಇನ್ನಿಲ್ಲದಂಥ ಜಿಗುಪ್ಸೆ ಉಂಟಾಗಿತ್ತು. ರಸಿಕ ಅಂಥ "ಮೂಡಿ'ನಲ್ಲಿರುವಾಗ 
ಮಿತ್ರನ ಕವನ ರಸಿಕನ ಮೇಜಿಗೆ ಬಂತು ; ಕಸದ ಬುಟ್ಛಿಗೂ ಹೋಯಿತು. 
ಮುಂದೊಂದು ದಿನ ಮಿತ್ರರ ಮಧ್ಯದಲ್ಲಿ ಆ ಕವನವನ್ನು ರಸವತ್ತಾಗಿ ಓದಿದಾಗ, 
ಅದು ರಸಿಕ ಮತ್ತು ಉಳಿದೆಲ್ಲರ ಅದ್ಭುತ ಮೆಚ್ಚಿಗೆ ಪಡೆಯಿತು. ಹೀಗೇಕೆ ? ಹಿಂದೆ 
ಕಸದ ಬುಟ್ಟಿಗೆ ಹೋದ ಕವನ ಈಗ ಚಪ್ಪಾಳೆ ತಟ್ಟಕೊಂಡಿದ್ದು ಏಕೆ ? ಗೋಕಾಕರು 


೧೧೯ 


ಗೋಕಾಕ: ಪ್ರಬಂಧಸಾಹಿತ್ಕ 


ಹೇಳುವಂತೆ "ಆ ಕವಿತೆಯ ಚೆಲುವನ್ನು ತಿಳಿಯುವ ಪ್ರಯತ್ನಕ್ಕೆ ಅಡ್ಡಬಂದ 
ದೃಷ್ಟಿದೋಷವು ಹೋಗಿ, ರಸಿಕನ ಹೃದಯವು ಕವಿತೆಯಲ್ಲಿ ಕವಿಹೃದಯದೊಡನೆ 
ಸಮರಸವಾಗಿ ಬೆರೆಯಲು ಅವನಿಗೆ ನಿಜವಾದ ರಸಾನುಭವವಾಯ್ತು. 
ಸೌಂದರ್ಯತತ್ವವೊಂದನ್ನು ವಿವೇಚಿಸುವ ಈ ನಿಬಂಧ, ಒಂದು ಸೂಕ್ತ 
ಉದಾಹರಣೆಯ ಮೂಲಕ ಮನಸ್ಸನ್ನು ಹಿಡಿದುಕೊಳ್ಳುತ್ತದೆ. 


“ಸೌಂದರ್ಯವೇ ಸತ್ಯ' ಪ್ರಬಂಧ, ಕವಿ ವಿನಾಯಕರ ಮೇಲೆ ಬಹಳವಾಗಿ 
ಪ್ರಭಾವ ಬೀರಿದ ಕೀಟ್ಸಿ ಕವಿಯ ಜೀವನ ಮತ್ತು ಕಾವೈಸೌಂದರ್ಯದ ಪರಿಚಯ 
ಮಾಡಿಕೊಡುತ್ತದೆ. ಸೌಂದರ್ಯವೇ ಸತ್ಕ ; ಸತ್ಯವೇ ಸೌಂದರ್ಯ ಎಂದು ನಂಬಿದ 
ಕವಿಯು "ಕವಿಯಾದವನು ತನ್ನ ದುಃಖಗಳನ್ನು ತಾನು ನುಂಗಿಕೊಂಡು ಜಗತ್ತಿಗೆ 
ಬೇಕಾದ ಶಾಂತಿಯನ್ನು ಕರುಣಿಸುತ್ತಾನೆ' ಎಂದು ಹೇಳಲು ಮರೆಯಲಿಲ್ಲ. 
ಎಲ್ಲೆಡೆಗೂ ತುಂಬಿಕೊಂಡಿರುವ ಸೌಂದರ್ಯವನ್ನು ಶೋಧಿಸುವ ಕೀಟ್ಸ ಕವಿಯ 
ಕಾವ್ಕಾದರ್ಶನವನ್ನು ಕವಿಯಾಗಿ ಗೋಕಾಕರು ಮೈಗೂಡಿಸಿಕೊಳ್ಳಲು 
ಹವಣಿಸಿದುದರ ದ್ಯೋತಕ, ಈ ಪ್ರಬಂಧ. 


“ಅಂತರಂಗದ ಕದ' ವಾರ್ಹಿಕೋತ್ಸವವೊಂದರಲ್ಲಿ ತಮ್ಮನ್ನು ಉಪೇಕ್ಷೆ 
ಮಾಡಿದರೆಂದು ಸಿಟ್ಟಿಗೆದ್ದ ಹುಡುಗರು ಗಲಾಟೆ ಮಾಡಿದಾಗ, ಅಂದಿನ ಅತಿಥಿಗಳು 
ವಿದ್ಯಾರ್ಥಿಗಳ ಅತೃಹ್ತಿ-ಮುನಿಸುಗಳನ್ನು ಅರ್ಥಮಾಡಿಕೊಂಡು, ಅದು ಕೂಡ 
ಒಂದು ಸಹಜ ಭಾವನೆಯೆಂದು ತಿಳಿದು, ಅವರೊಡನೆ ಉದಾರವಾಗಿ ನಡೆದು 
ಕೊಂಡರು. ಪ್ರಸಂಗ ಸುಖಾಂತವಾಯಿತು. ಆ ಪ್ರಸಂಗವನ್ನು ನೆನೆಯುತ್ತ 
ಲೇಖಕರು ಹೇಳುವ ಮಾತಿದು : "ಬಾಳುವೆಯ ವೈವಿಧ್ಯವೇ ಅದರ ಮೋಹ 
ಕತೆಯನ್ನು ಹೆಚ್ಚಿಸಿದೆ. ಅದರಿಂದ ದೊರಕುವ ವಿಧವಿಧದ ರಸಾನುಭವವೇ ಅದರ 
ಸೌಂದರ್ಯಕ್ಕೆ ರೂಪವನ್ನು ಕೊಟ್ಟಿದೆ. ಶೋಕ, ವಿನೋದ, ಹ್ರೀತಿ, ಕ್ರೋಧ ಇವೇ 
ಮುಂತಾದ ಭಾವನೆಗಳಿಗೂ ಅನುಭವದಲ್ಲಿ ಸ ಸ್ಥಾನವಿದೆ. ಮಹತ್ತರವಾದ ಕೆಲವು 
ಶೋಕಮಯ ಸನ್ನಿವೇಶಗಳು ಬಾಳುವೆಗೆ ಹೊಸತೊಂದು ಅರ್ಥವನ್ನು 
ಸಲ್ಲಿಸುವುವು. ಮುನಿಸು ಕೀಳಾದ ಭಾವನೆಯೆಂದು ಎಲ್ಲರಿಗೂ ಗೊತ್ತಿದೆ. ಆದರೆ 
ಹೊತ್ತು ಬಂದಾಗ ಮುನಿಸೂ ಕೂಡ ದೈವಿಕವಾಗುವುದುಂಟು' (ಚಿಲುವಿನ 
ನಿಲುವು, ಪು.೯). ನಮ್ಮ ಅಂತರಂಗದ ಕದ ಎಲ್ಲ ಭಾವನೆಗಳಿಗೂತೆರೆದಿದ್ದರೆ ಮಾತ್ರ 
ಜೀವನ ಸೌಂದರ್ಯವನ್ನು ಕಾಣಬಹುದೆಂಬುದು ಲೇಖಕರ ಅಭಿಮತ. 


ಇನ್ನುಳಿದ "ಸೃಷ್ಟಿ-ದೃ್ಟಿಗಳ ಸಮ್ಮಿಲನ “ಚೆಲುವಿನ ನಾಲ್ಕು ಲೋಕಗಳು] 
"ಪ್ರಕೃತಿಯ ರೂಪರಾಶಿ' ಮತ್ತು "ಟ್ರತಿ -ಶಾಂತಿ' ಪ್ರಬಂಧಗಳು ಸೌಂದರ್ಯಶಾಸ್ತ್ರದ 


೧೨೦ 


ಕರ್ನಾಟಕ ಭಾರತಿ 


ಒಂದಲ್ಲ ಒಂದು ಪಾಠವನ್ನು ಹೇಳುತ್ತವೆ. ಉದಾಹರಣೆಗೆ, “ಸೃಷ್ಠಿ-ದೃಷ್ಠಿಗಳ 
ಸಮ್ಮಿಲನ' ದಲ್ಲಿ ಬರುವ ಮಾತಿದು ; "ಜೀವಿಗೆ ರಸಾನುಭವವನ್ನು ಪಡೆಯಲು 
ನೂರಾರು ಹಾದಿಗಳಿವೆ. ಅದನ್ನು ದೊರಕಿಸಿಕೊಡಲು ನೂರಾರು ತರಹದ 
ವಸ್ತುಗಳಿವೆ. ಜಾಗೃತಿ, ಸ್ವಪ್ನ, ಸುಷುಹ್ನಿ, ಸಮಾಧಿ ಇವು ಅವನ ಅನುಭವ 
ಲೋಕಗಳು. ಈ ಲೋಕಗಳಲ್ಲಿರುವಂಥವೆಲ್ಲ ಅವನ ಅನುಭವದ ವಸ್ತುಗಳು. 
ಆಯಾ ಲೋಕದ ವಸ್ತುಗಳಲ್ಲಿ ರಸಾನುಭವವನ್ನು ಪಡೆಯಲು ಅವನಿಗೆ ಅಂಥ 
ದೃಷ್ಟಿಬೇತು.... (ಚೆ.ನಿ. ಪು. ೧೪). 


ಈ ನಾಲ್ಕೂ ಪ್ರಬಂಧಗಳಲ್ಲಿ ಪ್ರಜ್ಞೆಗೆ ಸಾಕಷ್ಟು ಪಾಠವಿದೆ ; ಆದರೆ ಪ್ರಬಂಧ 
ಗಳಾಗಿ ಇವು ಉಳಿದ ಪ್ರಬಂಧಗಳಂತೆ ನಮ್ಮ ಮನಸ್ಸನ್ನು ಆಕರ್ಜ್ಮಿಸುವುದಿಲ್ಲ. 
ಅಷ್ಟಾಗಿ ಸಂತೋಷಕೊಡುವುದಿಲ್ಲ (ಚೆಡರ್‌ ಗವಿಗಳೂ ಕೂಡ). ಅದೇನೇ ಇದ್ದರೂ 
ಹದಿಮೂರು ಪ್ರಬಂಧಗಳುಳ್ಳ ಈ ಕಟ್ಟಿನಲ್ಲಿ ಸೌಂದರ್ಯ ತತ್ವದಂಥ ಗಂಭೀರ 
ವಿಷಯಗಳು ಸುಂದರ ಪ್ರಬಂಧಗಳಾಗಿ ಹರಳುಗಟ್ಟಿರುವದು ಎರಡನೆಯ 
ಘಟ್ಟದ ಕನ್ನಡ ಪ್ರಬಂಧ ಸಾಹಿತ್ಯದ ಹಿರಿಮೆಯ ಸಾಧನೆ. ಈ ಸಂಗ್ರಹದ 
ಸಾಧನೆಯನ್ನು ಎಂ.ವಿ.ಸೀತಾರಾಮಯ್ಕನವರ ಮಾತುಗಳಲ್ಲಿಯೇ ಮುಗಿಸ 
ಬಹುದು. ಃ "ಮೊತ್ತದಲ್ಲಿ, ನವೀನ ರೀತಿಯಲ್ಲಿ "ಲಕ್ಷಣಲಕ್ಸ ಸಮನ್ವಯ' 
ಮಾಡುತ್ತ, ಸೌಂದರ್ಯ ಮೀಮಾಂಸೆಯನ್ನು ಶುಷ್ಕವಾದ ವಿಚಾರಮಾರ್ಗದಿಂದ 
ಮನೋಜ್ಯವಾದ ವಿಹಾರವವಾರ್ಗಕ್ಕೆ ಒಯ್ಕುವ ಶ್ಲಾಘವೊೂ ಯಶಸ್ವಿಯೂ ಆದ 
ಪ್ರಯತ್ನಗಳನ್ನು ಒಳಗೊಂಡ ಅಪೂರ್ವಗ್ರಂಥ "ಚೆಲುವಿನ ನಿಲುವು. 
ವಿಚಾರವಂತರಿಗೆ ವಿಚಾರದ ಬೆಲೆ ಇದೆ. ಇಲ್ಲಿ; ರಸಿಕರಿಗೆ ಸಾಹಿತ್ಯಧರ್ಮದ ನೆಲೆಯೂ 
ಇದೆ' (ಹಾ.ಮಾ.ನಾ. (ಸಂ.) ವಿನಾಯಕ ವಾಜ್ಮಯ, ಪುಟಿ. ೩೫೩). 


ಬ್ಲ 


“ಜೀವನ ಪಾಠಗಳು' ಪ್ರಕಟವಾದುದು ೧೯೪೯ ರಲ್ಲಿ. ಇದರಲ್ಲಿ ಎಂಟು 
ಓಲೆಗಳೂ ಹನ್ನೆರಡು ಪ್ರಬಂಂಧಗಳೂ ಇವೆ. ಹಿಂದೆ ಈ ಓಲೆಗಳು 'ಜೀವನ' 
ಪತ್ರಿಕೆಯಲ್ಲಿ 'ವನಮಾಲಿ' ಅಂಕಿತವುಳ್ಳ ಲೇಖಕನ ಪತ್ರಗಳಾಗಿ "ವನಮಾಲಿಯ 
ಒಲವಿನೋಲಿಗಳು' ಎಂಬ ಶೀರಿಕೆಯೊಡನೆ ಪ್ರಕಟವಾಗಿದ್ದವು. ಎಂದಿನಂತೆ ಈ 
ಗ್ರಂಥವೂ ಗೋಕಾಕರ ಪ್ರಯೋಗಪ್ರಯತೆಯ ಸಾಕ್ಷಿಯಾಗಿದೆ. ಪತ್ರಪ್ರಬಂಧಕ್ಕೆ 
ಕನ್ನಡದಲ್ಲಿ ನೆಲೆಯೇ ಇಲ್ಲದ ಕಾಲದಲ್ಲಿ ಈ ಪತ್ರಗಳು ಪ್ರಕಟವಾದವು. ಹೊಸ 

ಹಾದಿಯೊಂದು ತೆರೆಯಿತು. ಆದರೆ ದುರದೃಷ್ಟವಶಾತ್‌ ಮುಂದಿನ ಕಾಲ 
ದಲ್ಲಿಯೂ ಈ ಕ್ಷೇತ್ರದಲ್ಲಿ ಹೆಚ್ಚಿನ ಬೆಳೆಯಾಗಲಿಲ್ಲ. ನಿರಂಜನ, ಸಿ. ಕೃಷ್ಣ 


೧೨೧ 


ಗೋಕಾಕ: ಪ್ರಬಂಧಸಾಹಿತ್ಯ 


ಇನ್ನೊಂದಿಬ್ಬರ ಪತ್ರಪ್ರಬಂಧಗಳನ್ನು ಬಿಟ್ಟರೆ, ಸಾಹಿತ್ಕಿಕ ಮೌಲ್ಯದಿಂದ ಕೂಡಿದ 
ಪತ್ರಪ್ರಬಂಧ ಕನ್ನಡದಲ್ಲಿ ಬೆಳೆಯದೇ ಹೋದುದನ್ನು ನೋಡಿದರೆ, ಗೋಕಾಕರ 
ಈ ಪ್ರಯತ್ನದ ಮಹತ್ವದ ಅರಿವಾಗುತ್ತದೆ. 


ಇಲ್ಲಿಯ ಪತ್ರಗಳು ಜೀವನ ಪಾಠಗಳನ್ನು ಹೇಳುತ್ತವೆ. ಪಾಠಗಳನ್ನು 
ಹೇಳುವಾತ ಇನ್ನೂ ವಿದ್ಯಾರ್ಥಿಯಾಗಿದ್ದ, ಕವಿತ್ಯ ಪಕ್ಷಪಾತಿಯಾದ ತರುಣ ಪತಿ. 
ಪಾಠ ಹೇಳಿಸಿಕೊಳ್ಳುವವಳು ದಾಂಪತ್ಮದಲ್ಲಿ ಕಾಲಿಟ್ಟ ನವವಧು ಲಲಿತೆ. 
ದಾಂಪತ್ಕವೇನೋ ಹೊಸತು. ಆದರೆ ಅದಕ್ಕೆ ಸಹಜವೆನಿಸಬಹುದಾದ 
ಪ್ರೇಮಾಲಾಪ ಇಲ್ಲಿಲ್ಲ. ಇವು ಸುಮಧುರ ಭಾವನೆಯ, ಕಟುಮಧುರ 
ವಿರಹವನ್ನು ತೋಡಿಕೊಳ್ಳುವ ಪತ್ರಗಳಲ್ಲ.ತನ್ನ ತವರುಮನೆಯಲ್ಲಿಯೇ ಇರುವ 
ನವ ವಧುವಿನ "ಬುದ್ಧಿ ವಿಕಾಸ' ಕೆಂದು ಪ್ರೀತಿಯ ಲೇಪದೊಡನೆ ಪತಿಯು 
ಕಳುಹಿಸಿದ ಸಂದೇಶಗಳಿವು. ಗೋಕಾಕರ ವೃಕ್ತಿತ್ವ ಮತ್ತು ಬರೆವಣಿಗೆಯ 
ಪರಿಚಯದ ಯಾರೇ ಆಗಲಿ, "ವನಮಾಲಿ' ಯಾರೆಂದು ಸುಲಭವಾಗಿ ಗುರುತಿಸ 
ಬಹುದು. ಕೊನೆಗೆ ಪ್ರಬಂಧಕಾರನು ವರ್ಣಿಸುವದು ತನ್ನನ್ನೇ ಎಂಬ ಸುಪ್ರಸಿದ್ಧ 
ಮಾತೊಂದಿದೆ. ಈ ಬರಹಕ್ಕೂ ಆ ಮಾತು ಅನ್ವಯಿಸದೇ ಇರದು. 


ವನಮಾಲಿಯ ಪತ್ರಗಳಿಗೆ ಸ್ಪಷ್ಟವಾದ ಉದ್ದೇಶವಿತ್ತು. ಯೌವನದ ಹೊಸ 
ಹುರುಓನಲ್ಲಿ ಬರೆದಿದ್ದರೂ ಅವನ ಪತ್ರಗಳಲ್ಲಿ ಒಲವಿನ ಚಿಕ್ಕಂದದಾಟ ಇರಲಿಲ್ಲ. 
ಗೋಕಾಕರು ಮುನ್ನುಡಿಯಲ್ಲಿ ಹೇಳುವಂತೆ "ಆಗ ಲಲಿತಾ ಇನ್ನೂ ಚಿಕ್ಕವಳು. 
ಅದೇ ಮೈನೆರೆದಿದ್ದಳು. ತನ್ನ ಶಿಕ್ಷಣವನ್ನು ಮುಗಿಸಿಕೊಂಡು ಸಂಸಾರ ರಥವನ್ನು 
ಹೂಡಬೇಕೆಂದಿದ್ದ ವನಮಾಲಿಯು ಲಲಿತೆಗೆ ಅವಳ ತವರುಮನೆಯಲ್ಲೇ ಅವಳ 
ಶಿಕ್ಷಣವನ್ನು ಮುಂದೆ ಸಾಗಿಸುವ ಅನುಕೂಲತೆಯನ್ನು ಕಲ್ಪಿಸಿ ಕೊಟ್ಟಿದ್ದ. ಅಲ್ಲದೆ 
ಇವನ ಒಲವಿನೋಲಿಗಳು ಲಲಿತೆಗೆ ಉಚ್ಛತರಗತಿಯ ಶಿಕ್ಷಣದ ಹೊಳವನ್ನು 
ಕೊಡುತ್ತಲಿದ್ದವು... ' (ಜೀವನ ಪಾಠಗಳು, ೧೯೪೯, ಪು. ೪). 


ಮುನ್ನುಡಿಯಲ್ಲಿ ಪತ್ರರೂಪದ ಈ ಪಾಠಗಳ ಹಿನ್ನೆಲೆಯನ್ನು 
ಸ್ಥಾರಸ್ಕಕರವಾಗಿ ವಿವರಿಸಲಾಗಿದೆ. ಎನ್ಕೆಯವರು ಹೇಳುವಂತೆ "ಜೀವನ ಪಾಠಗಳ 
ಮುನ್ನುಡಿ ಒಂದು ಹೊಸ ತಂತ್ರವನ್ನು ಕಲ್ಲಿಸಿ ಈ ಓಲೆಗಳ ಬರವಣಿಗೆಯ 
ಉದ್ದೇಶವನ್ನು ಸಮಂಜಸವಾಗಿ ಸ್ಪಷ್ಟಪಡಿಸುತ್ತದೆ. ವನಮಾಲಿ ಲೇಖಕರ 
(ಕಾಲ್ಪನಿಕ) ಮಿತ್ರ. ಲಲಿತಾ ವನಮಾಲಿಯ ನವ-ವಧು. ವನಮಾಲಿ ಮನೆಗೆ ಬಂದ 
ಲೇಖಕರನ್ನು ಸ್ವಾಗತಿಸಿ ಉಪಚರಿಸುವ ಹೊತ್ತಿನಲ್ಲಿ ಅವರ ಮನೆಯ ಅಚ್ಚುಕಟ್ಟು 
ತನ, ಲಲಿತೆಯ ರಸಿಕತೆ, ವನಮಾಲಿಯ ಸಂಸ್ಕೃತಿ ಇವೆಲ್ಲ ಅವರನ್ನು ಮುಗ್ಧ 


೧೨೨ 


ಕರ್ನಾಟಕ ಭಾರತಿ 


ಗೊಳಿಸುತ್ತವೆ. ಮಧುರಗಾನದಂತೆ ವನಮಾಲಿಯ ದಾಂಪತವು ದಿವ್ಮ ಶ್ರುತಿ 
ಹಿಡಿದು ಮುಂದೆ ಸಾಗಿದುದರ ರಹಸ್ಕವೇನು ಎಂದು ಲೇಖಕರು ಪ್ರಶ್ನಿಸಲು, 
ವನಮಾಲಿ ಅದೇ ಊಟ ಮುಗಿಸಿ ಲಲಿತೆ ಕೊಟ್ಟ ವೀಳ್ಕವನ್ನು ಮೆಲುತ್ತ “ಅದರಲ್ಲಿ 
ಏನಿದೆ ? ನಮ್ಮ ಪತ್ರರೂಒ ಪ್ರಶ್ನೋತ್ತರಗಳೇ ಅಂತರಂಗದ ಕದವನ್ನು ತೆರೆದವು” 
ಎಂದಾಗ ಲೇಖಕರು ಕುತೂಹಲದಿಂದ ಈ ಓಲೆಗಳನ್ನು ಓದಲು ಅಪೇಕ್ಟೆ 
ಪಡುತ್ತಾರೆ, ಅದೂ ದಂಪತಿಗಳಿಗೆ ಆಕ್ಷೇಪ ಇಲ್ಲದಿದ್ದರೆ. ಲಲಿತೆ ಓಲೆಗಳ ಕಟ್ಟನ್ನೇ 
ಲೇಖಕರ ಕೈಗೆ ನೀಡುತ್ತಾಳೆ. ಲೇಖಕರು ಒಂದೊಂದೇ ಓಲೆಯನ್ನು ತೆರೆಯು 
ತ್ತಿದ್ದಂತೆ ಅದು ವಾಚಕನ ವಶವಾಗುತ್ತದೆ, (ಎನ್ಕೆ : ವಿನಾಯಕ ಮಹಾದರ್ಶನ 
ಪು. ೩೧೯). 


ಇನ್ನು ಓಲೆಗಳನ್ನು ಬರೆದ ವಿಷಯಗಳು ಯಾವುವು ? ಅವುಗಳ ಶೈಲಿ 
ಎಂಥದು ? ಸ್ಮಾರಸ್ಕವೇನು ? ಈ ಪ್ರಶ್ನೆಗಳನ್ನು ಉತ್ತರಿಸಲು ಒಂದೆರಡು 
ಪತ್ರಗಳನ್ನು ಸಂಕ್ಲಿಪ್ತವಾಗಿಯಾದರೂ ತೆರೆದು ನೋಡೋಣ. ಮೊದಲನೆಯ 
ಓಲೆ- ಮೊದಲಗಿತ್ತಿ.' "ನನ್ನ ಜೀವನ ಗೆಳತಿ ! ಇದೀಗ ನಮ್ಮ ಉತ್ಸವ. ಈಗ ನೀನು 
ನನ್ನ ಮನೆಯ ನಂದಾದೀಪವಾದೆ.ನನ್ನ ಗೃಹದೇವತೆಯಾದೆ.ನನ್ನ ಸಹಧರ್ಮಿಣಿ 
ಯಾದೆ. ನನ್ನ ಧರ್ಮ-ಕರ್ಮಗಳಲ್ಲಿ ಪಾಲುಗಾರಳಾದೆ. ನನ್ನ ಮನೆತನವನ್ನು 
ನಿಲ್ಲಿಸುವ ಧ್ವಜಸ್ತಂಭವಾದೆ. ನನ್ನ ಇರುವಿಕೆಯ ಸರ್ವಸ್ಥವಾದ ಪ್ರೇಮಯೋಗದ 
ಗುರಿಯಾದೆ. ಹೆಚ್ಚೇನು ? ನನ್ನ ಜೀವ ಜೀವಾಳವಾದೆ ! ನಾನೇ ನೀನಾಗಿ 
ಹೋದೆ ! ಎಲ್ಲರ ಜೀವನದ ಗುಟ್ಟನ್ನು ಬಲ್ಲ ದೇವದೇವನು ಇಂದು ನಮ್ಮನ್ನು 
ಕೂಡಿದನು. . . ' ಹೀಗೆ ಪ್ರೀತಿಯ ಮಧುರ ಭಾವಗಳಿಂದ ಪ್ರಾರಂಭವಾದ ಪತ್ರ , 
ತಡವಿಲ್ಲದೆ ವನಮಾಲಿಯ ಜೀವನದ ಉದ್ದೇಶಗಳು, ಅವನು ನಂಬಿದ ಪ್ರೇಮ 
ಯೋಗ, ಪ್ರೀತಿಯ ಅರ್ಥ, ಅವನ ಮತ್ತು ಸ್ನೇಹಿತರ ನಡುವಿನ ಅನ್ಕೋನ ಪ್ರೇಮ, 
ತುಂಬಾ ಕಲಿತತಾನು ಕನ್ನಡವನ್ನಷ್ಟೇ ಕಲಿತ ಲಲಿತೆಯನ್ನು ಮದುವೆಯಾದುದರ 
ಉದ್ದೇಶ. ಇನ್ನು ಮುಂದೆ ಲಲಿತೆ ಇಂಗ್ಲೀಷ್‌ ಕಲಿತರೆ ಅದರಿಂದ ಬರುವ ಲಾಭ, 
ಓ್ರೀತಿಯ ಮಹತಿ. ಇತ್ಕಾದಿ ವಿಷಯಗಳ ಬಗ್ಗೆ ಹೇಳುತ್ತದೆ. ಕೊನೆಗೆ 'ಈ ಪ್ರೀತಿ 
ಯೆಂದರೆ ಏನೆಂದು ಕೇಳುವಿಯಾ? ಅದು ಸಹಜವಾಗಿರುವುದು. ತನ್ನಷ್ಟಕ್ಕೆ ತಾನೆ 
ಮನಸ್ಸಿನಲ್ಲಿ ಹುಟ್ಟ ಬರುವುದು. ಈಗ ನೀನು ನಿನ್ನ ತಾಯಿಯನ್ನು 
ವ್ರೀತಿಸುವುದಿಲ್ಲವೇ ? ಯಾವುದಾದರೊಂದು ಸುಂದರವಾದ ವಸ್ತುವನ್ನೂ 
ಹೂವನ್ನೂ ಮನೋಹರವಾದ ನೋಟವನ್ನೂ ಪ್ರೀತಿಸುವುದಿಲ್ಲವೇ ? 
ಬೆಳದಿಂಗಳು ಬಿದ್ದಕೂಡಲೇ ನಿನ್ನ ಮನಸ್ಸಿನಲ್ಲಿ ಆನಂದವಾಗುವುದಿಲ್ಲವೇ ? 
ಅದರಂತೆ ದೇವಾಂಶವೇ ಆದ ಒಂದು ಆತ್ಮವನ್ನು-ಅಂದರೆ ಜೀವವನ್ನು ನೋಡಿ 


೧೨೩ 


ಗೊಣಾಕ: ಪ್ರಬಂಧಸಾಹಿತ್ನ 


ಮನಸ್ಸಿನಲ್ಲಿ ಸಹಜವಾಗಿ ಉತ್ಪನ್ನವಾಗುವ ಉದ್ರೇಕಕ್ಕೆ - ಅಂದರೆ ಸಂತೋಷಕ್ಕೆ 
ಹ್ರೀತಿಯೆನ್ನುತ್ತಾರೆ. ಈಗ ನಾನು ನಿಮ್ಮ ಮನೆಗೆ ಬಂದರೆ ನಿನಗೆ ಸಂತೋಷ 
ವಾಗುವುದಿಲ್ಲವೇ 7? ಅದೇಕಾಗುವುದು ? ನಿನ್ನಲ್ಲಿ ನನ್ನ ವಿಷಯಕ್ಕೆ ಪ್ರೀತಿ 
ಯಿರುವದೆಂದು? 


ಎರಡನೆಯ ಓಲೆ 'ದೇವ-ಜೀವೆ' ವೂ ಕೂಡ ಹೀಗೆಯೇ ಪ್ರಾರಂಭವಾಗುತ್ತದೆ : 
"ನಾನು ಅಭ್ಯಾಸಕ್ಕೆ ಕುಳಿತ ಕೋಣೆಯಲ್ಲಿ ನೀನು ಸುಳಿಯುತ್ತಿರುವೆ. ನಾನು 
ತಿರುಗಾಡಲು ಹೋದಾಗ ಮೆಲ್ಲನೆ ಬಂದು ಸೋಂಕುವ ತಣ್ಣೆಲರಿನಲ್ಲಿ ನಿನ್ನ 
ಉಸಿರನ್ನು ತೇಲಿಸುತ್ತಿರುವೆ. ನನ್ನ ಕನಸಿನಲ್ಲಿ ಮನೆಮಾಡಿಕೊಂಡಿರುವೆ. ನನ್ನ 
ಇಂದಿನ ಅಭ್ಕಾಸಕ್ರಮದ ಮೇಲೆ ನನ್ನ ಮುಂದಿನ ಜೀವನದ ಆರ್ಥಿಕ ಸ್ವಯಂ 
ಪೂರ್ಣತೆಯು ನಿಂತಿರದಿದ್ದರೆ ಅದೆಂದಿಗೋ ನೀನಿದ್ದಲ್ಲಿಗೆ ಬಂದು ಆತ್ಮ 
ವಿನೋದದಲ್ಲಿ ಕಾಲಕಳೆಯುತ್ತಿದ್ದೆ ! ಈಗ ಉಕ್ಕಿ ಬರುತ್ತಿರುವ ಲಹರಿಗಳನ್ನೆಲ್ಲ 
ಪತ್ರಗಳಲ್ಲಿ ತುಂಬಿಕೊಳ್ಳಬೇಕಾಗಿದೆ. ವನಮಾಲಿ ಏನೇ ಹೇಳಲಿ, ಅವನು 
ಪ್ರಸ್ತಾಪಮಾಡಿದ ಲಹರಿಗಳಲ್ಲಿ ಭಾವನಾಲಹರಿಗಳಿಗಿಂತ ವಿಚಾರ ಲಹರಿಗಳೇ 
ಹಚ್ಚು. ಅವು ದೇವ-ಜೀವರ ಬಗ್ಗೆ, ಜನನ-ಮರಣಗಳ ಬಗ್ಗೆ, ವಿಶ್ವದ ಹೃದಯದಿಂದ 
ಸದಾ ಹೂರಸೂಸುವ ದಿವ್ಕ ಸಂಗೀತದ ಬಗ್ಗೆ ತಿಳಿಸುವ ಪ್ರಯತ್ನ ಮಾಡುತ್ತವೆ. 
ಲಲಿತೆಗೆ ಎಷ್ಟು ತಿಳಿಯಿತೋ, ಎಷ್ಟು ಬಿಟ್ಟಿತೋ ವನಮಾಲಿಗೆ ಅಂದಾಜಲ್ಲ; ನಾವೂ 
ತಿಳಿಯೆವು. ಆದರೆ ಓಲೆಯ ಕೊನೆಯ ವಾಕ್ಕದಲ್ಲಿ ವನಮಾಲಿಗೇ ಈ ಅಳುಕು 
ಇರುವಂತೆ ಕಾಣುತ್ತದೆ. ಃ 'ಕಲಿಯಬೇಕೆಂಒ ಹವ್ಕಾಸವುಳ್ಳ ನನ್ನಲ್ಲಿ, ಹರಟಿಕೊಚ್ಚಿ 
ದಂಗುಬಡಿಸಬೇಕೆಂಬ ಒರಟುತನವಿದೆಯೋ ಏನೋ! 


ಆರನೆಯ ಓಲೆ, ವನಮಾಲಿ ನಂಬಿದ ಪ್ರೇಮಯೋಗವನ್ನು ವಿವರಿಸುತ್ತದೆ. 
ಪ್ರತಿಯೊಬ್ಬ ಮಾನವನಲ್ಲಿಯೂ ದೇವರ ಅಂಶವಿದೆ. ಅದು ಪ್ರೀತಿಸಲು 
ಕಲಿಸುತ್ತದೆ. ಆತ್ಮಗಳ ಮಧುರ ಸಂಬಂಧ ಕಲ್ಪಿಸುತ್ತದೆ. ಅದು ಮರಣರಹಿತವಾಗಿದೆ. 
ಪರಮಾತ್ಮನೆಡೆಗೆ ಕರೆದೊಯ್ಯುವ ಸೋಪಾನವೇ ಪ್ರೀತಿ. "ಎಲ್ಲ ಆದರ್ಶಗಳಲ್ಲಿ 
ವಿಶ್ವಾಸವನ್ನು ಕಳೆದುಕೊಂಡಿರುವ ಇಂದಿನ ನಾಗರಿಕತೆಗೆ ಪ್ರೀತಿಯು ಒಳ್ಳೆಯ 
ಮದ್ದಾಗಿ ಪರಿಣಮಿಸುವುದರಲ್ಲಿ ಸಂದೇಹವಿಲ್ಲ. ಇಂಥ ಹ್ರೀತಿಯಲ್ಲಿಯೇ ನಮ್ಮ 
ಪರಂಪರೆಯು ಬೆಳೆಯಲಿ' ಎಂದು ವನಮಾಲಿ ಪತ್ರ ಮುಗಿಸುತ್ತಾನೆ. 


ಏಳನೆಯ ಓಲೆ - 'ಜ್ಞಾನ'. ಇದರಲ್ಲಿ ಲಲಿತೆಯ ಮುಂದಿನ ಪಾಠ ಆರಂಭ. 
ವನಮಾಲಿ ಜ್ಞಾನದ ಅವಶ್ಯಕತೆಯ ಬಗ್ಗೆ ಹೇಳುತ್ತಾನೆ. ಪರಮಾರ್ಥ 
ಸಾಧಿಸುವುದಕ್ಕೆ ಜ್ಞಾನ ಬೇಕಿಲ್ಲ. ಕನ್ನಡ ನಾಡಿನ ಸಂತರನೇಕರು ಇತಿಹಾಸ- 


೧೨೪ 


ಕರ್ನಾಟಕ ಭಾರತಿ 


ವಿಜ್ಞಾನಗಳನ್ನು ತಿಳಿದಿರಲಿಲ್ಲ ಎಂಬುದು ನಿಜ. ಆದರೂ ಜ್ಞಾನಿಯಾದ 
ಅನುಭಾವಿಗೆ ಜೀವನ ರಹಸ್ಕದ ವಿವಿಧತೆಯು ಇನ್ನೂ ಹೆಚ್ಚು ಸ್ಪಷ್ಠವಾಗಿ 
ಗೋಚರಿಸುವದು. ಮಹಾನ್‌ ಸಂತ ಶರೀಫರು ಬರಿ ಒಂದು ಗಿರಣಿಯನ್ನು 
ನೋಡಿದ ಮೇಲೆ "ಗಿರಣಿ ವಿಸ್ತಾರ ನೋಡಮ್ಮ ! ಶರಣು ಕೊಡಮ್ಮ 1! ಎಂದು 
ದೇಹವನ್ನು ಗಿರಣಿಗೆ ಹೋಲಿಸಿ ಹಾಡಿದರು. ಆದರೆ ಅನುಭಾವಿಗಳಾಗಿಯೂಶಾಸ್ತ- 
ವಿಜ್ಞಾನಗಳ ತಳಬುಡವನ್ನು ಅರಿತ ಶೀ ಅರವಿಂದರ ಜೀವನ-ದೃಖ ಹೆಚ್ಚು ವ್ಯಾಟ್ಮ 
ಹೊಂದಿದೆಯೆಂದು ವನಮಾಲಿ (ಸರಿಯಾಗಿಯೆ?) ಗ್ರಹಿಸಿದ್ದಾನೆ. 


ವಿವಿಧ ಜ್ಞಾನಶಾಖೆಗಳ ಬಗ್ಗೆ ಚುಟುಕಾಗಿ ಅವನು ಹೇಳುತ್ತ ಹೋಗುತ್ತಾನೆ. 
ಅಂಥ ವಿವರಣೆ ಕೊಡುವ ಒಂದು ದೀರ್ಥ ಪಾರಾ ಹೀಗಿದೆ ಃ 


"ಇತಿಹಾಸವನ್ನೋದಿದಾಗ ಮಾನವಜಾತಿಯ ದುಃಖಪರಂಪರೆಯಲ್ಲಿ 
ವೈಯಕ್ತಿಕ ಕಷ್ಟ-ನಷ್ಟಗಳನ್ನು ನಾವು ಮರೆತುಬಿಡುತ್ತೇವೆ. ನಿಸರ್ಗದೊಡನೆ 
ಹೋರಾಡಿ ಮಾನವನು ಮನಗಾಸಿಣಿಕೊಟ್ಟ ಪೌರುಷವನ್ನು ಕಂಡು ಹಿಗ್ಗುತ್ತೇವೆ. 
ಸಾಹಿತ್ಕವನ್ನೋದಿ ನಮ್ಮ ಭಾವನೆಗಳನ್ನೂ ಜೀವನಕ್ರಮವನ್ನೂ ನಾವು 
ಪವಿತ್ರತರವಾಗಿ, ಸೂಕ್ಷ್ಮತರವಾಗಿ ಪಲ್ಲಟಗೊಳಿಸುತ್ತೇವೆ. ನಮ್ಮ ಸುಖದುಃಖಗಳಿಗೆ 
ಒಂದು ಹೊಸ ನಯವನ್ನು ತಂದುಕೊಡುತ್ತೇವೆ. ವಿಜ್ಞಾನಶಾಸ್ತ್ರದ ಪರಂಪರೆ 
ಯಲ್ಲಿ ಓದಿ ತಿಳಿದಾಗ ಸೃಷ್ಟಿಯ ವಿಶಾಲತೆಯೂ ಅದ್ಭುತವೂ ನಮ್ಮ ಕಣ್ಣೆದುರಿಗೆ 
ಬಂದು ನಿಲ್ಲುತ್ತವೆ. ; ಅಂತರಾಳ-ವಿಕರಾಳವಾಗಿ ಕಾಣುವ ಈ ಸೃಷ್ಟಿಯು ಸಹ ಕೆಲವು 
ನಿಯಮಗಳಂತೆ ನಡೆಯುವುದು ನಮಗೆ ಮನದಟ್ಟಾಗುತ್ತದೆ. ಅದ್ಭುತವಾದ 
ಶಕ್ತಿಯೊಂದು ಮಣ್ಣಿನಲ್ಲಿ ಮೈಗೊಂಡು, ಮರಬಳ್ಳಿಗಳಲ್ಲಿ ರೂಪತಾಳಿ, 
ಪಶುಪಕ್ಚಿಗಳಾಗಿ ಸಂಚರಿಸಿ, ಮಾನವನಾಗಿ ಧೇನಿಸಿ ದೈವಿಕತೆಯನ್ನು ಸ್ಫುಟ 
ವಾಗಿಸಲು ಹಾಕಿದ ಹೊಂಚು ಕಂಡುಬರುತ್ತದೆ. ಚಿತ್ರಕಲೆಯೇ ಈ ಶಕ್ತಿಯ 
ಸೌಂದರ್ಯದ ಚಿತ್ರ ಸೃಷ್ಟಿ. ಮೂರ್ತಿಶಿಲ್ಲವೇ ಆ ಸೌಂದರ್ಯದ ಮೂರುತಿಯನ್ನು 
ನಮ್ಮ ಕಣೆದುರಿಗೆ ನಿಲ್ಲಿಸುವ ಕಲೆ ...... ಮಾನವ ಜಾತಿಯ ಅನ್ನದ ಪ್ರಶ್ನೆಯು 
ಹೇಗೆ ಬಿಡಬೇಕೆಂಬುದನ್ನು ಅರ್ಥಶಾಸ್ತ್ರವು ತೋರಿಸಿದರೆ, ಮಾನವರು ಹೇಗೆ 
ಒಟ್ಟುಗೂಡಿ ಬಾಳಬೇಕೆಂಬುದನ್ನು ಸಮಾಜಶಾಸ್ತ್ರವು ಸೂಚಿಸುತ್ತದೆ. .... ಈ ಎಲ್ಲ 
ಕೂಟಪ್ರಶ್ನೆಗಳ ಚಕ್ರವ್ಯೂಹವಾದ ಮಾನವೀಯ ಜೀವನದಲ್ಲಿ ಸಮ್ಮಕ್‌ 
ಜ್ಞಾನವನ್ನೂ ಸಮತೂಕವನ್ನೂ ಹೇಗೆ ಒಡಮೂಡಿಸಬೇಕೆಂಬುದನ್ನು 
ಮಹಾಪುರುಷರ ಚರಿತ್ರೆಗಳು ಉದಾಹರಿಸಿ ತೋರಿಸುತ್ತವೆ..." ಎಂದಿನಂತೆ 
ವನಮಾಲಿ ಹೆಸರಿನ ಗೋಕಾಕರಲ್ಲಿ ಇಲ್ಲಿಯೂ ಭಾವದ ಕಾವಿಗಿಂತ ವಿಚಾರದ 
ಬೆಳಕು ಹೆಚ್ಚು ತೀಕ್ಷ್ಣವಾಗಿ ಕಾಣುತ್ತದೆ. 


೧೨೫ 


ಗೊಠಾಕ : ಪ್ರಬಂಧಸಾಹಿತ್ಯ 


“ಕರ್ಮಕುಶಲತೆ' ಎಂಬ ಪತ್ರದಲ್ಲಿ ವನಮಾಲಿ ನಾಳೆ ಗೃಹಿಣಿಯಾಗಿ ಸಂಸಾರ 
ತೂಗಿಸಿಕೊಂಡು ಹೋಗಬೇಕಾಗಿರುವ ಲಲಿತೆಗೆ ವ್ಯವಹಾರದ ಕಿವಿಮಾತುಗಳನ್ನು 
ಹೇಳುತ್ತಾನೆ. ಅಂಥ ಒಂದು ಪಾಠ: "ಆಳು - ಹೋಳುಗಳನ್ನು ನಡೆಯಿಸಿಕೊಳ್ಳುವ 
ರೀತಿಯನ್ನು ನೋಡು |! ಇಂಥವರೊಡನೆ ಪ್ರೇಮದಿಂದ ನಡೆದುಕೊಳ್ಳಿ 
ಬೇಕೆಂಬುದನ್ನೇ ಅನೇಕರು ಮರೆಯುತ್ತಾರೆ. ಪಗಾರ ಕೊಟ್ಟ ಮೇಲೆ ಬೆಣ್ಣೆ 
ಹಚ್ಚುವ ಕೆಲಸವೇಕೆಂದು ಇವರ ಪ್ರಶ್ನೆ ! ಆದರೆ ಮಾನವನು ಯಾವ 
ಉದ್ಯೋಗವನ್ನೇ ಅನುಸರಿಸಲಿ, ಅವನಿಗೊಂದು ಹೃದಯ£ರುವುದು ಸುಳ್ಳೆ ? 
ಒಳ್ಳೆಯ ಮಾತಿಗೆಲ್ಲಿಂದ ಬಡತನ ಬಂತು? ಬಳ್ಕೊಳ್ಳಿಯನ್ನು ಕೊಳ್ಳಲು ಬೇಕಾದ 
ದುಡ್ಡು ಒಳ್ಳೆಯ ಮಾತಿನ ಹಸಿವನ್ನು ಹೇಗೆ ಕಳೆದೀತು ?' ಜೀವನ ಕಲೆಯ ಬಗ್ಗೆ 
ಜಿಜ್ಞಾಸೆ ಮಾಡುತ್ತ ವನಮಾಲಿ ಭರತೇಶನ ಕರ್ಮಯೋಗ, ಅಲ್ಲಮಪ್ರಭುವಿನ 
ನಿಷ್ಠುರ ಜ್ಞಾನವಂತಿಕೆ ಮತ್ತು ಪುರಂದರದಾಸರ ನಿಸ್ಸೀಮ ಭಕ್ತಿ ಸಾಧನೆ - ಹೀಗೆ 
ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗಗಳ ಸಮನ್ವಯ ಸಾಧಿಸಬೇಕೆಂಬ 
ನಿಲುವಿಗೆ ಬಂದು ಮುಟ್ಟುತ್ತಾನೆ. 


ಮುಂದಿನ ಹನ್ನೆರಡು ಪ್ರಬಂಧಗಳು ದಾಂಪತ್ಯ, ದೇಹಾರೋಗ್ಯ, ಕಾಮ- 
ಕ್ರೋಧ-ಮದ-ಅಸೂಯೆಗಳೆಂಬ ಬೇಟಿನಾಯಿಗಳಿಗೆ ಸಿಗುವ ಅಮಾಯಕ 
ಮೊಲಗಳಾಗದೇ, ಆ ಬೇಟಿನಾಯಿಗಳನ್ನು ಗುರುತಿಸಿ ನಿಯಂತ್ರಿಸುವ ವಿಧಾನ, 
ಮಂಗನಂತಿರುವ ಮನಸ್ಸಿನ ನಿಯಂತ್ರಣ, ಮನೆಯೆಂಬ ದೇಗಲ, ಉದರ 
ನಿರ್ವಾಹದ ರೀತಿ, ಸಮಾಜ ಸೇವೆ, ರಾಜಸಿಕ ಸಮಾಜದಲ್ಲಿ ಸಾತ್ವಿಕ ವ್ಯಕ್ತಿ ಇತ್ಮಾದಿ 
ಷಯಗಳ ಮೇಲೆ ಹೆಣೆಯಲ್ಪಟ್ಟವೆ. ಈ ಪ್ರಬಂಧಗಳಲ್ಲಿ "ಮನೆ', "ಉದರ 
ನಿರ್ವಾಹ', "ಸಮಾಜಸೇವೆ, "ಸುಖದುಃಖಗಳ ದ್ವಂದ್ವ -ಇವು ಚಿಕ್ಕ ಚಿಕ್ಕ ಬರಹಗಳು. 
ಪ್ರತಿಯೊಂದೂ ಒಂದು ಭಾವರೂಪಕದಂತಿವೆ. "ಮನೆ' ಒಂದೂವರೆ ಪುಟದಷ್ಟು 
ಗಾತ್ರದ ಗದ,ಗೀತೆ ಎನ್ನುವುದೇ ಹೆಚ್ಚು ಸೂಕ್ತ. 


'ಜೀವನ ಪಾಠಗಳು' ಸಂಗ್ರಹದ ಬಗ್ಗೆ ಸೀತಾರಾಮಯ್ಯನವರು ಹೇಳಿದ ಒಂದು 
ಮಾತನ್ನು ಇಲ್ಲಿ ಎತ್ತಿಹೇಳಬಹುದು ಃ 'ಸರ್ವಜ್ಞ ವಚನಗಳು', "ಮಂಕುತಿಮ್ಮನ 
ಕಗ್ಗ, 'ರಂಗಬಿನ್ನಪ' - ಈ ಪರಂಪರೆಯಲ್ಲಿ ಜೀವನದ ತಾತ್ಮಿಕ ಸೌಂದರ್ಯವನ್ನು 
ಪರಿಚಯ ಮಾಡಿಕೊಡುವ ಈ ಓಲೆ-ಬರಹಗಳಲ್ಲಿ ಅವುಗಳ ವಿಸ್ತಾರ 
ವೈವಿಧ್ಯಗಳಿಲ್ಲದಿದ್ದರೂ, ಜೀವನವನ್ನು ಒಳಹೊಕ್ಕು ನೋಡುವ ಅದೇ ಪರಾಮರ್ಶ 
ದೃಷ್ಠಿಯಿದೆ ಎಂದೇ, ಇವುಗಳ ಮೌಲ್ಯ ಪ್ರಧಾನವಾಗಿ ಉಪದೇಶಾತ್ಮಕ, ನೈತಿಕ, 
ಕೆಲವೊಮ್ಮೆ ಆಧ್ಯಾತ್ಮಿಕ. ಕಾವಮೌಲ್ಯ ಇಲ್ಲವೆಂದಲ್ಲ.....' 


೧೨೬ 


ಕರ್ನಾಟಕ ಭಾರತಿ 


ಈ ಸಂಗ್ರಹದ ಒಂದು ವೈಶಿಷ್ಟವೆಂದರೆ ೯೨ ಪುಟಗಳ ಬರಹದಲ್ಲಿ ಏನಿಲ್ಲೆಂದರೂ 
ಪುಟಕ್ಕೊಂದರಂತೆ ಗೋಕಾಕರ ಸುಭಾಹಿತ-ಅಣಿಮುತ್ತುಗಳನ್ನು ಹೆಕ್ಕಿಕೊಳ್ಳಿ 
ಬಹುದು. ಕೆಲವು ಅಣಿಮುತ್ತುಗಳಿಗೆ ಕಾವ್ಯದ ಹೊಳಓದ್ದರೆ, ಮತ್ತೆ ಕೆಲವಕ್ಕೆ 
ವಿಚಾರದ ಪ್ರಖರತೆಯಿದೆ. ಗೋಕಾಕರು ತಮಗೆಷ್ಟು ಸಾಧ್ಯವೋ ಅಷ್ಟು 
ಪರಿಯಾಗಿ ತತ್ವಮಂಡನೆಯನ್ನು ಹಗುರಗೊಳಿಸಲು ಯತ್ನಿಸಿದ್ದಾರೆ. ಲಲಿತೆ 
ಗೋಸ್ಕರ ಲಲಿತವಾಗಬೇಕಷ್ಟೇ ! ಪಾಠಗಳು ಲಲಿತಕ್ಕನಿಗೆ ಬೆಳೆಯದೇ ಹೋದರೆ 
ಲಾಭವೇನು ಎಂಬ ಅವರ ಅಳುಕು ಸಹಜವಾದುದು. "ಲಲಿತಕ್ಕನು 
ತಿಳಿಯುವಂತಹದನ್ನು ನಾಡ ಎಳೆಯರೂತಿಳಿದುಕೊಂಡಾರು' ಎಂಬುದು ಅವರ 
ಪ್ರಾಮಾಣಿಕ ಅನಿಸಿಕೆ. ಈಗ ಐವತ್ತು ವರ್ಷಗಳ ಹಿಂದಿನ ಎಳೆಯರ ಮಾತು 
ಹೇಗೋ ಗೊತ್ತಿಲ್ಲ ; ಈಗಿನ ಎಳೆಯರಿಗಂತೂ ಹೀಗೆ ತಿಳಿದುಕೊಳ್ಳುವ ಬಯಕೆ 
ಯಾಗಲಿ, ತಾಳ್ಮೆಯಾಗಲಿ ಇದೆಯೇ ಎಂಬ ಸಂಶಯ ನಮ್ಮನ್ನು ಕಾಡುತ್ತದೆ. 


ಡಿಡಿ 


೧೨೭ 


ಗೋಕಾಕ ಃ ಇಂಗ್ಲೀಷ ಬರಹಗಳು 
ಡಡಡಿಡಡಿಡಡಿಡಿಡಡಿಡಡಿಡಡಡಿಡಿಡಿಡಡಿಡಡಡಊಡ೦ಊ೧ಇದ೧ದಟಂ 
-ಜ.ಬಿ. ಸಜ್ಜನ 
ನೂರು-ನೂರೈವತ್ತು ವರುಷಗಳ ಕಾಲ ಬ್ರಿಟಿಷರು ಭಾರತವನ್ನು ಆಳಿ 
ಹೋದಕಾರಣ, ಇಂಗ್ಲೀಷಭಾಷೆ ಭಾರತದಲ್ಲಿ ಬೇರೂರಲು ಸಾಧ್ಯವಾಯಿತು. 
ಸ್ಥಾಂತ್ರಪೂರ್ವಯುಗದಲ್ಲಿ ಶಿಕ್ಷಣದ ಮಾಧ್ಯಮ, ಪ್ರಾಥಮಿಕ, ಮಾಧ್ಯಮಿಕ 
ಶಾಲಿಗಳಲ್ಲಲ್ಲದಿದ್ದರೂ, ಕಾಲೇಜು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಇಂಗ್ಲೀಷೇ 
ಆಗಿದ್ದುದರಿಂದ, ಹಾಗೂ ಎಲ್ಲ ಹಂತಗಳಲ್ಲಿ ಆಡಳಿತ ಮತ್ತು ಸರ್ಕಾರೀ ವ್ಯವಹಾರ 
ಗಳು ಇಂಗ್ಲೀಷನಲ್ಲೇ ನಡೆಯುತ್ತಿದ್ದದರಿಂದ, ಆ ಭಾಷೆಯಲ್ಲಿ ಪರಿಣತಿಯನ್ನು 
ಗಳಿಸುವುದು ಅನೇಕ ಭಾರತೀಯರಿಗೆ ಅನಿವಾರ್ಯವಾಗಿತ್ತು. ಬ್ರಿಟಿಷರು 
ಭಾರತವನ್ನು ಬಿಟ್ಟು ಹೋದನಂತರವೂ, ಆಂಗ್ಲೋ-ಇಂಡಿಯನ್ನರ ಭಾಷೆ 
ಎಂದು ಮಾತ್ರವಲ್ಲದೆ, ಇತರ ಕಾರಣಗಳಿಂದ ಅಂತರ್‌-ರಾಜ್ಯ ಸಂಪರ್ಕ 
ಮಾಧ್ಯಮವೆಂದೂ, ಅಂತರ್‌ರಾಷ್ಟ್ರೀಯ ವ್ಯವಹಾರಗಳಿಗೆ ಹಾಗೂ ಪಾಶ್ಚಿಮಾತ್ಯ 
ವಿಜ್ಞಾನ-ತಂತ್ರಜ್ಞಾನದ ಆರ್ಜನೆಗೆ ಆವಕ್ಕಕವಾದ ನಮಗಿರುವ ಏಕೈಕಮಾಧ್ಯಮ 
ವೆಂಬ ಕಾರಣದಿಂದಲೂ-ಇಂಗ್ಲೀಷ ಪ್ರಮುಖ ಭಾರತೀಯ ಭಾಷೆಗಳಲ್ಲೊಂದು 
ಎಂದು ಪರಿಗಣಿಸಲ್ಪಟ್ಫಿತು. ಅನ್ಯಭಾಷಾ ಕಲಿಕೆಯ ಬಗೆಗೆ ಸಹಜವಾದ 
ಲವಲವಿಕೆಯನ್ನು ಪಡೆದಿರುವ ಭಾರತೀಯರು ಇಂಗ್ಲೀಷನ್ನು ತಮ್ಮದನ್ನಾಗಿ 
ಮಾಡಿಕೊಂಡುದು ಆಶ್ಚರ್ಯಕಾರಕವೇನಲ್ಲದಿರಬಹುದು. ಆದರೆ, ಅದರಲ್ಲಿ 
ಹಲಕೆಲವರು ಸಿದ್ಧಿಸಿಕೊಂಡ ಭಾಷಾಪ್ರಭುತ್ವ ನಿಜಕ್ಕೂ ಪ್ರಶಂಸನೀಯ. 


೧೨೮ 


ಕರ್ನಾಟಕ ಭಾರತಿ 


ಪ್ರಭುತ್ವ ಎಂಥದ್ದು? ಯಾವ ಮಟ್ಟದ್ದು ?, ಯಾವ ಯಾವ ತರಹದ 

ಅಭಿವೃಕ್ತಿಗೆ ಅನುಗುಣವಾದ ಸಾಮರ್ಥ, 7? ಎಂಬುದು ಮಹತ್ಯದ ಪ್ರಶ್ನೆ. ಮಾತ್ರ 
ಭಾಷ ಬೇರೊಂದೇ ಆಗಿರುವ ಜನಕ್ಕೆ ಆಗಿರುವ ಜನಕ್ಕೆ ಎಷ್ಟರಮಟ್ಟಿಗೆ ವಿಚಾರ 
ಹಾಗೂ ಭಾವನಾ-ಲಹರಿಗಳು ಅಂತಃಸ್ಕೂರ್ತವಾಗಿ ಇಂಗ್ಲೀಓಿನಲ್ಲೇ ಮೂಡಿ 
ಬರಬಲ್ಲವು ? ಎಷ್ಟೇ ಆದರೂ, ಭಾರತೀಯರು ತಮ್ಮ ಮಾತ್ರಭಾಷೆಯಲ್ಲಿಯೇ 
ಮೊದಲು ಚಿಂತಿಸಿ, “ಭಾವಿಸಿ' ತದನಂತರದಲ್ಲಿ ಆ ಚಿಂತನೆ-ಭಾವನೆಗಳನ್ನು 
ಭಾಷಾಂತರಿಸುವಂಥವರು ; ಅವರು ಇಂಗ್ಲೀಷನಲ್ಲಿ ಕಾವ್ಯ ರಚಿಸಿದರೆ ಅದು 
ಮ್ಮಾಥೂ ಆರ್ನಲ್ಲನಿಗೆ ಸೀರೆ ಉಡಿಸಿ ನಿಲ್ಲಿಸಿದಂತೆ ಕಾಣುವುದು - ಅದರಲ್ಲಿ 
ಸ್ಟೋಪಜ್ಞತೆ ಸಾಧಿಸಲಾಗದು ಎಂದು ಮುಂತಾಗಿ ಟೀಕಿಸುವ ಒಂದು ಕಾಲವೂ 
ಇತ್ತು. ಈ ಪಂಥದವರ ದೃಷ್ಠಿಯಲ್ಲಿ, ಯಾವುದೇ ಭಾರತೀಯನು ತನ್ನ 
ಮಾತೃಭಾಷೆಯನ್ನು ಬಿಟ್ಟು ಇಂಗ್ಲೀಷನಲ್ಲಿ ಸೃಜನಾತ್ಮಕ ಬರಹದ ಉಜ್ಜುಗಕ್ಕೆ 
ಕೈಹಾಕಿರುವುದೆಂದರೆ “ಅವ್ಕಾಪಾರೇಷು ವ್ಯಾಪಾರಃ '. 

ಆದರೆ, ಇಂಗ್ಲೀಷನ್ನು ಬಹುಕಾಲ ಅಭ್ಯಸಿಸಿದ ಭಾರತೀಯರನೇಕರಿಗೆ ಅದು 
“ಪರಕೀಯಭಾಷೆ'ಯಾಗಿರದೆ "'ದ್ವೀತಿಯಭಾಷೆ'ಯಾಗಿದೆ ; ಇಂಥ ಭಾಷೆಯಲ್ಲಿ 
ಕಲಾತ್ಮಕ ಸೃಜನಾತ್ಮಕ ಅಭಿವೃಕ್ತಿ ಸಾಧ್ಯ ಎಂಬ ನಿಲುಮೆ ಇತ್ತೀಚಿನ ದಿನಗಳಲ್ಲಿ 
ರೂಢವಾಗಿದೆ. 

ದ್ವಿಭಾಒಿಗನಾಗಿ ಎರಡು ಸಾಂಸ್ಕೃತಿಕ ಸ್ತರಗಳಲ್ಲಿ ಜೀವನ ನಡೆಯಿಸುವ 
ಸುಶಿಕ್ಷಿತನಾದ ಭಾರತೀಯನಿಗೆ ತನ್ನ ಮಾತೃಭಾಷೆಯಲ್ಲಿ ಸೃಜನಾತ್ಮಕ ಅಭಿವೃಕ್ತಿ 
ಸಾಧಿಸಿದ್ದಾಗ, ಇನ್ನೊಂದರಲ್ಲೂ (ಅಂದರೆ ಇಂಗ್ಲೀಷನಲ್ಲೂ) ಅದನ್ನು ಸಾಧಿಸ 
ತೊಡಗಿದ. ಮೊದಮೊದಲು ಈ ಪ್ರಯತ್ನ ವ್ಯಾವಹಾರಿಕ ಅನಿವಾರ್ಯತೆ 
ಎನಿಸಿದ್ದರೂ (ಅಂದರೆ, ನಮ್ಮ ಬರೆಹ ಇಂಗ್ಲೀಷ ಮಾತನಾಡುವ ಜಗದ್ಧಾಹಿ ವಾಚಕ 
ವೃಂದವನ್ನು ತಲಪುವಂತಾದರೆ ಇನ್ನೂ ವಾಸಿ. ನಮ್ಮ ಭಾಷೆಯಲ್ಲಷ್ಟೇ ಬರೆದರೆ 
ನಮ್ಮ ಸಾಹಿತ್ಯವನ್ನು ಎಷ್ಟು ಜನ ಓದಿಯಾರು ? ಎಂಬ ಧೋರಣೆ) ಬರಬರುತ್ತ 
ಇದೊಂದು ಸಾಂಸ್ಕೃತಿಕ ಅನಿವಾರ್ಯತೆ ಎನ್ನಿಸತೊಡಗಿತು. ಭಾರತೀಯ 
ಜನಜೀವನ ಹಾಗೂ ಸಂಸ್ಕೃತಿಯನ್ನು ಹೊರಗಿನ ಜಗತ್ತು ತಿಳಿದುಕೊಳ್ಳಬೇಕಾದರೆ, 
ಇವುಗಳನ್ನು ಇಂಗ್ಲೀಷನಲ್ಲಿ-ಬೇಕಿದ್ದರೆ, ರಾಜಾರಾವ್‌ ಅವರು ಪ್ರಯೋಗಿಸಿದಂತೆ, 
ತಕ್ಕ ಮಾರ್ಪಾಟುಗಳೊಂದಿಗೆ-ಪಡಿಮೂಡಿಸುವುದು ಅಗತ್ಕ ಎಂಬ ಧೋರಣೆ 
ಬಲಗೊಳ್ಳುತ್ತಿದೆ. 

ಈ ಒಂದು ಸನ್ನಿವೇಶ ಹಾಗೂ ಹಿನ್ನೆಲೆಯಲ್ಲಿ ಭಾರತೀಯ ಆಂಗ್ಲಸಾಹಿತ್ಯ 
ಹುಟ್ಟ ಬೆಳೆದಿದೆ. ಮೊದಮೊದಲು "ಅಡ್ಡಿ ಇಲ್ಲ' 'ತಕ್ಕ ಮಟ್ಟಿಗೆ ಚೆನ್ನಾಗಿದೆ' ಎಂಬ 


೧೨೯ 


ಗೊಣಾಕ ಃ ಇಂಗ್ಲೀಷ ಬರಹಗಳು 


ಬೆನ್ನು ತಟ್ಟುವ ಪ್ರೋತ್ಸಾಹ-ಶ್ಲಾಘನೆ ಪಡೆದ ಸಾಹಿತ್ಯ, ಇಂದು ಜಾಗತಿಕ ಸಾಹಿತ್ಯದಲ್ಲಿ 
ತನ್ನದೇ ಆದ ಒಂದು ಸ್ಥಾನವನ್ನು, ಗಣನೀಯ ಸಾಧನೆಯೆಂಬ ಖ್ಯಾತಿಯನ್ನು 
ಪಡೆದಿದೆ. ವಿಶೇಷತಃ, ಆಧುನಿಕ ಯುಗದಲ್ಲಿ ಜೀವಿಸುತ್ತಿರುವ ಯಾವುದೇ 
ಭಾರತೀಯ ಬುದ್ಧಿಜೀವಿಗೆ, ಪೂರ್ವ-ಪಶ್ಚಿಮಗಳ ಸಂಸ್ಕೃತಿಗಳನ್ನು ತನ್ನಲ್ಲಿ 
ಮೇಳವಿಸಿಕೊಳ್ಳಬೇಕಿರುವ ಅನಿವಾರ್ಯತೆಯ ಎದುರಲ್ಲಿ, ಇಂಗ್ಲೀಷ ಏಕೈಕ 
ಸೃಜನಾತ್ಮಕ ಅಭಿವೃ್ತಿ ಮಾಧ್ಯಮ ಎನ್ನಿಸಿದ್ದರೆ ಆಶ್ಚರ್ಯವೇನಲ್ಲ. ಇಂಥ 
ಸಂದರ್ಭದಲ್ಲಿ ಸ್ಥಾತಂತ್ರೋತ್ತರ ಕಾಲದ ಭಾರತೀಯ ಆಂಗ್ಲ ಸಾಹಿತ್ಯ ಇನ್ನೂ 
ಹರವಾಗಿ ಹರಿಯುವ ಹೊಳೆಯಾಗುತ್ತಿದೆ. 


ಕನ್ನಡದ ಕಟ್ಟಾಭಿಮಾನಿಗಳೂ, ಇಂಗ್ಲೀಓನ ಉದ್ದಾಮ ಪಂಡಿತರೂ ಆದ 
ವಿನಾಯಕ ಕೃಷ್ಣ ಗೋಕಾಕರು ಉಬಯಭಾಷೆಗಳಲ್ಲೂ ಸಾಹಿತ್ಯಕ್ಕಹ ಗೈದಿದ್ದಾರೆ. 
ಮೊನ್ನೆ ಮೊನ್ನೆ ತಾನೇ ತಮ್ಮ ಕನ್ನಡದಲ್ಲಿನ ಸಾಹಿತ್ಯಸಾಧನೆಗಾಗಿ-ವಿಶೇಷತಃ ತಮ್ಮ 
"ಭಾರತಸಿಂಧುರಶ್ಮಿ' ಎಂಬ ಮಹಾಕಾವ್ಯಕ್ಕಾಗಿ ಭಾರತೀಯ ಜ್ಞಾನಹೀಠದ 
ಪುರಸ್ಕಾರವನ್ನು ಪಡೆದವರಾಗಿದ್ದಾರೆ. ಕನ್ನಡದಲ್ಲಿನ ಅವರ ಸಾಹಿತ್ಗಸೃಷ್ಟಿಯ 
ಹರವು ದೊಡ್ಡದು. ಅಲ್ಲೂ ಕಾವ, ಬರೆದಿದ್ದಾರೆ ("ನವೈಕಾವ,್ಮ ಪ್ರವರ್ತಕರು' ಎನಿಸಿ 
ಕೊಂಡಿದ್ದಾರೆ). ವಿಮರ್ಶೆ ಬರೆದಿದ್ದಾರೆ, ಬೃಹತ್‌ ಗಾತ್ರದ ಕಾದಂಬರಿ ಸರಣಿಯನ್ನು 
ಕನ್ನಡ ಸಾರಸ್ಥತಲೊಕಕ್ಕೆ ಕೊಟ್ಟಿದ್ದಾರೆ. ಮಹಾಕಾವ್ಕವನ್ನೂ ನೀಡಿದ್ದಾರೆ. 
ಇಂಗ್ಲೀಹಿನಲ್ಲಿ ಅವರು ಸೃಷ್ಟಿಸಿದ ಸಾಹಿತ್ಯದ ಗಾತ್ರ ಅದಕ್ಕೆ ಸಮನಾಗಲಿಕ್ಕಿಲ್ಲ. 
ಆದಾಗ್ಕೂ ಇಂಗ್ಲೀಓಿನಲ್ಲಿ ಅವರು ಬರೆದ ವಿಮರ್ಶಾ ಹಾಗೂ ಪಾಂಡಿತ್ಯಪೂರ್ಣ 
ಕೃತಿಗಳ ಸಂಖೆ ಹಾಗೂ ವ್ಯಾಧಿ ದೊಡ್ಡದು. ಪ್ರಥಮವರ್ಗದಲ್ಲಿ ಪ್ರಥಮರಾಗಿ 
ಮುಂಬಯಿ ವಿಶ್ವವಿದ್ಯಾಲಯದ ಬಿ. ಎ. ಹಾಗೂ ಎಂ. ಎ. ಮತ್ತು ಆಕ್ಸಫರ್ಡ 
ವಿಶ್ವವಿದ್ಯಾಲಯದ ಬಿ.ಎ. ಪದವಿಯನ್ನು ಪಡೆದ ಅವರು, ಇಂಗ್ಲೀಷ 
ಪ್ರಾಧ್ಯಾಪಕರಾಗಿ ಇಂಗ್ಲೀಷ ಹಾಗೂ ವಿದೇಶಿ ಭಾಷೆಗಳ ಮಧ್ಯವರ್ತಿ ಸಂಸ್ಥೆ 
(ಹೈದರಾಬಾದ)ಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ ಅವರು, “ಭಾರತದಲ್ಲಿ 
ಇಂಗ್ಲೀಓನ ವರ್ತಮಾನಸ್ಸಿತಿ ಹಾಗೂ ಭವಿತವ' (೧೯೬೪) ಎಂಬ ವಿಷಯಕ ಗ್ರಂಥ 
ಬರೆದಿದ್ದಾರೆ. ಪ್ರಸ್ತುತವಿಷಯದ ಮೇಲೆ ಪ್ರಭುತ್ವಪೂರ್ಣವಾಗಿ ಬರೆಯುವ 
ಅಧಿಕಾರಲೇಖನಿ ಅವರದಿದ್ದಂತೆ ಬಹುಶಃ ಇನ್ನಾರದಿರದು. ಅಲ್ಲದೆ, ೧೯೫೨ ರಷ್ಟು 
ಹಿಂದೆಯೇ 'ಕಾವೃದ ದೃಷ್ಟಿಕೋನದಿಂದ ಭಾಷೆಯ ಅಭ್ಯಾಸ' ಎಂಬ ಗ್ರಂಥವನ್ನು 
ಬರೆದರು. ಇವುಗಳಲ್ಲದೆ,76 Golden Treasury of Indo-Anglian Poetry 
(1970), studies in Indo-Anglian Poetry (1972), India and World 


Culture (1972), D. R. Bendre : Poet and Seer (1970), Sri. 
Aurobindo : Seer and Poet, The Concept of Indian literature 


೧೩೦ 


ಕರ್ನಾಟಕ ಭಾರತಿ 


(1979), An Integral view of Poetry : An Indian Perspective (1975) 
ಹಾಗೂ Coleridge's Aesthetics (1975) ಎಂಬ ಸಂಪಾದನ ಹಾಗೂ ಮಿರ್ಶಾ 
ಗ್ರಂಥಗಳನ್ನು ಹೊರತಂದಿದ್ದಾರೆ. ಗುರುತರ ಆಡಳಿತಾತ್ಮಕ ಜವಾಬ್ದಾರಿಗಳ ಹೊರೆ 
ಅವರ ಮೇಲೆ ಇದ್ದಾಗಲೂ ಗೋಕಾಕರು ತಮ್ಮ ಪಾಂಡಿತಪೂರ್ಣ ಹಾಗೂ 
ಸೃಷ್ಟಾತ್ಮಕ ಒಲವುಗಳಿಗೆ ವಿಮುಖರಾಗಲಿಲ್ಲ. ದೇಶದ ಮೂಲೆಮೂಲೆಗಳಲ್ಲಿನ 
ಗ್ರಂಥಾಲಯಗಳಿಗೆ ಭೇಟಿಕೊಟ್ಟು, ಅಪರೂಪದ ಆಕರ ಗ್ರಂಥಗಳನ್ನು ದೊರಕಿಸಿ, 
ತಮ್ಮ೧6 Golden Treasury of Indo Anglian Poetry ಗ್ರಂಥವನ್ನು 
ಸಂಪಾದಿಸಿದ್ದಾರೆ. ಅನೇಕ ಒಎಚ್‌.ಡಿ. ಪ್ರಬಂಧಗಳಿಗೆ ರೂಪರೇಷ ಒದಗಿಸ 
ಬಹುದಾದ ಚರಿತ್ರಾತ್ಮಕ ಲೇಖನ ಪ್ರಸ್ತಾವನೆಯನ್ನು ಅದಕ್ಕೆ ಒದಗಿಸಿದ್ದಾರೆ. ಅವರ 
Studies in Indo-Anglian Poetry ಒಂದು ದೃಷ್ಟಿಯಲ್ಲಿ ಕೊರತೆಯ 
ಆಭಾಸವನ್ನುಂಟು ಮಾಡುತ್ತದೆ, ನಿಜ. ಭಾರತೀಯ ಆಂಗ್ಗಕಾವೈದ ಸಮಗ್ರ 
ಇತಿಹಾಸವನ್ನು ಅಪೇಶಿಸುವವನಿಗೆ ಇದು ಸ್ವಲ್ಪ ನಿರಾಸೆಯನ್ನುಂಟುಮಾಡಿದರೆ, 
ಅದುಗೊಣಾಕರ ತಷ್ನಲ್ಲ.ಅಂಥ ಸಮಗ್ರ ಇತಿಹಾಸಅದರಗುರಿಯಲ್ಲ ವೆಂಬುದನ್ನು 
ಸೂಚಿಸುವುದಕ್ಕಾಗಿಯೇ ಅವರು ಅದಕ್ಕೆ “ಸೃಡೀಸ್‌' ಎಂದು ಹೆಸರಿಸಿದ್ದಾರೆ. ಆದರೆ, 
ಇದರಲ್ಲಿ ಒಂದು ಹೊಸ ಅಂಡ ಇದೆ. ಅದೆಂದರೆ, ಭಾರತೇಯ ಆಂಗ್ಲ ಕಾವೃದ 
ಅಯಶಸ್ವೀ ನಮೂನೆಗಳು ಎರ್‌ಟ ಅಧ್ಯಾಯ. ಕಾವೃಸೌರಭ ಎಲ್ಲೆಲ್ಲಿ ಚೆಲ್ಲುವರಿದಿದೆ 
ಎಂದು ಎತ್ತಿ ತೋರಿಸುವ ವಿಮರ್ಶಕರನೇಕರಿದ್ದಾರೆ. ಆದರೆ, ಒಳ್ಳೆಯದನ್ನೂ 
ಕೆಟ್ಟದ್ದನ್ನೂ- ಎಲ್ಲವನ್ನೂ ಓದಿ, ಜೊಳ್ಳು ಎಲ್ಲೆಲ್ಲಿ ದೆ, ಕಾವೈ ಏಕೆ ಸೋತಿದೆ ಎಂದು ಎತ್ತಿ 
ತೋರಿಸುವ ಪ್ರಯಾಸವನ್ನು ಗೋಕಾಕರು ಮಾಡಿದ್ದಾರೆ. ಅದು ಸ್ತುತ್ಯ. ಇಂಥ 
ಕಾರ್ಯಕ್ಕೆ ನಿಷ್ಠುರತೆ, ನಿರ್ದಾಕ್ಷಿಣ್ಕಪರತೆ ಬೇಕು. ಉದಾಹರಣೆಗಾಗಿ, ೧೯೬೪ ರಷ್ಟು 
ಇತ್ತೀಚೆಗೂ 

When lap is Virgin 

Jesus lay 
ಎಂಬಂತಹ ಅಸಂಬದ್ಧ ಇಂಗ್ಲೀಷ ಪದಬಂಧದ ಕವನಗಳು (ಬರೆದವರು ಸ್ಥಾಮಿ 
ಶಂಕರಾನಂದ) ಪ್ರಕಟಿಗೊಳ್ಳುತ್ತಿದ್ದವು ಎ೦ಬ ಸಖೇದಾಶ್ಚರ್ಯವನ್ನುಂಟು 
ಮಾಡುವ ಸಂಗತಿ ನಮಗೆ ಈ ಮೂಲಕ ಗೋಚರವಾಗುತ್ತದೆ. 

ಅನಭಾವಿ ತಿರುಳನ್ನೊಳಗೊಂಡ ಹಾಗೂ ಪ್ರತೀಕ ಪ್ರಧಾನವಾದ ಕಾವ 
ಭಾಷೆಯ ಅರವಿಂದ ಸಾಹಿತ್ಯದ ಬಗೆಗೆ ಗೋಕಾಕರಿಗೆ ಎಲ್ಲಿಲ್ಲದ ಪ್ರೀತಿ, ಒಲವು, 
ಉತ್ಸಾಹ. ಆ ಕಾರಣ ಪ್ರಸ್ತುತ ವಿಮರ್ಶಾಗ್ರಂಥ 'ಅರವಿಂದಮಯ'ವಾಗಿದ್ದಲ್ಲಿ 
ಆಶ್ಚರ್ಯವಿಲ್ಲ. ಕಾವೈದ ಉತ್ಕಷ್ಟತೆಗೆ ಗೋಕಾಕರ ದೃಷ್ಟಿಯಲ್ಲಿ ಅರವಿಂದರೇ 


೧೩೧ 


ಗೊಠಾಕ : ಇಂಗ್ಲೀಷ ಬರಹಗಳು 


ಸರ್ವಶ್ರೇಷ್ಠ ಉದಾಹರಣೆ. 


ರಾಷ್ಟ್ರೀಯ ಮಟ್ಟದಲ್ಲೂ ಹಾಗೂ ಅಂತರರಾಷ್ಟ್ರೀಯ ಮಟ್ಟದಲ್ಲೂ 
ಶ್ರೇಷ್ಠದರ್ಜಿಯ ವಿಮರ್ಶಕರೆಂದು ಗೋಕಾಕರು ಹೆಸರು ಮಾಡಿದ್ದಾರೆ. ಆದರೆ, ಈ 
ವಿಮರ್ಶಾಗ್ರಂಥಗಳ ವಿವೇಚನೆಗಿಂತಲೂನಮಗೆ ಈಗ ಹೆಚ್ಚು ಪ್ರಸ್ತುತವಿರುವುದು 
ಅವರ ಸೃಜನಾತ್ಮಕ ಬರಹಗಳು. 


ಗೋಕಾಕರ ಸೃಜನಾತ್ಮಕ ಬರಹಗಳೆಂದರೆ $ The Song of Life and other 
Poems (1948), In Life's Temple (1965) ಹಾಗೂ Kashmir and the 
Blind Man (1977) ಎಂಬ ಮೂರು ಕವನಸಂಕಲನಗಳು. ಅಲ್ಲದೆ Narahari: 
Prophet of New India (1972) ಎಂಬ ಒಂದೇ ಒಂದು ಕಾದಂಬರಿ. ಅವರು 
The Goddess Speaks ಎಂಬ ನಾಟಕವೊಂದನ್ನೂ ಬರೆದಿದ್ದಾರೆ ಎಂದು 
ಉಲ್ಲೇಖಗಳಿಂದ ತಿಳಿದುಬರುತ್ತಾದರೂ ಕೃತಿ ಈಗ ಲಭ್ಯವಿಲ್ಲ. 


ಗೋಕಾಕರದು ಸವ್ಯಸಾಚಿ ಕಾವಪ್ರತಿಭೆ. ಸ್ಫೂರ್ತಿ ಹೇಗೆ ಬಂತೋ ಹಾಗೆ, 
ಇಂಗ್ಲೀಓನಲ್ಲೇ ಪ್ರಥಮ ಅಭಿವೃಕ್ತಿಯನ್ನು ಕಂಡ ಕವನಗಳಿವೆ ; ಕೆಲವು, 
ಮೊದಲಲ್ಲಿ ಕನ್ನಡದಲ್ಲಿ ಮೂಡಿಬಂದ ಕವನಗಳನ್ನು ಅವರೇ ಕನ್ನಡೇತರ 
ಓದುಗರಿಗಾಗಿ ಇಂಗ್ಲೀಹಿಗೆ ಅನುವಾದಿಸಿದ್ದಾರೆ. ಇಂಥ ಅನುವಾದಗೊಂಡ ಕೆಲ 
ಕವನಗಳು ಅವರ ಎರಡನೇ ಸಂಕಲನವಾದ 1೧ ೬616 Templeನಲ್ಲಿ 
ಸಮಾವೇಶಗೊಂಡಿವೆ. ಉಭಿಯಭಾಷೆಗಳಲ್ಲೂ ಬರೆಯುವ ಕೆಲವೇ ಕೆಲವು 
ಭಾರತೀಯ ಸಾಹಿತಿಗಳ ಮಾಲಿಕೆಗೆ ಸೇರುತ್ತಾರೆ, ಗೋಕಾಕರು. 


ಗೋಕಾಕರ ಕಾವಪ್ರತಿಭೆಯ ಪ್ರಮುಖ ಲಕ್ಷಣವೆಂದರೆ, ಅನೇಕ ಕಡೆಗಳಲ್ಲಿ 
ಅದು ಮಿಂಚಿಸುವ ಬಹುಶ್ರುತತ್ವ(£001600101911). ಇಂಗ್ಲೀಓಿನ ಉದ್ದಾಮ 
ಪಂಡಿತರಾಗಿ, ಪ್ರೂಫೆಸರರಾಗಿ ಕೆಲಸ ಮಾಡಿದ ಅವರ ಪ್ರಜ್ಞಾಪಾತಳಿಯಲ್ಲಿ ಅವರು 
ಓದಿ ಅರಗಿಸಿಕೊಂಡ ಅನೇಕಾನೇಕ ಕವಿಗಳ-ಕಾವೃಪದಗಳ ಅನುರಣನ 
'ಅನಿವಾರ್ಯ. "ಒಂದು ಮಗುವಿನ ರೇಲ್ವೆ ರಮ್ಮಕತೆ'ಯೆಂಬ ಕವನದಲ್ಲಿನ ಈ 
ಸಾಲುಗಳು ಬ್ಲೇಕ್‌ ಕವಿಯ ಕವನವೊಂದನ್ನು ಪ್ರತಿಧ್ವನಿಸುವಂತಿದೆ ಃ 

In what dreamlit forests 

ls your Whistle blowing ? 


ಅದರಂತೆ, 


ಲಿ God, if winter winds are rough and strong 
Give me the heart that turns then into spring 


೧೩೨ 


ಕರ್ನಾಟಕ ಭಾರತಿ 


ಎ೦ಬ ಸಾಲುಗಳಲ್ಲಿ, ಶೆಲ್ಲಿಯ 
He is gone to the Dandi marches (Gandhiji) 


ಎಂಬಲ್ಲಿ ವಾಲ್ಫರ್‌ ಸ್ಕಾಟ್‌ನ 'Lಂಲಗಗvar' ಎಂಬ ಕವನದ ಛಂದಸ್ಸು ಹಾಗೂ 
ಭಾಷೆಯ ಛಾಯೆಯನ್ನು ಕಾಣಬಹುದಾಗಿದೆ. ಕೀಟ (೧6೩19) ಕವಿಯ ಪಾಲಿಗೆ 
ಹೇಗೋ ಹಾಗೆ ಗೋಕಾಕರಿಗೂ ಸೌಂದರ್ಯದಲ್ಲಿಯೇ ಸತ್ಕದರ್ಶನವಿದೆ : 


Plunge into this infinity of beauty 
And gather truth. (The Rhythm and Beauty of Earth) 


ಈ ಪಂಡಿತಪ್ರತಿಭೆಯ ಉತ್ತಮೋತ್ತಮ ಅವಿಷ್ಕಾರವೆಂದರೆ ಸಮನ್ವಯ 
ಪ್ರಜ್ಞೆ. ಗೋಕಾಕರ ಕಾವ್ಯಧಾರೆಯಲ್ಲಿ ಕಾಣಬರುವುದು ಬುದ್ಧ ಹಾಗೂ ಕ್ರಿಸ್ತ, 
ಹೆಲನ್‌ ಹಾಗೂ ಪದ್ಮಿನಿ, ರಾಮರಾಜ್ಯ ಹಾಗೂ ನ್ಯೂಜಿರುಸಲೆಮ್‌, ಶಿವ-ಪಾರ್ವತಿ 
ಹಾಗೂ ಜ್ಕುನೋ-ಜ್ಕೂಓಟರ್‌-ಇವರನ್ನೆಲ್ಲ ಒಳಗೊಂಡ, ಆಧುನಿಕಯುಗಕ್ಕನು 
ಗುಣವಾದ, ಸಂಕೀರ್ಣಪ್ರಜ್ಞಿ - ಯಾವ ವೈರುದ್ಧಗಳನ್ನೊಳಗೊಳ್ಳದ ಸಮನ್ನಯ 
ಪ್ರಜ್ನಿ ಪರಕೀಯ ಸಂಸ್ಕತಿಯ ಉತ್ತಮೋತ್ತಮ ಅಂಶಗಳನ್ನೊಳಗೊಂಡ 
ಭಾರತೀಯವಪ್ರಜ್ಜಿ. 

ಗೊಣಾಕರ ಪ್ರತಿಭಾವೈಶಿಷ್ಟದ ಹೊಳಹು ಕಂಡುಬರುವದು - ಇಂಗ್ಲೀಷ 
ಭಾಷೆಗೆ, ಸಂಸ್ಕೃತಿಗೆ ಸಹಜವಲ್ಲದ ಕಲ್ಪನೆಗಳಿಗೆ ಭಾವಸಂಕೀರ್ಣಗಳಿಗೆ 
ಸಮಾಸಪದಗಳನ್ನು ಸೃಷ್ಟಿಸುವಲ್ಲಿ. 


| felt the mighty moon-stir in my mind (The Moon-Man) 


ಎಂಬ ಉಕ್ತಿಯಲ್ಲಿ ಚಂದ್ರನ ಪ್ರಭಾವದಿಂದಾಗಿ ಸಮುದ್ರದಲ್ಲುಂಟಾಗುವ 
ಬೊಬ್ಬುಳಿಯ ಕಲ್ಪನೆ 11007-5 ಎಂಬ ಸಮಾಸಪದದಲ್ಲಿ ಸೂಚಿತವಾಗುತ್ತದೆ. 
"ಶಂಕರಗೌಡ' ಎಂಬ ಕವನದಲ್ಲಿ ಬರುವ The winds of Passion blow dark 
6990 ಸಾಲಿನಲ್ಲಿ, ೮೩1-6990 ಎಂಬ ಸಮಾಸಪದದಲ್ಲಿ ರಾಬರ್ಟ ಫ್ರಾಸ್ಕನ'The 
woods are lovely, dark and deep’ ಎ೦ಬ ಸಾಲಿನ ಅರ್ಥವತ್ತತೆಯನ್ನು 
ಇನ್ನೂ ಸಾಂದ್ರವಾಗಿ, ಬೇರೊಂದು ಅರ್ಥವನ್ನು ಸೂಸುವ ಹಾಗೆ, ತುಂಬಲಾಗಿದೆ. 
ಅಲ್ಲದೆ, '10%/ 68/4-6990' ಎ೦ಬ ಪದವೇ ವಿಶಿಷ್ಟ ಪ್ರಯೋಗ. ಅನೇಕ ಕಡೆಗೆ, 
ಸಾಂದರ್ಭಿಕ ಅವಶ್ಯಕತೆಗಮುಗುಣವಾಗಿ ಇಂಥ ಸೃಷ್ಟಾತ್ಮಕ ಭಾಷಾಪ್ರಯೋಗ 
ವನ್ನು ನಾವು ಗೋಕಾಕರಲ್ಲಿ ಕಾಣಬಹುದಾಗಿದೆ. 'Hಂrizon', ‘diamond’ 
ಮುಂತಾದ ನಾಮಪದಗಳನ್ನು ಕ್ರಿಯಾಪದಗಳನ್ನಾಗಿ ರೂಪಾಂತರಿಸಿ, 
‘horizoned', ‘diamonded’ ಎ೦ದು ಬಳಸಿದ್ದಾರೆ. ಅಂತಯೆ'Pilgrim' ಎಂಬ 


೧೩೩ 


ಗೊತಾಕ : ಇಂಗ್ಲೀಷ ಬರಹಗಳು 


ಪದವನ್ನು ಕ್ರಿಯಾಪದವನ್ನಾಗಿ ಬಳಸುತ್ತಾರೆ. ಈ ಮಣ್ಣು ಶರೀರದಲ್ಲಿ ಆತ್ಮದ 
ಬೆಳಕನ್ನು ತುಂಬಿಕೊಂಡು ಬಂದಿರುವ ಅರವಿಂದರ ಜನ್ಮಾವತಾರವನ್ನು 'Lಃಗ- 
housed in clay’ ಎ೦ಬ ವಿಶಿಷ್ಟ ಪದಪ್ರಯೋಗದಿಂದ ಬಹಳ ಪರಿಣಾಮಕಾರಿ 
ಯಾಗಿ ವೈಂಜಿಸಿದ್ದಾರೆ. '7೧6 5೧೩«6' ಎ೦ಬ ಕವನದಲ್ಲಿ, ಅಡ್ಡಲಾಗಿ ಬಿದ್ದಿರುವ 
ಹಾವನ್ನು "ಕತ್ತಲಿಗೆ ಹೊಸತಿಲವಾಗಿ “thresholding the night ಎಂಬ 
ಹೊಚ್ಚಹೊಸ ಕಲ್ಪನೆಯ ಅಭಿವ್ಯಕ್ತಿಗೆ ಭಾಷೆಯನ್ನು ಹೂಸೆಯುತ್ತಾರೆ. 


ಗೋಕಾಕರು ಬರೀ ಶಬ್ದಚಮತ್ಮತಿಯನ್ನು ತೋರುವವರಲ್ಲ ; ಅವರದು 
ಹಲವೆಡೆ ಸೃಜನಾತ್ಮಕ, ನವ-ನವೀನ ಪ್ರಯೋಗ. ನೆಹರೂರವರು ದೇಶದ 
ಜನತೆಯ ಕಣ್ಮಣಿಯೆಂಬ ಕಲ್ಪನೆಯನ್ನೂ, ಅವರ ಮನೆತನ ಮೂಲತಃ 
ಕಾಶ್ಮೀರದಿಂದ ಬಂದದ್ದೆಂಬ ಸಂಗತಿಯನ್ನೂ ಹೊಸೆದು 16 was ಗ 
Cashmere apple of our eye ಎಂದು ಹೇಳುತ್ತಾರೆ. ಸೇಬುಗಳಲ್ಲಿ ಕಾಶ್ಮೀರ 
ಸೇಬು ವಿಶೇಷದ್ದು ಎಂಬರ್ಥವೂ ಮೇಲಿನ ಪದೋಕ್ತಿಯಲ್ಲಿ ಧ್ವನಿತವಾಗುವುದೂ 
ಇಲ್ಲಿನ ವಿಶೇಷತೆ. ಇಂತಹದೇ ಒಂದು ಕಲ್ಪನೆಯನ್ನು Christ was your 
carpenter of souls ಎ೦ಬ ಕಾವ್ಕೋಕ್ತಿಯಲ್ಲಿ, ಕ್ರಿಸ್ತನ ತಂದೆ ಬಡಿಗನಾಗಿದ್ದ 
ಸಂಗತಿಗೇ ಹೊಸ ಅರ್ಥ ಹೊಸೆದು ಕ್ರಿಸ್ತನಿಗೆ "ಆತ್ಮಗಳಿಗೆ ಹೊಸ ರೂಹು ನೀಡುವ 
ಬಡಿಗ' ಎಂದು ಅನ್ವರ್ಥಕವಾಗಿ ಹೇಳಲಾಗಿದೆ. The Avatar ಎಂಬ ಕವನದಲ್ಲಿನ 

The Divine asks for a pearl 

And man gives him a precious stone 
ಎಂಬ ಸಾಲುಗಳಲ್ಲಿ ಮಾನವನು ದೇವರು ಬೇಡುವ ಮುತ್ತನ್ನು (ಇದಕ್ಕೆ 
ಸಾಂಕೇತಿಕ ಅರ್ಥ ಇದೆ - "ಆತ್ಮ' ಎಂದು) ಕೊಡುವ ಬದಲು, ವಜ್ರ-ವೈಢೂರ್ಯ 
ಗಳನ್ನು ನೀಡುತ್ತಾನೆ. ತನ್ನ ಐಸಿರಿಯನ್ನು ಪ್ರದರ್ಶಿಸುವ ಭಕ್ತಿಯನ್ನು ಆದರೆ ಈ 
ನೈವೇದ್ಯ ಆತನಿಗೆ ಸಲ್ಲ - ಎಷ್ಟು '0/601009' ಆಗಿದ್ದರೂ, ಅದು ಕಲ್ಲಿಗೆ ಸಮ 
ಎಂಬರ್ಥ ಇಲ್ಲಿ ಧ್ವನಿತವಾಗುತ್ತದೆ. 

ಕಾವೈಸ್ಫೂರ್ತಿಯ ಕುಲುವೆಯಲ್ಲಿ ಭಾಷೆ ಹಾಗೂ ಕವಿಕಲ್ಪನೆ ಎರಡೂ 
ಬೆಸೆದುಕೊಂಡು, ಅನನ್ಕರೀತಿಯ ಅರ್ಥವಿನ್ಕಾಸ ಹಾಗೂ ಪ್ರತಿಮಾರೂಪವನ್ನು 
ಧಾರಣೆಮಾಡುವ ಕ್ರಿಯೆ-ಕ್ರಿಯಾ ವಿಧಾನ ಮನನೀಯ. ನಾವು ಅದನ್ನು 
ಅಬ್ಸಸಿಸಿದಷ್ಟೂ ಆನಂದ-ವಿಸ್ಮಯಗಳನ್ನುಂಟು ಮಾಡುತ್ತದೆ. ಏಕಕಾಲಕ್ಕೆ ಸತ್ಯದ 
ಅನೇಕ ಮಜಲುಗಳ, ಆಯಾಮಗಳ ದರ್ಶನಮಾಡಿಸುವ ಈ ಶಬ್ದ ಮೋಡಿ, 
ಅಸದೃಶವಾದುದು. 


ಗೋಕಾಕರು ಇಂಗ್ಲಿಷ ಭಾಷೆಯ ಲಯದ ಮೇಲಾಗಲೀ, ಪ್ರಾಸವಿನ್ಕಾಸದ 


೧೧೪ 


ಕರ್ನಾಟಕ ಭಾರತಿ 


ಸಹಜತೆ-ಸುಭಗತೆಯ ಮೇಲಾಗಲೀ ಪಡೆದಿರುವ ಪ್ರಭುತ್ವವೂ ಅಸಾಧಾರಣ. 
ಅವರು ತಮ್ಮ ಹಾಸ್ಕ ಅಥವಾ ವಿಡಂಬಕೆದೃಷ್ಟಿಯನ್ನು ಪ್ರಾಸದ ಮೂಲಕ 
ಖುಂಚಿಸುವುದುಂಟು. ಉದಾಃ 


Touch woman and she is but thorn 
Man 15 a fool both made and born. (A Husbond in Love) 


Delivering Sermons on the Mount 

That must be taken with a discount’ (The Nationalist) 

ಹಾಓ್ಮ್ಕನ್ನ(ಗಂpkಗs)ನಂತೆ ಗೋಕಾಕರು ಶಬ್ದನಾದಭ್ಬಂಗದ ಬೆನ್ನೇರಿ 
ಅರ್ಥಲೋಕದ ಸಂಚಾರ ಮಾಡುವುದೂ ಉಂಟು. ಉದಾಹರಣೆಗಾಗಿ 


Dripping, dropping, draping mist (‘Mist’) 
ಎಂಬ ಸಾಲಿನಲ್ಲಿ ಶಬ್ದನಾದಸಾದೃಶ್ಯವೂ ಅರ್ಥೌಚಿತ್ಕವೂ ಮೇಳವಿಸಿವೆ. 
ಗೋಕಾಕರ ಕಾವ್ಕರಚನಾತಂತ್ರಸಿದ್ಧಿಯೂ ಅಬ್ಲಸನೀಯ ಃ 

‘yes, North Gujarat is my home’ 


ಎಂದು ಆಡುಭಾಷೆಯ ರೀತಿಯಲ್ಲಿ ಕವನವೊಂದನ್ನು(/15೧808/) ಪ್ರಾರಂಭಿ 
ಸುತ್ತಾರೆ. ಶ್ಲೋಕರಚನಾವೈವಿದ್ಯವೂ ಅವರ ತಂತ್ರನಿದ್ಧಿಗೆ ಸಾಕ್ಷಿ (ಉದಾಹರಣೆಗೆ 
ಅವರ 'ಸಗ Air Journey’ ನೋಡಿ). 


The Song of life and other poems ದ ಹೊದಿಕೆಯ ಮೇಲಣ 
ವಿಮರ್ಶಾ ಉದ್ಯರಣವು(01೬0) ಗೋಣಾಕರ ಕಾವ್ಯವಸ್ತುವಿನ, ಕಾವ್ಮವಿಚಾರ 
ಧಾರೆಯ ವೈವಿಧ್ಯವನ್ನು ಘೋಸುತ್ತದೆ. 

" Here are poems on the contemporary Indian scene and 
poems which reveal man as a pilgrim of eternity ; poems which 


explore the meaning of life in the text and context of the writer's 
own personality... poemsthatare romantic, with others that are 


modernist.” 

ಗೋಣಾಕರದು ಬರೀ ಆಕಾಶದಲ್ಲಿ ಓಲಾಡುವ, ಚಿಕ್ಕೆಗಳ ಚುಂಬಿಸಬಯಸುವ 
(ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿನ ನವೋದಯಕಾಲದ) ರಮ್ಮಪ್ರಕೃತಿಯಷ್ಟ6ಅಲ್ಲ. 
ಅದರಲ್ಲಿ ಧರಿತ್ರಿಯ ಮೇಲಿ ಓಡಾಡುವ ಮಗುವಿನ ಸರಳತೆಯ್ನೂ, ನಿತ್ಕಸತ್ಮದ 
ಸಾಮಾನ, ಸಂಗತಿ!ಘಟನೆಗಳನ್ನು ಗಮನಿಸುವ ವಾಸ್ತವತಾಪ್ರಜ್ಞಿಯನ್ನೂ 
ಕಾಣುತ್ತೇವೆ. ಉದಾಹರಣೆ : 'A Maiden on Womanhood’ ಎಂಬ ಕವನ 
ದಲ್ಲಿನ ಈ ಉಪಮೆಯನ್ನು ನೋಡಿಃ 

೧೩೫ 


ಗೊಣಾಕ : ಇಂಗ್ಲೀಷ ಬರಹಗಳು 


The Pandavas divided Draupadi 
As children would a guava 
(ಮಕ್ಕಳು ಪೇರಲಹಣ್ಣನ್ನು ಹಂಚಕೊಳ್ಳುವ ರೀತಿಯಲ್ಲಿ ಪಾಂಡವರು 
ದ್ರೌಪದಿಯನ್ನು ಹಂಚಿಕೊಂಡರು?) ಆ ಕವನದ ಮುಖ್ಯ ಆಶಯವಾದ ಹೆಣ್ಣಿನ 
ಕ್ಲೇಶ, ಗೋಳು, ವಿವಶತೆಯನ್ನು ಮನದಟ್ಟಾಗಿಸುವಾಗಲೂ, ಈ ಉಪಮೆಯ 
ಸರಳತೆ-ಸಾಮಾನೃತೆ ಗೋಕಾಕರ ವಾಸ್ತವತಾಪ್ರಜ್ಞೆಗೆ ಕನ್ನಡಿ ಹಿಡಿಯುತ್ತದೆ. 
ಕಹಿರಹಿತ ವಿಡಂಬನೆಯಂತೂ ಗೋಕಾಕರ ತಿಳಿಹಾಸದೊಡಗೂಡಿ ಬಹು 
ಸುಂದರವಾಗಿ ಒಡಮೂಡಿ ಬರುವುದುಂಟು. ಉದಾಹರಣೆಗೆ, ಇದೇ ಕವನದಲ್ಲಿ 
ಸಂಸ್ಕೃತ ಕವಿಗಳನ್ನು ಗೋಕಾಕರು ವಿಡಂಬಿಸಿದ ರೀತಿಯನ್ನು ಗಮನಿಸಬಹುದು: 
But they sinned against our kind. 
They measured our waists and listed us 
Ass lion-waisted, deer-shaped, elephantine. 
They in their emporium humg us limb by limb, 
Likening the nose to the champak, eyes to the bees... 


ಗೋಕಾಕರು ಸ್ವಾತಂತ್ರ್ಯೋತ್ತರ ಭಾರತದ ಸ್ಥಿತಿ-ಗತಿ ನೋಡಿ ಕೆರಳಿದ್ದಾರೆ-ಅವರ 
ಸಾಮಾಜಕಪ್ರಜ್ಞೆ ಇಂಥ ಸಂದರ್ಭಗಳಲ್ಲಿ ಮಾರ್ಮಿಕವಾದ ಅಣಕುನುಡಿಗಳಲ್ಲಿ 
ಅಭಿವೃಕ್ತಿಗೊಳ್ಳುವುದುಂಟು. 'The Curshed 10106' ಎಂಬ ಕವನದಲ್ಲಿ 
ನಾಯಿಯೊಂದು ಕಾರಿನ ಕೆಳಗೆ ಸಿಕ್ಕು ಸತ್ತ ದೃಶ್ಯಗಳನ್ನು ಚಿತ್ರಿಸುತ್ತ 

In this wide world where each man lives his 

own sweet life at the expenses of others 


Where to live is to tyrannize in the right royal sense, 
ls it 50 grave on error 


That a dog should be trampled down by a car? 


ಎಂದು ಪ್ರಶ್ಲಿಸುವಲ್ಲಿ ಕವಿಯ ಲೇಖನಿ ಅಣಕುನುಡಿಯ ಮೊನಚನ್ನು ಪಡೆಯು 
ವುದುಂಟು. 


ಗೋಕಾಕರ ಕಾವ, ಒಂದು ಕಡೆ ಮುಗ್ಧತೆಯ ಧ್ರುವವನ್ನು ಮುಟ್ಟಿದರೆ, 
ಇನ್ನೊಂದೆಡೆ ಪಾರಮಾರ್ಥಿಕ ಚಿಂತನೆಯ ಧ್ರುವವನ್ನು ತಲುಪುತ್ತದೆ. 
ಯೌವನಕ್ಕೆ ಸಹಜವಾದ (ದಾಂಪತ್ಕಕ್ಕೆ ಹೊರತಾದ) ಪ್ರೇಮ ಗೋಕಾಕರ 
ಜೀವನದಲ್ಲಿ ಇಣುಕಿಲ್ಲವೆಂದಲ್ಲ. 'A husband in love’ ಎಂಬ ಕವನ, ಇಂಥ 
ಪ್ರೇಮ ಪ್ರಕರಣದ ಕುರಿತಾದ್ದು ; ಅದರಲ್ಲೂ ಅವರ ಮುಗ್ಧ ನಿಷ್ಕಪಟ ಹೃದಯದ 
ಪ್ರತಿಬಿಂಬವನ್ನೇ ನಾವು ಕಾಣುತ್ತೇವೆ. ಆ ಪ್ರೇಯಸಿಯೊಂದಿಗೆ “ಸಮಾಗಮ' ವೆಂಬ 


೧೧೬ 


ಕರ್ನಾಟಕ ಭಾರತಿ 


ಸಲ್ಲದ ವಿಚಾರವನ್ನು ಕೂಡ ಮಾಡುವುದೆಂದರೆ ಆಕೆಯ ಲಾವಣ್ಯಕ್ಕೆ ಅಪಚಾರ 
ಬಗೆದಂತೆ ಎಂದು ಅತ್ಕಂ೦ತ ಸುಸಂಸ್ಕತ ಹೃದಯದ ಈ ಕವಿ ಬಗೆಯುತ್ತಾನೆ. 
ಗೋಕಾಕರ ದೃಷ್ಟಿಯಲ್ಲಿ ಪ್ರೇಮವೆಂದರೆ ' the call of mind to mind.’ ಅಲ್ಲದೆ, 

When two souls 

Love and are one on eanth, they live transfigured 

The human made devine. 


ದಾಂಪತ್ಕಪ್ರೇಮವೂ ಒಂದು ತೆರನಾದ, ಯೋಗವೇ ಸೈ ಎಂದು ಅವರು 
ಹೇಳುವುದುಂಟು. ಇಡೀ ಮಾನವಜೀವನವೇ ದೈವಸಾಕ್ಸಾತ್ಕಾರಕ್ಕೆಳಸುವ ಒಂದು 
ಯಜ್ಞ. 

A Seedling sprouting through the soul 

And growing towards the sky .... 


ಎಂದಾಗ, ಸತಿಪತಿಗಳೊಂದಾದ ಭಕ್ತಿಯೂ ಇಂಥ ದೈವಸಾಕ್ಸಾತ್ಕಾರದ 
ಸಾಧನಾಮಾರ್ಗ. 


ಹದಿನೇಳನೆಯ ಶತಮಾನದಲ್ಲಿ ಮೆಟ್ಕಾಸ್ಟಿಜಿಕೆಲ್‌(!161800)/610೩) 
ಕವಿಗಳು ಗಂಭೀರಚಿ೦ತನೆಯ್ನೂ ಭಾವನಾ ಉತ್ಕಟಿತೆಯನ್ನೂ ಒಂದಾಗಿ 
ಹೊಸೆದು ಸೃಷ್ಠಿಸಿದ ಕಾವ್ಯದಂತೆ, ಆಧುನಿಕಯುಗಕ್ಕನುಗುಣವಾದ ಸಂಕೀರ್ಣ 
ಪ್ರಜ್ಞೆಯು. ಒಮ್ಮುಖದ ಸಂವೇದನಾಶೀಲತೆ(Unified Sensibility)ಯುನ್ನು 
ಹೊಂದಿದ್ದಾಗ, ಶ್ರೇಷ್ಠಕಾವ, ಹೊರಹೊಮ್ಮಬಲ್ಲದು. ಅಂಥ ರಸಧಾರೆ ಗೋಕಾಕರ 
ಕಾವೈದಲ್ಲಿ ಅಲ್ಲಲ್ಲಿ ಚಿಮ್ಮುವುದನ್ನು ನಾವು ಕಾಣಬಹುದು. ಉದಾಹರಣೆಗಾಗಿ, 
‘English Words’ ಎಂಬ ಕವನದ ಈ ಸಾಲುಗಳನ್ನು ಗಮನಿಸಬಹುದು 

Inthe beginning was the word 

And the word was God. 

The Word is in the middle 


And the Word is Man. 
In the end will be the Word 


And the Word will be God in Man. 
ಗೋಣಾಕರ ಕಾವದಲ್ಲಿ ದೋಷಗಳಿಲ್ಲವೆಂತಲ್ಲ. ಉದಾ: 


If my soul were to encompass in flight ಟ್‌ | 
The seven worlds and even if aeons passed in bliss of being 
("The Song of Earth’) 


೧೩೭ 


ಗೋಕಾಕ: ಇಂಗ್ಲೀಷ ಬರಹಗಳು 


ಎಂಬುವಲ್ಲಿ ಎರಡನೇ ಸಾಲಿನಲ್ಲಿ ಗದ್ಯದ ಛಾಯೆ ನುಸುಳುವುದು. ಅಲ್ಲದೆ, 
ದೇಶೀಯ ಪದಗಳಿಗೆ(ರಾಜಾರಾವ್‌ ಇವರಂತೆ) ಇಂಗ್ಲೀಓನಲ್ಲಿ ಸಮಾಸ 
ಪದಗಳನ್ನು ಸೃಷ್ಟಿಸುವಲ್ಲಿ, ಒಮೊಮ್ಮೆ ಆ ಪರಕೀಯ ಭಾಷೆಯ ಜಾಯಮಾನಕ್ಕೆ 
ಒಗ್ಗದ ಪದಗಳನ್ನೂ ಸೃಷ್ಟಿಸುವುದುಂಟು. ಉದಾಹರಣೆಗೆ, "ನಖಶಿಖಾಂತ' ಎಂಬ 
ಪದಕ್ಕೆ '1॥0-100' ಎಂಬ ಪದವನ್ನು ಗೋಕಾಕರು ಬಳಸಿದ್ದಾರೆ : 
‘burning tip-top at the shame’ ("Lokamanya Tilak") 

ಅದು ಸಾಧುವೆಂದು ಹೇಳಲಿಕ್ಕಾಗಲಿಲ್ಲ (ಇದು ವಸ್ತುತಃ '!॥0-10-100' ಎಂದಿದ್ದು 
ಮುದ್ರಣದಲ್ಲಿ (10-100 ಎಂದು ಆಗಿರಲೂಬಹುದು). 


ಒಟ್ಟಿನಲ್ಲಿ, ಗೋಕಾಕರು ಇಂಗ್ಲೀಒನಲ್ಲಿಯೂ ಅತ್ಯುತ್ತಮ ಭಾವಗೀತೆಗಳನ್ನು 
ಬರೆದ ಭಾರತೀಯ ಕವಿಗಳಲ್ಲೊಬ್ಬರು ಎಂಬ ಅಭಿಮತ ಬೇರೂರಿ ನಿಲ್ಲುತ್ತದೆ. 
ಆಕಾಶಬನ್ನೇ ಅಬ್ಬಕೊಳ್ಳುವ ಟಾಗೋರರ ಆದರ್ಶವಾದಿತ್ವ, ಅಮೂರ್ತ ಆಧ್ಯಾತ್ಮಿಕ 
ಜಗತ್ತಿನ ಸೂತ್ರಗಳನ್ನು ಮೂರ್ತಿಕರಿಸಿದ ಅರವಿಂದರ ಕಲ್ಪನಾಸಾಮರ್ಥ, 
ಸರೋಜಿನಿ ನಾಯ್ದುರವರ ಕಾವ್ಯಶೃಂಗಾರ-ಇವುಗಳೆಲ್ಲವೂ ಗೋಕಾಕರ ಕಾವದಲ್ಲಿ 
ಮುಪ್ಪುರಿಗೊಂಡಿವೆ. ಗೋಕಾಕರ ಕಾವ್ಯ-ನೆಯ್ಗೆಯಲ್ಲಿ ಮೆಟ್ಭಾಹಿಜಿಕಲ್‌ 
ಕವಿಗಳಲ್ಲಿ ಕಂಡುಬರುವ ಮೂಲಭೂತ ಬೌದ್ಧಿಕ ಕಸರತ್ತು(Fundamental 
0೩1೧-೫೦) ಇರುವುದಲ್ಲದೆ, ಇಂಗ್ಲೀಷ ಅಭಿವೃಕ್ತಿ-ಮಾಧ್ಯಮವನ್ನು 
ಸೃಷ್ಟಾತ್ಮಕವಾಗಿ ದುಡಿಸಿಕೊಳ್ಳುವ ಸಾಮರ್ಥ, ಆ ಭಾಷೆಯ ತಾಳ-ಲಯಗಳ 
ಮೇಲೆ ಹೊಂದಿರುವ ಪ್ರಭುತ್ವ, ಕಾವೃತಂತ್ರಸಿದ್ಧಿ ಸೂಕ್ಮ್ಮಸಂವೇದನಾಶೀಲತೆ, 
ಆದರ್ಶಪರತೆ, ಕಲ್ಬನಾವಿಲಾಸ, ಹೃದಯಸಂಪನ್ನತೆ, ಸಮನ್ಹಯ ವಿಚಾರಧಾರೆ 
ಮುಂತಾದವುಗಳನ್ನೆಲ್ಲ ಸಮನಿಸಿಕೊಂಡ ಗೋಕಾಕರು ಭಾರತೀಯ 
ಆಂಗ್ಲಕವಿಗಳಲ್ಲೇ ಭೀಮಕಾಯದ ವ್ಯಕ್ತಿ. 


ಗೋಕಾಕರ Narahari : Prophet of new India ಎಂಬ ಕೃತಿ, ಅವರು 
ಆಂಗ್ಲಭಾಷಯಲ್ಲಿ ಬರೆದ ಏಕಮೇವ ಕಾದಂಬರಿ. ತನ್ನದೇ ಆದ ವಿಶಿಷ್ಟ 
ಪ್ರಕಾರವನ್ನು ಸ್ಥಾಒಸಿದ ಈ ಕಾದಂಬರಿ, ಏಕಮೇವಾದ್ದಿತೀಯವೂ ಹೌದು. 


೧೨೬೮ ಪುಟಗಳಷ್ಟು ಬೃಹದ್ಗಾತ್ರದ “ಸಮರಸವೇ ಜೀವನ' ಎಂಬ ಗೋಕಾಕರ 
ಕನ್ನಡ ಕಾದಂಬರಿ ಪರಿಸಮಾಹ್ಮಿಗೊಳ್ಳುವದು ಈ ಇಂಗ್ಲೀಷ ಕಾದಂಬರಿಯಲ್ಲಿ ! 
ಕಥೆಯ ಎಳೆಗಳನ್ನು ಆ ಕಾದಂಬರಿಯ ಕೊನೆಯಲ್ಲಿ ಎಲ್ಲಿ ನಿಲ್ಲಿಸಲಾಗಿದೆಯೋ, 
ಅಲ್ಲಿಂದ ಎತ್ತಿಕೊಳ್ಳಲಾಗಿದೆ, ನರಹರಿಯಲ್ಲಿ. “ಸಮಸರವೇ ಜೀವನ' ಓದಿರದವರು 
ಇದನ್ನು ಸ್ವಯಂಪೂರ್ಣಹಾಗೂಸ್ವಂತತ್ರ ಕಾದಂಬರಿಯಂತೆ ಓದಲೂ ಬರುತ್ತದೆ 
(ಒಂದೆರಡು ಕಡೆ ಮಾತ್ರ - ಉದಾ, ವಿಷ್ಣು ಹಾಗೂ ಪ್ರಮೀಳೆಯರ ವಿರಸದ ಕಾರಣ 


೧೧೩೮ 


ಕರ್ನಾಟಕ ಭಾರತಿ 


ಏನು ? ಎಂಬುದರ ಬಗೆಗೆ ಓದುಗನ ಕುತೂಹಲ ನಿರಾಸೆಗಳೊಳ್ಳುತ್ತದಷ್ಟೇ). ಆ 
ಕನ್ನಡ ಕಾದಂಬರಿಯನ್ನೋದಿದವರು ಇದನ್ನು ಅದರ ೦17/೧೩0೧ and 
apotheosis ಅರ್ಥಾತ್‌ "ಗೌರಿಶಂಕರಶಿಖರ'ವೆಂತಲೂ ಬಗೆಯುಬಹುದಾಗಿದೆ. 


ಧಾರವಾಡದ ಮೊಗ್ಗಾವಿಯಿಂದ ಪ್ರಾರಂಭವಾಗಿ, ಇಡೀ ಆರ್ಯಾವರ್ತವನ್ನೇ 
ಸುತ್ತಿದ್ದಲ್ಲದೆ, ಐರೋಪ್ಕ-ಅಮೇರಿಕಾ ಖಂಡಗಳನ್ನೂ ತನ್ನ ಭೂಮಿಕೆ (೦೩೧೪೩೨) 
ಯಲ್ಲಿ ಒಳಗೊಳ್ಳುವ, ಒಂದು ತಲೆಮಾರಿನ ಅನೇಕ ಪಾತ್ರಗಳನ್ನು-ನರಹರಿ, 
ಕುಸುಮಾ, ಶೀನು, ಸುಶೀಲಾ, ವಿಷ್ಣು, ಪ್ರಮೀಳೆ, ಕೇಶವ, ತಿಪ್ಪ, ಭೀಮು 
ಮುಂತಾದ - ಅವರವರ ವೈವಿಧ್ಯ-ವೃಶಿಷ್ಟ್ಯ-ಪ್ರತ್ನೇಕತೆಯೊಂದಿಗೆ ನಮ್ಮ ಕಣ್ಲುಂದೆ 
ಮೂರ್ತವಾಗಿ ನಿಲ್ಲುವಂತೆ ಕಡೆದಿಡುತ್ತ, ಅವರ ಜೀವನದೊಂದಿಗೆ ಬೆರೆತು 
ಬೇರ್ಪಡುವ, ಬೇರಾಗಿ ಮತ್ತೆ ಬೆರೆಯುವ, ವಿಭಿನ್ನಭಾಷೆಯ, ಸಂಸ್ಕೃತಿಯ, 
ಸಂಪ್ರದಾಯಗಳ ಇತರ ಅನೇಕಾನೇಕ ಪಾತ್ರಗಳ ಜೀವನವಾಹಿನಿಗಳ ನಕ್ಸೆಯನ್ನೂ 
ನೀಡುತ್ತ, ಒಟ್ಟಂದದಲ್ಲಿ ಜೀವನದ ಅಸಂಖ್ಯಮುಖಗಳನ್ನು ಕಂಡರಿಸುವ 
ವಿರಾಬ್‌ದರ್ಶನವೊಂದರ ಅನುಭವ ಮೂಡಿಸುತ್ತ ಸಾಗುವ ಈ ಮಹಾಕಾವ್ಕ 
ಗಾತ್ರದ ಕಾದಂಬರಿ(೯0€1೮/. ೧೦೪6)ಯ ಎಳೆಗಳನ್ನು, ಕಾದಂಬರಿಕಾರರು 
ಅಲ್ಲಿಂದಲೂ ಮುಂದುವರಿಸಿ, ಅವುಗಳನ್ನೆಲ್ಲ ಅಚ್ಚುಕಟ್ಟಾಗಿ ಜೋಡಿಸಿ, ಕಥಾನಕದ 
ನೆಯ್ಗೆ ಪೂರ್ಣಗೊಳ್ಳುವಂತೆ ಮಾಡುತ್ತಾರೆ, ಈ ಇಂಗ್ಲೀಷ ಕಾದಂಬರಿಯಲ್ಲಿ. 


ಈ ಕಾದಂಬರಿ ಪ್ರಾರಂಭವಾಗುವದು ನಿರ್ಮಲಾ ನದಿಯ ತಟದಲ್ಲಿ, ನರಹರಿ 
“ಪೂರ್ಣಜೀವನದ ಕೇಂದ್ರ'ವೆಂಬ ಆಶ್ರಮ ಸ್ಥಾಹಿಸಿ ೩೫ ವರ್ಷಗಳೇ ಸಂದ 
ಸಮಯದಿಂದ (ಅನಂತರ ಕಥೆಯ ಓಟ ಹಿನ್ನೋಟದಿಂದ). ನರಹರಿಗೆ ಅರವತ್ತು 
ವರ್ಷಗಳು. ಆತನ ಪ್ರೇರಕಶಕ್ತಿಯಾದ, ಆಶ್ರಮದ ಚೈತನ,ಸೆಲೆಯಾದ ಹೆಂಡತಿ 
ಕುಸುಮಾ ಕಣ್ಮರೆಯಾಗಿದ್ದರೂ ಆಕೆಯ ಅಮೂರ್ತಚೇತನ ಆಶ್ರಮವನ್ನು 
ಆವರಿಸಿದೆ. ಇವರಿಬ್ಬರೂ ರಾಮಸೀತೆಯರಂತಿದ್ದರೆ, ಇವರಿಗೆ ಲಕ್ಷ್ಮಣನಂತಿದ್ದ 
ಅಂಬಾದಾಸನು ತನ್ನ ಒತ್ರಾರ್ಜಿತ ಸ್ಥಿರಾಸ್ಸಿಯನ್ನು ಆಶ್ರಮಸ್ಕಾಪನೆಗೆ ನೀಡಿ, 
ನೆರವಾಗಿದ್ದಾನೆ. ಆಶ್ರಮದಲ್ಲಿ ಚಿರಸ್ಥಾಯಿಯಾಗಿ ವಾಸಿಸಲು ಶೀನು, ಆತನ 
ಎರಡನೆಯ ಹೆಂಡತಿ ಆಲೀಸ್‌ ಹಾಗೂ ಅವರ ಮಗ ಅರುಣ ಬಂದಿದ್ದಾರೆ. 
ಬೇರ್ಪಟ್ಟ ದಂಪತಿಗಳಾದ ವಿಷ್ಣು ಹಾಗೂ ಪ್ರಮೀಳೆಯರೂ ಬಂದಿದ್ದು, ಮತ್ತೆ 
ಸಮರಸದ ಬಾಳ್ವೆ ಬಾಳುತ್ತಿದ್ದಾರೆ. ಸಹಸ್ರಾರು ವರ್ಷಗಳ ಪೂರ್ವದಲ್ಲಿ ಭಾರತೀ 
ಯರೇ ಆಗಿದ್ದೇವೆಂಬ ಜನ್ಮಾಂತರದ ಸ್ಮರಣೆಯುಳ್ಳ ಜೇಮ್ಸ ದಂಪತಿಗಳೂ 
ಬಂದಿದ್ದಾರೆ. ಕಾಲೇಜು ಪ್ರೊಫೆಸರರಾದ ಜಿಜ್ಞಾಸು ಹಾಗೂ ಹೆಂಡತಿ ಸಾಧನಾ 
ಇವರೂ ಇದ್ದಾರೆ. ಇವರಲ್ಲದೆ, ಡಾಕ್ಕರರರು, ಇಂಜಿನಿಯರರು, ಸಹಜ 
ಮಾರ್ಗಿಗಳು, ಬುದ್ಧಿಜೀವಿಗಳು, ಆದರ್ಶವಾದಿಗಳು, ವಿವಿಧ ಹಂತಗಳಲ್ಲಿನ (ನಿಜ 
ಇಲ್ಲವೆ ಭ್ರಮಿತ) ಮುಮುಕ್ಸುಗಳು, ಆಕರ್ಜಿತರು ಇಲ್ಲಿಗೆ ಬಂದು, ಇಲ್ಲಿನ 


೧೩೯ 


ಗೋಕಾಕ : ಇಂಗ್ಲೀಷ ಬರಹಗಳು 


ಜೀವನಕ್ಕೆ ಹೊಂದಿಕೊಂಡಿದ್ದಾರೆ ಇಲ್ಲವೆ ಭ್ರಾಂತಿನಿರಸನ ಹೊಂದಿ, ತಿರುಗಿ 
ಹೋದವರಿದ್ದಾರೆ. ಸಮಾನ ಪ್ರಕೃತಿಯ ಚೇತನಗಳು(॥ike-minded spirits) 
ಜಗತ್ತಿನ ಇತರೆಡೆ ಇಂಥ ಕೇಂದ್ರಗಳನ್ನು ತೆರೆದು, ಜಾಗತಿಕ ನವನಾಗರಿಕತೆ 
ಯೊಂದರ ಬೀಜ ಬಿತ್ತಿ ಬೆಳೆಯುವ ಕಾರ್ಯದಲ್ಲಿ ಸಹಕರಿಸುತ್ತಿದ್ದಾರೆ. ಅವರಿಗೆಲ್ಲ 
ನರಹರಿಯ “ ಪೂರ್ಣಜೀವನಕೇಂದ್ರ' ಸ್ಫೂರ್ತಿಯ ಸೆಲೆ. 


ಈ ಕೇಂದ್ರವೆಂದರೆ, ಕೆಲವರು ಭ್ರಮಿಸಿದಂತೆ ಆರೋಗ್ಯಧಾಮವೂ ಅಲ್ಲ, 
ಸನ್ಮಾಸಿಗಳ ಮಠವೂ ಅಲ್ಲ. ಸಂಸಾರದಿಂದ ಪಲಾಯನ ಮಾಡುವವರ 
ತಂಗುದಾಣ(೩9/!ಟಗ)ವ೦ತೂ ಸರ್ವಥಾ ಅಲ್ಲ. ಇಲ್ಲಿರುವವರೆಲ್ಲ ಒಂದು 
ರೀತಿಯ ಆಧ್ಯಾತ್ಮಜೀವನದ ಸಾಹಸಿಗಳು. ಕೇಂದ್ರನಿವಾಸಿಗಳು ಕೇವಲ ಧಾನ 
ತಪಸ್ಸುಗಳಲ್ಲಿ ತೊಡಗಿದವರಲ್ಲ. ಕರ್ಮಕ್ಕೂ ಅಷ್ಟೇ ಮಹತ್ವ ಇಲ್ಲಿ. ದುಡಿಮೆ, 
ದೇಹವು ದೇವನಿಗೆ ಸಲ್ಲಿಸುವ ಪ್ರಾರ್ಥನೆ ಎಂದು ಬಗೆಯಲಾಗಿತ್ತು. ಈ ಕೇಂದ್ರ, 
ಪ್ರಪಂಚದ ಮಧ್ಯದಲ್ಲಿದ್ದು (ಕಮಲದೋಪಾದಿಯಲ್ಲಿ ಅದರ ಸೋಂಕು 
ಇಲ್ಲದಂತಿತ್ತು ಎಂದು ತಿಳಿಯುತ್ತೇವೆ. 


ಪೂರ್ಣಕೇಂದ್ರದ ವರ್ಣನೆಯನ್ನು (ಅಧ್ಕಾಯ ಎರಡು) ಓದುತ್ತಿದ್ದಾಗ ಇದು 
ಪಾಂಡಿಚೇರಿಯ ಅರವಿಂದಾಶ್ರಮವನ್ನಾಗಲೀ ಶೀ ಸತ್ಯಸಾಯಿಬಾಬಾ ಅವರ 
ಆಶ್ರಮವನ್ನಾಗಲೀಹೋಲುತ್ತದೆಯೇ ಎಂದು (ಇವುಗಳ ಬಗೆಗೆ ಕೇವಲ ಕೇಳಿ।ಓದಿ 
ಪರಿಚಯವಿರುವ) ಓದುಗ ಅನುಮಾನಿಸುವುದು ಸಹಜ. ಆದರೆ ಪ್ರಸ್ತಾವನೆ 
ಯಲ್ಲಿಯೇ ಗೋಕಾಕರು ಹೇಳಿದ್ದನ್ನು ಓದಿದ್ದರೆ, ಆತನಿಗೆ ಈ ಕಲ್ಪನಾಗೋಪುರಕ್ಕೆ 
ವಾಸ್ತವಾಂಶ ಎಷ್ಟು ದ್ರವ್ಯವನ್ನು ಒದಗಿಸಿದೆ ಎಂಬುದು ವಿದಿತವಾಗುತ್ತದೆ : 


”.....the description ofthe four deities installed onthe Sacred 


Hill is based on a few lines from Sri. Aurobindo's Savitri. The 
Philosophical analysis Manimoy uses in the novel in his 
discussion with Ambadas is bound to be familiar to readers of 
Sri. J. Krishnamurti's writings. A few of the utterances of 
Narahari are adopted from the Sayings and observations of 
Bhagawan Satya Sai Baba." 


ಆದರೆ ವಾಸ್ತವಾಂಶ(ಇದು ಬೇರೆ ಸಾಹಿತ್ಯದಿಂದ ಬಂದಿದ್ದರೂ)ದೊಂದಿಗೆ 
ಕವಿಕಲ್ಪನೆಯೂ ಕಾರ್ಯಮಾಡಿದ್ದನ್ನು ಗುರುತಿಸಬಹುದಾಗಿದೆ. ಪವಿತ್ರ 
ವೇದಿಕೆಯ ಮಗ್ಗುಲಲ್ಲಿ ಒಂದು ಬಹಳ ಹಳೆಯದಾದ(೩5 016 ೩5 time) 
ದೈತ್ಕಾಕಾರದ ಆಲದಮರವೊಂದಿತ್ತು ಎಂದೋದುವಾಗ, ಮದ್ರಾಸಿನ 
ಥಿಯಾಸಾಹ್ಮಿಕಲ್‌ ಸೊಸಾಯಓಯ ಆವರಣದಲ್ಲಿನ ಆಲದಮರ ಮೂಲ 
ದ್ರವೈವಾಗಿರಬೇಕು ಎನಿಸದೆ ಇರುವುದಿಲ್ಲ. 


೧೪೦ 


ಕರ್ನಾಟಕ ಭಾರತಿ 


ಆದರೆ, "Needless to say, the characters and situations in this 
novel are purely imaginary" ಎಂಬ (ಅದೇ ಪ್ರಸ್ತಾವನೆಯಲ್ಲಿ ಗೋಕಾಕರು 
ಹೇಳುವ) ಮಾತನ್ನು ಹೇಗೆ ಗ್ರಹಿಸಬೇಕು? ಎಂಬುದು ನಿರ್ಧರಿಸಬೇಕಾದ ಪ್ರಶ್ನೆ. ಈ 
ಪ್ರಶ್ನೆಗೆ ನಾವು ಕಂಡುಕೊಳ್ಳುವ ಉತ್ತರದ ಮೇಲಂತೂ ಈ ಕಾದಂಬರಿಯ ಮೌಲ್ಯ 
ಮಾಪನ ಸರ್ವಥಾ ನಿಂತಿಲ್ಲ, ಆ ಮಾತು ಬೇರೆ. ಆದರೆ, ನರಹರಿಯ ಇಲ್ಲಿನ ಪಾತ್ರ 
ಚಿತ್ರಣ - ಆತನ ಮಾಂತ್ರಿಕ ಆಧ್ಯಾತ್ಮಬಲ, ಕಾದಂಬರಿಯಲ್ಲಿ ಆತನಿಗೆ ಆರೋಟಓತ 
ವಾದ ಕೆಲ ಪವಾಡಸದೃಶ ಘಟನೆಗಳು(ನ್ಕಾಯವಾದಿಯೊಬ್ಬನ ಮಗನನ್ನು, 
ಕೆಮಿಸ್ಟ್ರಿ, ಪ್ರೊಫೆಸರರೊಬ್ಬರ ಮಗಳನ್ನು ಗುಣಪಡಿಸಿದುದು ಇತ್ಮಾದಿ)- ಇವೆಲ್ಲವು 
ಗಳಿಂದ ಇದು ಶೀ ಸತ್ಯಸಾಯಿಬಾಬಾ ಅವರದ್ದೇ ಆಗಿದೆಯೆಂಬ ಅಂಶವನ್ನು 
ಅಲ್ಲಗಳೆಯಲಿಕ್ಕಾಗದೇನೋ. ಘಟನಾವಳಿ ಕಲ್ಪನಾ ಕುಲುಮೆಯಲ್ಲಿ ಅಲ್ಪಸ್ವಲ್ಪ 
ರೂಪಾಂತರ ಹೊಂದಿದ್ದರೆ, ಹೊಂದಿದ್ದಿರೂ ಸಾಧ್ಯ. ಶೀ ಸತ್ಯಸಾಯಿಬಾಬಾರ ಬಗೆಗೆ 
ಕೇಳಿದ, ಅವರ ಬಗೆಗಿನ ಟೀಕೆಯನ್ನೂ ಓದಿದ, ವಾಚಕ ಇಲ್ಲಿ ಬರುವ 
ವಿವರಣೆ[ಸಮರ್ಥನೆಗಳನ್ನೆಲ್ಲ ಓದುವಾಗ, ಅವನ ಕಣ್ಮುಂದೆ ಸಾಯಿಬಾಬಾರೇ 
ಸುಳಿಯುತ್ತಾರೆ (ನರಹರಿಯು ಪಾದಗಳು ಕಾಣದಂಥ ಉದ್ದ ನಿಲುವಂಗಿ - ಅದೂ 
ರೇಷ್ಮೆಯದನ್ನು ತೊಟ್ಟುಕೊಳ್ಳುತ್ತಿದ್ದ ಎಂದೂ ಓದಿ ತಿಳಿಯುತ್ತೇವೆ. ಶೀ 
ಸತ್ಯಸಾಯಿಬಾಬಾರ ಆರಾಧಕರಾಗಿ, ಅವರ ಆಧ್ಯಾತ್ಮಜ್ಞಾನಸಂಸ್ಥೆಯ ಕುಲಪತಿ 
ಗಳಾಗಿ, ಆಶ್ರಮದ ಅವಿಭಾಜ್ಯ ಅಂಗವಾಗಿ ಬಾಳಿದ ಗೋಕಾಕರ ಈ ಅನುಭವ ಇಲ್ಲಿ 
ಸಾಹಿತ್ಯದ್ರವೃವಾಗಿದ್ದರೆ, ಆಶ್ಚರ್ಯವೂ ಅಲ್ಲ, ಆಕ್ಸೇಪಾರ್ಹವೂ ಅಲ್ಲ. 

ಕೇಂದ್ರದ ಬಗೆಗೆ, ಕೇಂದ್ರ ನಿವಾಸಿಗಳ ಬಗೆಗೆ ಪ್ರತ್ಯೇಕ ಅಧ್ಕಾಯಗಳಿದ್ದಂತೆ, 
ನರಹರಿಯ ವೃಕ್ತಿತ್ವ, ಮಾನವ ಪ್ರೇಮ, ಶಿಷ್ಠರೊಂದಿಗಿನ ಸಂಬಂಧ ಹಾಗೂ ಆತನ 
ಮಣಿಹ ಮುಂತಾದವುಗಳ ಬಗೆಗೂ ಪ್ರತ್ಯೇಕ ಅಧ್ಯಾಯಗಳಿವೆ. ಇವುಗಳನ್ನು 
ಬರೆಯುವಾಗ ಸಂವಾದಗಳೂ, ನಿರೂಪಣಾ ಜೋಡಣೆಗಳೂ (ನಾಮಮಾತ್ರದ 
ಕೊಂಡಿಗಳು) ಬರುತ್ತವೇನೋ ನಿಜ. ಆದರೆ ಇವು ಕಾದಂಬರಿಯ ರೂಪದಲ್ಲಿ ಬರದೆ 
ಚರಿತ್ರರೂಪದಲ್ಲಿ ಬಂದ ಆಭಾಸ ಅನಿವಾರ್ಯ. ಕಥನತಂತ್ರಕ್ಕೆ ಇನ್ನಷ್ಟು ಲಕ್ಕ 
ಕೊಡಬೆಣಾಗಿತ್ತೇನೋ ಕಾದಂಬರಿಕಾರರು. 


ನರಹರಿಯದು ಅಸಾಧಾರಣ, ಅನನ, ವೈಕ್ತಿತ್ವ. ಮಾನವಜೀವನದ ಅಲೌಕಿಕ 
ಸೌಂದರ್ಯಹಾಗೂಸಾಧ್ಯತೆಗಳನ್ನು ಕಂಡುಕೊಂಡ ವೃಕ್ತಿ. ನವ ಸಮಾಜ ಹಾಗೂ 
ನವಭಾರತದ ನಿರ್ಮಾಣದ ಕನಸನ್ನಿರಿಸಿಕೊಂಡ ನರಹರಿ ಕೇವಲ ದೇಶಪ್ರೇಮಿ 
ಯಲ್ಲ. ಮಾನವಜೀವನದ ವಿಕಾಸಪ್ರಕ್ರಿಯೆಯಲ್ಲಿ ಸನ್ನಿಹಿತವಾದ ಮುಂದಿನ 
ಘಟ್ಟದ ಕನಸನ್ನೂ ಆತ ಕಾಣುತ್ತಿದ್ದಾನೆ. ಆತ ವಿಶ್ವಪ್ರೇಮಿ, "ಲೋಕನಾಥ.' 
ಸಾಧಕನ್ಸಿತಿಯನ್ನು ದಾಟ ಸಿದ್ಧನಾಗಿ ನಿಂತ ಪುರುಷ, ಜೀವನ್ಮುಕ್ತ ಹಾಗೂ 
ಮಾನವಕುಲದ ರಕ್ಷಕ ದತ್ತಾತ್ರೇಯ. ಒಮ್ಮೆ ಸಾಧನಾ (ಜಜ್ಞಾಸುವಿನ ಹೆಂಡತಿ) 


೧೪೧ 


ಗೊತಾಕ ಃ ಇಂಗ್ಲೀಷ ಬರಹಗಳು 


ನೋಡುತ್ತಿದ್ದಂತೆ ಆತನ ಸ್ಥಳದಲ್ಲಿ ಬಾಲಕೃಷ್ಣ ಕಾಣಿಸಿಕೊಂಡಿದ್ದ. ಆತ ಪೂರ್ಣ 
ತೆಯ ಅಧಿದೇವತೆಯಾದ ಮಹಾಸರಸ್ವತಿಯ ವರಪುತ್ರನೆಂದೂ ಅನ್ನುತ್ತಾರೆ, 
ಕಾದಂಬರಿಕಾರರು (ಸಾಹಿತ್ಯದಲ್ಲಿ ನಾವು ಸಾಮಾನ್ಯವಾಗಿ ಕಾಣುವುದು-ಕಾಣ- 
ಬಯಸುವುದು - ಇಂಥ ಸಿದ್ಧಮರಷರನ್ನಲ್ಲ ಅಲ್ಲವೇ ?). 

ಆತ ನವೈಯುಗದ ಪ್ರವರ್ತಕ, ಪ್ರವಾದಿ. ಆತನಲ್ಲಿ ಆತ್ಮಜ್ಞಾನ, ಲೋಕಜ್ಞಾನ, 
ಭಗವಜ್ಞಾನ ಮೇಳವಿಸಿರುವದರಿಂದ ಆಶ್ರಮಕ್ಕೆ ಬರುವ ಹವಾಸಿಗಳಲ್ಲಿ ಅರ್ಹತೆ 
ಯಾರಿಗಿದೆ, ಯಾರಿಗಿಲ್ಲ ಎಂಬುದನ್ನು ಅಳೆಯುವ ಶಕ್ತಿ ಇದೆ. 


ಬಹಳಷ್ಟು ಕಥಾಭಾಗ ಭೀಮುವಿಗೆ ಸಂಬಂಧಿಸಿದೆ (ಈತ ಒಂದು ರಾಜ್ಯ 
ಸರ್ಕಾರದ ಮುಖ್ಯ ಕಾರ್ಯದರ್ಶಿ; ಸ್ಥಾತಂತ್ರೋತ್ತರ ಭಾರತದಲ್ಲಿ ತನ್ನ 
ಆದರ್ಶಗಳು, ಮೌಲ್ಯಗಳು ತಲೆ ಕೆಳಗಾಗುವುದನ್ನು ನೋಡಲಾಗದೆ ನಿರಾಸೆಯಲ್ಲಿ 
ಕೆಲದಿನ ವಿಶ್ರಾಂತಿಗೆಂದು ಪೂರ್ಣಜೀವನಕೇಂದ್ರಕ್ಕೆ ಬಂದವ. ಆತನ ಹೆಂಡತಿ 
ಮಕ್ಕಳೂ ಕೆಲದಿನ ಬಂದು ಅಲ್ಲಿ ವಾಸಿಸಿದ, ನಂತರ ಅವರೆಲ್ಲ ಆಶ್ರಮದ 
ಜೀವನಮಾರ್ಗಕ್ಕೆ ಮಾರುಹೋದವರಾಗುತ್ತಾರೆ. ನಿರಾಸೆಯನ್ನು ಜಯಿಸಿದ 
ಭೀಮು ಪುನಃ ತನ್ನ ಹುದ್ದೆಗೆ ಮರುಳುತ್ತಾನೆ. “ಜೀವನವೊಂದು ಬೃಹತ್‌ ನಾಟಕ 
- ಅದರಲ್ಲಿ ನೋವಿದೆ, ನಲಿವಿದೆ, ನಗುವಿದೆ, ಅಳು ಇದೆ. ಬಂದುದೆಲ್ಲವನ್ನೂ 
ನಗುನಗುತ ಸ್ವೀಕರಿಸುವುದೇ ಬದುಕಿನ ಮರ್ಮ” ಎಂಬುದನ್ನು ಮನಗಂಡು, 
ತನ್ನ ಕಾರ್ಯಕ್ಷೇತ್ರಕ್ಕೆ ಮರುಳುವುದರೊಂದಿಗೆ ಕಾದಂಬರಿ ಕೊನೆಗೊಳ್ಳುತ್ತದೆ. 


ಸರ್ವದರ್ಶಿತ್ಯವನ್ನಾರೋಒಸಿಕೊಳ್ಳುವ ಸಾಂಪ್ರದಾಯಿಕ ಕಾದಂಬರಿಕಾರನು 
ನೇರವಾಗಿ ಕಥೆಯನ್ನು ನಿರೂಓಸಿದಂತೆಯೇ ಪ್ರಾರಂಭಿಸಿದ ಗೋಕಾಕರು, ಈ 
ಪಾತ್ರವನ್ನು ಕ್ರಮೇಣ ಶೀನುವಿಗೆ, ಅಂಬಾದಾಸನಿಗೆ, ಜಿಜ್ಞಾಸುವಿಗೆ ಹಾಗೂ 
ಇನ್ನಿತರರಿಗೆ ವಹಿಸಿಕೊಟ್ಟಂತೆ ತಂತ್ರದಲ್ಲಿ ಮಾರ್ಪಾಟು ಮಾಡಿಕೊಳ್ಳುತ್ತಾ 
ರಾದರೂ, ನೇರನಿರೂಪಣೆಯ ಆಭಾಸ ಮಾಯವಾಗುವುದಿಲ್ಲ. ಅಂಬಾದಾಸನ 
ದಿನಚರಿಯಿಂದ ಕೆಲವು ಭಾಗಗಳನ್ನು ಎತ್ತಿಕೊಂಡಂತೆ ತೋರಿದ್ದಾರೆ. ಕೆಲವೊಂದು 
ತಾತ್ವಿಕ ಅಂಶಗಳು (ಉದಾ: ಮಣಿಮೊಯ್‌ ಹಾಗೂ ಅಂಬಾದಾಸ ಅವರ ಮಧ್ಯದ 
ಸಂಭಾಷಣೆ) ಸಂವಾದರೂಪದಲ್ಲಿ ಬರುತ್ತವೆ. ವಿಶ್ವದ ಹುಟ್ಟಿನ ಬಗೆಗೆ ಎಡಿಥ್‌ ಅವರ 
ಚಿತ್ರಗಳ ಸಾಂಕೇತಿಕತೆಯ ವಿವರಣೆ, ಅವರ ಪತಿ ಆರ್ಥರ್‌ ಜೀಮ್ಸ ಮೂಲಕ ಪಡೆ 
ಯುತ್ತೇವೆ. ನರಹರಿಯ ವ್ಯಕ್ತಿತ್ವದ ಚಿತ್ರಣ, ಭೀಮುವು ದೀರ್ಫಕಾಲದ ಆಶ್ರಮ 
ವಾಸಿಗಳನ್ನು ತಡಕಿ ಕಲೆಹಾಕಿದ ಮಾಹಿತಿಯಿಂದ ಬಂದದ್ದು ಎಂದು ನಮಗೆ 
ಹೇಳಲಾಗುತ್ತದೆಯಾದರೂ, ಓದುತ್ತಿದ್ದಾಗ ಆ ಭಾಸ ನಮಗಾಗುವುದಿಲ್ಲ. 


ಕಾದಂಬರಿಯ ಭಾಷೆ, ಸಾಹಿತ್ತಿಕ ಭಾಷೆ, ಕೆಲವುಕಡೆ (ಅನಿವಾರ್ಯವೇನೋ) 
ಆಲಂಕಾರಿಕ ಭಾಷೆ. ಅನೇಕ ಇಂಗ್ಲೀಷ ಬರೆಹಗಾರರ ಅನುಕರಣನ - ಕೇಂದ್ರವು 


೧೪೨ 


ಕರ್ನಾಟಕ ಭಾರತಿ 


ದಣಿದ ನಾವಿಕರಿಗಾಗಿರ್ದ ಕಮಲದ್ದೀಪವಾಗಿರಲಿಲ್ಲ' ಪುಟ ೩ ; ಪವಿತ್ರವೇದಿಕೆ, 
ಪವಿತ್ರಬೆಟ್ಟದ ಮೇಲೆ ಸಾಗುವ ದಾರಿ, ಮಂದಿರಗಳು, ತುದಿಯಲ್ಲಿನ ಶಿವಲಿಂಗ - | 
ಇವೆಲ್ಲ "ದಂತಗೋಪುರಕ್ಕೆ ಹೋಗುವ ಸುತ್ತು ಸೋಪಾನವಾಗಿರಲಿಲ್ಲ', ಮುಟಿ ೭ ; 
'ಕುಸುಮಳು ಕಟ್ಟಿನ ಹೈಹೀರಿಯನ್‌ ಕವನದಿಂದ ಹೊರಬಂದ ಮೊನೆ 
ಟಾಳಂತಿದ್ದಳು ; ಪುಟ ೧೩ ; "ಅವನು ನರಹರಿಗೆ, ಹಾಗೂ ಅವನಿಗೆ ನರಹರಿಯು 
ಏನಾಗಬೇಕಿತ್ತು ?' ಪು. ೧೭೭, ಮುಂತಾದೆಡೆಗಳಲ್ಲಿ ಇಂಥ ಅನುರಣನ ಇದೆ. 
‘Sowing stars in ether’ ಅಥವಾ ' he sunlit spaces in his 500, ಅಥವಾ 
‘wrapped in a golden shawl of silence’ ಎನ್ನುವಲ್ಲಿ, ಭಾಷೆ ಅನಿವಾರ್ಯ 
ವಾಗಿ (ಈ ಪಾತಳಿಯಲ್ಲಿ ವಿಷಯವನ್ನು ಅಭಿವೃಕ್ತಿಸಬೇಕಾದಾಗ! ಸಂವಹಿಸ 
ಬೇಕಾದಾಗ ಇಂಥ ಭಾಷೆ ಅನಿವಾರ್ಯವೇನೋಳ) ಆಲಂಕಾರಿಕವಾಗುತ್ತದೆ. ಆದರೆ, 
'She lay still like a sunset without the $96೧' ಎ೦ಂಬಲ್ಲಿಯಾಗಲೀ 'The 
Kendra was an orient pearl, a rounded whole’ ಎ೦ಬಲ್ಲಿಯಾಗಲೀ 
ಭಾಷೆ ಕಾವೃಭಾಷೆಯೇ ಆಗುತ್ತದೆ. 

ಗೋಣಾಕರ ತಿಳಿಹಾಸ್ಕ ಅವರ ಸಾಹಿತ್ಯದ ಅವಿಭಾಜ್ಯ ಅಂಗ - ಎಂಥ ಗಂಭೀರ 
ಪ್ರಸಂಗದಲ್ಲೂ ಅವರಿಗೆ ಶಬ್ದಗಳೊಡನೆ ಚಕ್ಕಂದವಾಡುವ ಮೋಹ. ಉದಾಃ 


"The Libraries contained books but not books about books.’ 

(ಪ೦ £೯) 

ಸ್ಥಾತಂತ್ರೋತ್ತರ ಭಾರತದಲ್ಲಿ "1616 was something basically 
wrong about Basic education.’ ಇತ್ಯಾದಿ. 


ಒಟ್ಸಾರೆ, ನರಹರಿಯ ವಾಚನ, ಒಂದು ಮನನೀಯ ಅನುಭವ. ಅದೊಂದು 
ಅದ್ಭುತ ಕಾದಂಬರಿಯೆಂದು ಹೇಳಲಾಗದಿದ್ದರೂ, ಅದ್ಭುತ ಬರಹ ಎಂದು 
ಒಹ್ಬಿಕೊಳ್ಳಲೇಬೇಕಾಗುತ್ತದೆ. 


OU 


೧೪೩ 


ಡಾ.ವಿ ಕೃ. ಗೋಕಾಕರ ಜೀವನದ ಕೆಲವು ಪ್ರಮುಖಘಟನಗಳು 


1909 
ಆಗಸ್ಸ ೯ 
1925 
1925-26 
1929 
1930 
1931 


1934 


1936 


ಜನನ 


ಸವಣೂರು (ಧಾರವಾಡ ಜಿಲ್ಲೆ) ಹೈಸ್ಕೂಲಿನಿಂದ ಮೆಟ್ರಿಕ್‌ ಪರೀಕ್ಷೆ 
ತೇರ್ಗಡೆ ; ಇಂಗ್ಲೀಹಿನಲ್ಲಿ ಕಾವ್ಯರಚನೆ ಆರಂಭ. 


ಕಾವೈಗುರು ದ. ರಾ. ಬೇಂದ್ರೆ ಅವರ ಪ್ರಥಮ ಪರಿಚಯ, ಸ್ನೆಹ 
ಸಂಪಾದನೆ. 


ಗೆಳೆಯರ ಗುಂಓನ (ಬೇಂದ್ರೆಯವರ ನೇತೃತ್ವದಲ್ಲಿ) ಸದಸ್ಕ, ಬಿ.ಎ. 
ತೇರ್ಗಡೆ, "ಎಲಿಸ್‌ ಪೈಜಮನ್‌' ಮತ್ತು “ಜಯಕರ್ನಾಟಕ' 
ಮಾಸಪತ್ರಿಕೆಯ ವಾಟ್ಮಿಯ ವಿಮರ್ಶಕ. 


ವಿವಾಹ (ಶಾರದಾದೇವಿಯೊಡನೆ) ಧಾರವಾಡದಲ್ಲಿ. 


ಮುಂಬಯಿ ವಿಶ್ವವಿದ್ಯಾಲಯದಿಂದ ಎಂ. ಎ. (ಇಂಗ್ಲೀಷ) ತರಗತಿ 
ಯಲ್ಲಿ ಪ್ರಥಮ ಸ್ಥಾನ ಪಡೆದುದು. ಪುಣೆಯ ಫರ್ಗುಸನ್‌ 
ಕಾಲೇಜಿನಲ್ಲಿ ಅಧ್ಯಾಪನ ವೃತ್ತಿಯ ಆರಂಭ. 


"ಸಮರಸವೇ ಜೀವನ' ಕಾದಬಂರಿಯ ಪ್ರಥಮ ಭಾಗದ ಪ್ರಕಾಶನ, 
ರಾಯಚೂರ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆ. 


ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲಂಡಿಗೆ ಪ್ರಯಾಣ. 


೧೪೪ 


ಕರ್ನಾಟಕ ಭಾರತಿ 


1938 


1940 


1942 


1945 


1946 
1949 


1950 


1952 
1956 
1957 


1958 
1959 


1960 


ಎಡಿನ್‌ಬರೋದಲ್ಲಿ ಕರುಳಿನ ಬೇನೆಗಾಗಿ ಯಶಸ್ವಿಶಸ್ತೃಚಿಕಿತ್ಸೆ, 
ಆಕ್ಸಘರ್ಡ ವಿಶ್ವವಿದ್ಯಾಲಯದಲ್ಲಿ ಆಂಗ್ಲಸಾಹಿತ್ಯವನ್ನು ಮುಖ್ಯ 
ವಿಷಯಾವಾಗಿಟ್ಟುಕೊಂಡು ಪ್ರಥಮ ಶ್ರೇಣಿಯಲ್ಲಿ ಪ್ರಥಮವಾಗಿ 


ತೇರ್ಗಡೆ ಹೊಂದಿದ ಪ್ರಪ್ರಥಮ ಭಾರತೀಯ, “ಸಮುದ್ರ 


ದಾಚೆಯಿಂದ” ಪ್ರಕಟಣೆ, ಸಾಂಗ್ಲಿಯ ವಿಲಿಂಗ್ಡನ್‌ ಕಾಲೇಜಿನಲ್ಲಿ 
ಉಪಪ್ರಾಚಾರ, ಆಡಳಿತಗಾರ ಜೀವನದ ಆರಂಭ. 


ಸಾಂಗ್ಲಿ ವಿಲಿಂಗ್ಡನ್‌ ಕಾಲೇಜ ಟ್ರನ್ಸಿಪಾಲ ಮತ್ತು "ವರುಣ ಕುಂಜ' 


'ಎಂಬ ಕನ್ನಡ ಎಳೆಗೆಳೆಯರ ಬಳಗದ ಸಂವರ್ಧನೆ (ಮುಗಳಿಯವರ 


ಜೊತೆಗೆ, “ಸಮುದ್ರಗೀತಗಳು” ಪ್ರಕಟನೆ. 
ಧಾರವಾಡದಲ್ಲಿ ಜರುಗಿದ ಉತ್ತರ ಕರ್ನಾಟಕ ಶಿಕ್ಷಣ ಸಮ್ಮೇಳನದ 


ಉಸ್ಮಾನಿಯಾ ವಿಶ್ವವಿದ್ಯಾಲಯ (ಹೈದರಾಬಾದ)ದಲ್ಲಿ ಇಂಗ್ಲೀಷ 
ಪ್ರಾಧ್ಯಾಪಕರು. 


ಗುಜರಾತದ ವೀಸನಗರ ಕಾಲೇಜಿನ ಸಂಸ್ಥಾಪಕ ಬ್ರನ್ನಿಪಾಲರು. 
ಕೊಲ್ಲಾಪೂರ ರಾಜಾರಾಮ ಕಾಲೇಜದ ಓ್ರನ್ನಿಪಾಲರು. 


ಶೀ ಅರವಿಂದರು ಮತ್ತು ಶೀಮಾತೆಯವರ ಪ್ರಥಮ ದರ್ಶನ, 
ಮುಂಬಯಿ ಸಾಹಿತ್ಯ ಸಮ್ಮೇಳನದ ಸಾಹಿತ್ಯಗೋಟ್ಕ ಅಧ್ಯಕ್ಷರು. 


ಧಾರವಾಡ ಕರ್ನಾಟಕ ಕಾಲೇಜ ಟ್ರನ್ನಿಪಾಲರು. 

ದಿಲ್ಲಿ ಸಾಹಿತ್ಯ ಸಮಾರೋಹದಲ್ಲಿ ಕನ್ನಡದ ಪ್ರತಿನಿಧಿ. 

“ದ್ಯಾವಾ ಪೃಥಿವಿ' ಪ್ರಕಟನೆ. ಜಪಾನಿಗೆ ಭೆಟ್ಟಿ, ಓ. ಇ. ಎನ್‌. ಅಧಿವೇಶನ 
(ಟೋಕಿಯೊ)ದಲ್ಲಿ ಭಾರತದ ಪ್ರತಿನಿಧಿ, ಹಿಂದಿಕವಿ ಅಜ್ಜೀಯ 
ರೊಂದಿಗೆ ಸ್ನೇಹ. 

ಬಳ್ಳಾರಿಯಲ್ಲಿ ನಡೆದ ಕನ್ನಡ ಸಾಹಿತ, ಸಮ್ಮೇಳನದ ಅಧ್ಯಕ್ಷರು. 
ಬೆಲ್ಜಿಯಮ್‌ ದೇಶಕ್ಕೆ ಭೆಟ್ಟಿ, ಅಂತರ್ರಾಹ್ಮೀಯ ಕವ ಸಮ್ಮೇಳನದಲ್ಲಿ 
ಭಾರತದ ಪ್ರತಿನಿಧಿ. ಹೈದರಾಬಾದದ ‘Central Institute of 
English’ ನ ಡೈರೆಕ್ಟರ. 

'ದ್ಯಾವಾಪಥಿವೀ'ಗೆ ಕೇಂದ್ರಸಾಹಿತ್ಯ ಅಕಾಡೆಮಿ ಬಹುಮಾನ ಪೂರ್ವ 


೧೪೫ 


1961 


1962 
1965 


1966 
1967 


1969. 


1970 


1977 
1978 


1981 


1982 


1983 


1983 


ಗೋಕಾಕರ ಜೀವನದ ಕೆಲವು ಪ್ರಮುಖ ಘಟನೆಗಳು 


ಆಫ್ರಿಕಕ್ಕೆ ಭೆಟ್ಟಿ ; “ಪದ್ಮಶ್ರೀ” ಪ್ರಶಸ್ತಿ ; ಅಖಿಲ ಭಾರತ ಇಂಗ್ಲೀಷ 
ಅಧ್ಯಾಪಕರ ಸಮ್ಮೇಳನದ ಅಧ್ಯಕ್ಷರು. 


ಇಂಗ್ಲಂಡಿಗೆ ಪ್ರಯಾಣ. ಯುಗಾಂಡಾ (ಪೂರ್ವ ಆಫ್ರಿಕಾದಲ್ಲಿ 
“ಕಾಮನ್‌ವೆಲ್ಲ' ಸಮ್ಮೇಲನ ದಲ್ಲಿ ಉಪಾಧ್ಯಕ್ಷರಾಗಿ ಭಾಗವಹಿಸಿದರು. 


“ಇಂಗ್ಲೀಷ ಅಧ್ಯಾಪನ' ಸಮ್ಮೇಲನದಲ್ಲಿ ಉದ್ಭಾಟನಾ ಭಾಷಣ 
ಮಾಡಲು ಕೆಂಬ್ರಿಜ್‌ಗೆ ಪ್ರಯಾಣ. 


ಇಂಗ್ಲಂಡಿಗೆ ಮತ್ತೆ ಭೆಟ್ಟಿ, ಕೆಂಬ್ರಿಜ್‌ದಲ್ಲಿ ನಡೆದ ಕಾಮನ್‌ವೆಲ್ತ 
ರಾಷ್ಟ್ರಗಳ "ಆಂಗ್ಲ ಸಾಹಿತ್ಯ ಶಿಕ್ಷಣ ಸಮ್ಮೇಲನ'ದಲ್ಲಿ ಭಾರತದ 
ಪ್ರತಿನಿಧಿ. 


ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ. 


'ಸಮನ್ವಯ' ಪತ್ರಿಕೆಯ ಆರಂಭ, ಕರ್ನಾಟಕ ವಿಶ್ವವಿದ್ಯಾಲಯದ 
ಗೌರವ ಡಾಕ್ಟರೇಟ ಪದವಿ. “ಸಮರಸವೇ ಜೀವನ' (ಒಂದೇ 
ಸಂಪುಟದಲ್ಲಿ) ಪ್ರಕಟಣೆ. 


ಷಷ್ಕಿಪೂರ್ತಿ ಸಮಾರಂಭ, ರಾಜ್ಯದ ವಿವಿಧ ಭಾಗಗಳಲ್ಲಿ ಸಾರ್ವನಿಕ 
ಸತ್ಕಾರ. 


ಸಿಮ್ನಾದಲ್ಲಿಯ "1೧6187 Institute of Advance Studies” ದ 
ಡೈರೆಕ್ಟರ. ಕೆಲಿಘೋರ್ನಿಯಾದ ಪೆಸಿಫಿಕ್‌ ವಿಶ್ವವಿದ್ಯಾಲಯದ ಗೌರವ 
ಡಾಕ್ಟರೇಟ ಪದವಿ. 


ಭಾರತೀಯ ಜ್ಞಾನಹೀಠ ಪುರಸ್ಕಾರ ಸಮಿತಿಯ ಅಧ್ಯಕ್ಷರು. 
ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಉಪಾಧ್ಯಕ್ಷರು. 


ಪುಟಪರ್ತಿ ಶ್ರೀ ಸತ್ಯಸಾಯಿಬಾಬಾ ವಿಶ್ವವಿದ್ಯಾಲಯದ ಕುಲಪತಿ. 
ಕರ್ನಾಟಕ ವಿಶ್ವವಿದ್ಯಾಲಯದ 31 ನೆಯ ಫಟಿಕೋತ್ಸವದ ಭಾಷಣ. 


ಮಹಾಕಾವ್ಕ 'ಭಾರತಸಿಂಧುರಶ್ಮಿ' ಪ್ರಕಟಣೆ. 


ಕೇಂದ್ರ ಸಾಹಿತ್ಯ ಅಕೆಡೆಮಿಯ ಅಧ್ಯಕ್ಷರು, 'ಭಾರತೆಸಿಂಧುರಶ್ಲಿ'ಗೆ 
ಪುರಸ್ಕಾರ. 


ರೋಮದಲ್ಲಿ ಒಂದು ವಿಚಾರಗೋಹ್ಠ್ಮಯ ಅಧ್ಯಕ್ಷತೆ. ಈ ಗೋಷ್ಠಿ 
ಯಲ್ಲಿ ಯುರೋಪ ಮತ್ತು ದಕ್ಷಿಣ ಏಶಿಯಾದ ದೇಶಗಳಿಂದ 


೧೪೬ 


ಕರ್ನಾಟಕ ಭಾರತಿ 
ಎರಡು ಸಾವಿರ ಪ್ರತಿನಿಧಿಗಳ ಆಗಮನ . ಇಂಡೋಗ್ರಿಕ್‌ ಲಲಿತಕಲೆ 
ಉತ್ಸವದಲ್ಲಿ ಭಾಗವಹಸಲು ಗ್ರೀಸ್‌ಗೆ ಪ್ರಯಾಣ. 
1987 'ಭಾರತಸಿಂಧುರಶ್ಮಿ' ಗೆ ಐ.ಬಿ.ಎಚ್‌. ಟ್ರಸ್ಮ ಪುರಸ್ಕಾರ. 
1991 ಭಾರತೀಯ ಜ್ಞಾನಹೀಠ ಪುರಸ್ಕಾರ. ' 


1991 ನವಂಬರ 1 ರಂದು ಮುಂಬಯಿಯಲ್ಲಿ ಪ್ರಧಾನಮಂತ್ರಿ ಓ.ವ್ಹಿ. 
ನರಸಿಂಹರಾವ ಅವರಿಂದ ಜ್ಮಾನಹೀಠ ಪ್ರಶಸ್ತಿ ಪ್ರದಾನ ಸಮಾರಂಭ. 


ಡಾ.ವಿ.ಕೃ. ಗೋಕಾಕ ಅವರ ಕೃತಿಗಳು 


ಕನ್ನಡ ಕೃತಿಗಳು 

ಕಾವ 
ಕಲೋಪಾಸಕ ಮತ್ತು ಇತರ ನೀಳ್ಗವನಗಳು - 1934 
ಪಯಣ -..1937 
ಸಮುದ್ರಗೀತಗಳು -..1940 
ತ್ರಿವಿಕ್ರಮರ ಆಕಾಶಗಂಗೆ -..1945 
ಅಬ್ಬುದಯ - 1946 
ನವೈಕವಿತೆಗಳು - 1950 
- 1950 
ಬಾಳದೇಗುಲದಲ್ಲಿ -'" 1953 
ಉಗಮ - 1955 
ದ್ಯಾವಾ ಪೃಥಿವೀ WSN 
ಊನಾ —- 1961 
ಕಾಶ್ಮೀರ - 1962 
ಚಿಂತನ — 1964 
ತ್ರಿಶಂಕುವಿನ ಪ್ರಜ್ಞಾಪ್ರಭಾತ pe 
ಇಂದಿಲ್ಲ ನಾಳೆ --:. 1968 
ಪುಣ್ಯಭೂಮಿ - 1966 
ಭಾವರಾಗ - 1,1968 


೧೪೭ 


ಗೋಕಾಕರ ಜೀವನದ ಕೆಲವು ಪ್ರಮುಖ ಘಟನೆಗಳು 


ಕೊನೆಯ ದಿನ - ಕಲ್ಕಾಣದಲ್ಲಿ ಬಸವಣ್ಣನವರ ಕೊನೆಯದಿನ - 1970 
ಸಿಮ್ನಾ ಸಿಂಫನಿ - 1973 
ಪಾರಿಜಾತದಡಿಯಲ್ಲಿ ಎ. 4277 
ಭಾರತಸಿಂಧುರಶ್ಮಿ (ಮಹಾಕಾವ್ಯ) =. 1982 
ಪ್ರವೇಶ ಸಮಾ ್ಮ - “198 
ಕಾದಂಬರಿ 
ಸಮರಸವೇ ಜೀವನ (ಒಂದೇ ಸಂಪುಟದಲ್ಲಿ) =. 1967 
ನಾಟಕ 
ಜನನಾಯಕ RE 
ಯುಗಾಂತರ EAT 
ವಿಮರ್ಶಕ ವೈದ್ಯ RT 1೯ 
ಮುನಿದ ಮಾರಿ ತಾ ೬8 110 
ಪ್ರಬಂಧ 
ಜೀವನ ಪಾಠಗಳು -..1949 
ಚೆಲುವಿನ ನಿಲುವು NPE 
ಪ್ರವಾಸ ಸಾಹಿತ್ತ 
ಸಮುದ್ರದಾಚೆಯಿಂದ “SS 
ಸಮುದ್ರದೀಚೆಯಿಂದ ನ 4960 
ಇಂದಿಲ್ಲ ನಾಳೆ (ಚಂಪೂ ಶೈಲಿಯಲ್ಲಿ) | =~ YES 
ವಿಮರ್ಶೆ 
ಕವಿಕಾವ್ಕಮಹೋನ್ನತಿ NS 
ಸಾಹಿತ್ಯದಲ್ಲಿ ಪ್ರಗತಿ ಹ 1 04 
ಇಂದಿನ ಕನ್ನಡಕಾವ್ಕದ ಗೊತ್ತು ಗುರಿಗಳು - 1946 
ನವ್ಯತೆ ಹಾಗೂ ಕಾವ್ಮಜೀೇವನ pH 
ಆಂಗ್ಲಕಾವ್ಕ ನೀಡಿದ ಸ್ಫೂರ್ತಿ ಸ 2 
ಕಾವ್ಯಮೀಮಾಂಸೆ Sy 
ನವ್ಯತೆ ಆ ES 
ವಿಮರ್ಶೆಯ ತತ್ವಗಳು ಮತ್ತು ಪ್ರಾಯೋಗಿಕ ವಿಮರ್ಶೆ ಹಾ ದು 


೧೪೮ 


ಕರ್ನಾಟಕ ಭಾರತಿ 


ಕವನಗಳಲ್ಲಿ ಸಂಕೀರ್ಣತೆ 
ಕಲೆಯ ನೆಲೆ 


ಇಂಗ್ಲೀಷ ಕೃತಿಗಳು 


Bendre : Poet and Seer 

Sri Bhagwan Satya Saibaba 

Coleridges Aesthetics 

English in India - National Perspective 
English in India- its Present and Future 
Integral view of poetry- Indian Perspective 
The Poetic Approach to language 
Kashmir and the Blindman 

- Sri Aurobindo : Seer and Poet 

Studies in Indo Anglian Poetry 

Winged words -Vocabulary Poetry 
Golden Treasury of Indo-Anglian Poetry 
Literatures in Modern Indian Languages 
An Integral view of Poetry 

Collected and Recollected Poems 


The Agony and the Glory (Abridged 'ಸಮರಸವೇ ಜೀವನ”) 


Narahari - Prophet of New India 

The Life's Temple (Collected poems) 
The concept of Indian Literatures 
The Song of Life and other Poems 
India and World culture 

Some aspects of Hinduism 


1978 
1978 


1970 
1975 
1975 
1975 
1964 
1979 
1952 
1977 
1973 
1972 
1975 
1970 
1970 
1975 
1974 
1992 
1972 
1965 
1979 
1947 
1972 
1979 


ಹಿಂದಿಗೆ ಅನುವಾದಿಸಲ್ಪಟ್ಟ ಗ್ರಂಥಗಳು 


ಫೆೆಣಸೆ ಸ - 31. ಈ. IR ಇತ - 1990 
aj FAIR - 5. ೫. ತಗ ೪5 ಜ.೫3 
ಗೋಕಾಕ ಅವರನ್ನು ಕುರಿತಗ್ರಂಥಗಳು 
ಕನ್ನಡದಲ್ಲಿ 

ವಿನಾಯಕ ವಾಜ್ಮಯ- ಸಂ. ಹಾ.ಮಾ. ನಾಯಕೆ ಮತ್ತು 

| ಓಂಧವಳ್ಳಿ ಅನಂತಮೂರ್ತಿ - 1969 
ವಿನಾಯಕ ಮಹಾದರ್ಶನ - ಎನ್‌. ಕೆ. - 1986 
ವಿನಾಯಕ ಒಂದು ಅಧ್ಯಯನ ಃ ಶಿವರಾಮ ಕಾಡನಕುಷ್ಠಿ - .1986 
ವಿನಾಯಕ - ಒಂದು ಅಧ್ಯಯನ: ಎಸ್‌. ಚಿನ್ನಪ್ಪ - 1986 
ವಿನಾಯಕ: ಜಿ. ಬಿ. ಜೋಶಿ ಮತ್ತು ಕೆ. ಡಿ.ಕುರ್ತಕೋಟ - 1958 
ವಿನಾಯಕರ ಸಮುದ್ರ ಗೀತೆಗಳು : ಎಚ್‌. ಜಿ. ಶೀಧರ - 1987 
ಸಿದ್ಧಿ ವಿನಾಯಕ ಮೋದಕ : ಷ್ಕಿಪೂರ್ತಿ ಸಮಾರಂಭದ ನೆನಪು - 1969 
ವಿನಾಯಕ -75:2ಚಿ.ನ. ಮಂಗಳ - 1984 
ಕವಿ ವಿನಾಯಕ : ನೆಗಳೂರು ರಂಗನಾಥ - 1958 
ವಿನಾಯಕ ಕೃಷ್ಣ ಗೋಕಾಕ : ಸಂ. ರಾ. ಬಾ. ಲಕ್ಲ್ಮೇಶ್ನರ ಮತ್ತುಉಷಾ - 1970 
ವಿನಾಯಕ ಸಾಹಿತ್ಯ ವಿಹಾರ: ಸಂ. ಎಸ್‌. ಚಿನ್ನಪ್ಪ ಅರ್ಕಾವತಿ ೬. ೩987 

ಇಂಗ್ಲೀಹಿನಲ್ಲಿ 
Vinayak K. Gokak : Dr. Shankar Mokashi Punekar —- 1974 

ಹಿಂದಿಯಲ್ಲಿ 
ತಡ ಸಗಳ? : fade go ಗತ - 51. 5. ತಗ ಇತ - 1991 
ಸಂಗ್ರಹಃ -ಟ.ಆರ್‌. ಭಟ್ಟಿ 


QU 


೧೫೦ 


ಕರ್ನಾಟಕ ಭಾರತಿ 


ಪ್ರಸ್ತುತ 


ಡಾ. ವಿ.ಕೃ. ಗೋಕಾಕ “ ನಮ್ಮ ಮನೆಯಂಗಳದಿ ಬೆಳೆದೊಂದು ಹೂವು ". 
ಕರ್ನಾಟಕ ಕಾಲೇಜಿನ ವಿದ್ಯಾರ್ಥಿಯಾಗಿ, ಪ್ರಾಚಾರ್ಯರಾಗಿ, ಕರ್ನಾಟಕ 
ವಿಶ್ವವಿದ್ಯಾಲಯದ ಪ್ರಗತಿಯಲ್ಲಿ ಪಾಲುಗಾರರಾದ ಅವರು ನಮ್ಮ ಹೆಮ್ಮೆ, ನಮ್ಮ 
ಅಭಿಮಾನ. ಭಾರತ ದ ಉನ್ನತ ಪುರಸ್ಕಾರವನಿಸಿದ “ ಜ್ಞಾನಹೀಠ ಪ್ರಶಸ್ತಿ” ಅವರಿಗೆ 
ಪ್ರಾಪ್ತವಾದ ಸಂದರ್ಭದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಸಲ್ಲಿಸುತ್ತಲಿರುವ 
ರಾಜಮಟ್ಟಿದ ಸನ್ಮಾನದ ಅಂಗವಾಗಿ “ಡಾವಿ.ಕೃ ಗೋಕಾಕ ವಿಶೇಷಾಂಕ " 
ಪ್ರಕಟವಾಗುತ್ತಲಿದೆ. 
ಡಾ. ವಿನಾಯಕ ಕೃಷ್ಣ ಗೋಕಾಕರು ನಮ್ಮ ನಾಡಿನ ಬಹುದೊಡ್ಡ ಸೃಷ್ಟಿ, 
ನಮ್ಮ ದೇಶದ ಬಹುದೊಡ್ಡ ಆಸ್ತಿ. ಚಿಕ್ಕೆ ಹಳ್ಳಿಯಲ್ಲಿ ಹುಟ್ಟಿ ಕಾವಪ್ರತಿಭೆ, 
ಜ್ಮಾನಸಂಪತ್ತು, ದೈವೀಶ್ರದ್ಧೆ, ಮಾನವೀಯ ಅಂತಃಕರಣಗಳ ಕೋಶವಾಗಿರುವ 
ಅವರು ದೇಶದ ಗಡಿಗೆರೆಗಳನ್ನು ದಾಟ ಬೆಳೆದ ವಿಶ್ವ ಭಾರತೇಯ. ದೈತ್ಯ ಪ್ರತಿಭೆಯ 
ಅವರು ಸೃಷ್ಟಿಸಿದ ಸಾಹಿತ್ಯ ಅಪಾರ. ಅದು ಪೂರ್ವ ಪಶ್ಚಿಮಗಳ ಅಪೂರ್ವಸಂಗಮ. 
ಕನ್ನಡ ಇಂಗ್ಲೀಷ ಸಂಸ್ಕೃತ ಮರಾಠಿ ಭಾಷೆಗಳಲ್ಲಿ ಸಮಾನ ಪ್ರಭುತ್ವವನ್ನು ಪಡೆದ 
ಅವರು ಕಾವ,, ಕಾದಂಬರಿ, ನಾಟಕ, ಮಿಮರ್ಶೆ, ಪ್ರಬಂಧ,ಅನುವಾದ ಪ್ರಕಾರಗಳಲ್ಲಿ 
ತಮ್ಮ ನೂತನ ಹೆಜ್ಜೆಗುರುತುಗಳನ್ನು ಮೂಡಿಸಿದ್ದಾರೆ. ನವೋದಯದಿಂದ 
ಪ್ರಾರಂಭವಾದ ಅವರ ಸಾಹಿತ್ಯಸೃಹ್ಠಿ “ ಸಮುದ್ರ ಗೀತೆಗಳು ” ಕೃತಿಯ ಮೂಲಕ 
ಕನ್ನಡದಲ್ಲಿ " ನವೃಮಾರ್ಗ'ವನ್ನು ತೆರೆದುದು, ವಿಮರ್ಶೆಯನ್ನು ನವೀಕರಣ 
ಗೊಳಸಿದುದು ಈಗಾಗಲೇ ಇತಿಹಾಸದ ವಿಷಯವಾಗಿದೆ. ಡಾ. ಗೋಕಾಕ ಅವರ 
ಪ್ರತಿಭೆ, ಪಾಂಡಿತ್ಯ, ಸಾಹಿತ್ಯ ದರ್ಶನಗಳ ಹಾಸುಬೀಸುಗಳನ್ನು ಗರ್ಭಿಕರಿಸಿಕೊಂಡ 
ಸುಮಾರು ಮೂವತ್ತೈದು ಸಾವಿರ ಪಂಕ್ತಿವ್ಕಾಹಿಯ - ಮಹಾ ಕಾವ " ಭಾರತ 


೧೫೧ 


ನಿಂಧುರಶ್ಕಿ' ಅವರ ಕಾವ್ಮ ಸಿದ್ಧಿಯ ಉನ್ನತ ಶಿಖರವೆನಿಸಿದರೆ, ಸುಮಾರು 
ಹದಿಮೂರು ನೂರುಪುಟ ವಿಸ್ತಾರದ “ಸಮರಸವೇ ಜೀವನ” ಕಾದಂಬರಿ ಅವರ 
ಗದ್ಮರಚನಾಸಿದ್ಧಿಯ ಮೈಲುಗಲ್ಲಾಗಿದೆ. 

ಸಾಹಿತ್ಯಸ್ಮಟ್ಟಿ ಡಾ. ಗೋಕಾಕ ಅವರ ಬದುಕಿನ ಒಂದು ಮುಖವಾದರೆ, 
ಶೈಕ್ಷಣಿಕ ಸಾಧನೆ ಮತ್ತೊಂದು ಮುಖ. ಪ್ರಾಧ್ಯಾಪಕ, ಪ್ರಾಚಾರ್ಯ, ನಿರ್ದೇಶಕ, 
ಕುಲಪತಿ - ಹೀಗೆ ವಿವಿಧ ಹುದ್ದೆಗಳಲ್ಲಿ ತಮ್ಮ ಪ್ರತಿಭೆಯನ್ನು ಹಂಚಿಕೊಂಡ 
ಅವರು ಶೈಕ್ಷಣಿಕ ಶಿಸ್ತು, ಕಾರಕ್ಷಮತೆ, ದೂರದೃಷ್ಟಿ, ಕರ್ತೃತ್ವಶಕ್ತಿಗಳಿಂದ 
ವಹಿಸಿಕೊಂಡ ಸ್ಥಾನವನ್ನು ಅರ್ಥಪೂರ್ಣಗೊಳಿಸುವುದರ ಜೊತೆಗೆ, ಅದರ 
ಘನತೆಯನ್ನೂ ಹೆಚ್ಚಿಸಿದ್ದಾರೆ. 

ಡಾ. ಗೋಕಾಕ ಅವರದು ಸರಳ - ಗಂಭೀರ ವಕ್ತಿತ್ವ. ಧಾರವಾಡದ ಗೆಳೆ 
ಯರಗುಂಹಓನ ಭಾಗವಾಗಿ, ಶೈಕ್ಟಣಿಕ, ಸಾಂಸ್ಕೃತಿಕ ಸಂಸ್ಥೆಗಳ ಸದಸ್ಕರಾಗಿ, ಕೇಂದ್ರ 
ಸಾಹಿತ್ಯ ಅಕಾಡೆಮಿ, ಜ್ಞಾನಓೀಠ ಸಂಸ್ಥೆಯ ಕಾರ್ಕಸಮಿತಿಯ ಅನಿವಾರ, ಅಂಗವಾಗಿ, 
ಅಂತರ್‌ರಾಷ್ಟ್ರೀಯ ಸಂಘ ಸಂಸ್ಥೆಗಳ ಸಂಪರ್ಕವುಳ್ಳವರಾಗಿ ಇವರು 
ಗಳಿಸಿಕೊಂಡ ಸಾಹಿತಿಗಳ, ಸ್ನೇಹಿತರ, ಆತ್ಮೀಯರ ಬಳಗ ದೊಡ್ಡದು. ಅದು 
“ಕಾವೇರಿಯಿಂದಮಾ  ಗೋದಾವರಿ”ಯನ್ನು ಮೀರಿ ಕನ್ನಾಕುಮಾರಿ- 
ಹಿಮಾಲಯಗಳನ್ನೂ ದಾಟಿದೆ. 

ಇಂಥ ವೈವಿಧ್ಯಮಯ ಜೀವನಾನುಭವ-ಗಂಭೀರವಾದ ಜೀವನ 
ಧೋರಣೆ, ಗಾಢವಾದ ಚಿಂತನಶೀಲತೆಗಳಿಂದ ರೂಹತವಾದ ಅವರ ವೃಕ್ತಿತ್ವಕ್ಕೆ 
ಅಕಾಡೆಮಿ ಪುರಸ್ಕಾರ, ಪದ್ಮಶ್ರೀ ಪ್ರಶಸ್ತಿಗಳು ಹುಡುಕಿಕೊಂಡು ಬಂದುದು 
ಯಥಾ ಯೋಗ್ಯವಾಗಿದೆ. ಈಗ ಅವರಿಗೆ ಲಭಿಸಿದ ಜ್ಞಾನಹೀಠ ಪ್ರಶಸ್ತಿ ಗಗನಗಾಮಿ 
ಯಾದ ಕನ್ನಡವಕ್ಕಿಗೆ ಮತ್ತೊಂದು ಚಿನ್ನದ ಗರಿ. 

೧೪ ಅಕ್ಟೋಬರ ೧೯೬೭ ರಲ್ಲಿ ಡಾ. ಗೋಕಾಕ ಅವರನ್ನು ಗೌರವ ಡಿ.ಲಿಟ್‌. 
ಪದವಿಯಿಂದ ಗೌರವಿಸಿದ ಕರ್ನಾಟಕ ವಿಶ್ವವಿದ್ಯಾಲಯ , ಈ ಸಂದರ್ಭದಲ್ಲಿ 
ಅವರನ್ನು ಸತ್ಕರಿಸುತ್ತಿದ್ದು, ಅದರ ಮುಖವಾಣಿಯಾದ " ಕರ್ನಾಟಕ ಭಾರತಿ' 
ವಿಶೇಷಾಂಕ ಮೂಲಕ ಅಭಿನಂದಿಸುತ್ತಿದೆ. 

ಈ ಸಂಚಿಕೆಯಲ್ಲಿ ಗೋಕಾಕ ಅವರ ವೃಕ್ತಿತ್ವ, ಪ್ರತಿಭೆ, ಬಹುಶ್ರುತತ್ವ, ಕಾವ, 
ನಾಟಕ, ಪ್ರಬಂಧ, ಕಾದಂಬರಿ, ವಿಮರ್ಶೆ ಮತ್ತು ಇಂಗ್ಲೀಷ ಬರಹಗಳಿಗೆ 
ಸಂಬಂಧಿಸಿದ ಲೇಖನಗಳನ್ನು ಅಳವಡಿಸಲಾಗಿದೆ. ಇಂಥ ಒಂದು ಸಂಪುಟವನ್ನು 
ಹೊರತರಲು ಪ್ರೋತ್ಸಾಹಿಸಿದ ಮಾನ, ಕುಲಪತಿ ಡಾ. ಎಸ್‌ ರಾಮೇಗೌಡ ಅವರಿಗೂ 
ಸಂಪಾದಕ ಮಂಡಳದ ಸದಸ್ಕರಿಗೂ ಲೇಖನಗಳನ್ನು ಪೂರೈಸಿದ ವಿದ್ದಾಂಸರಿಗೂ 
"ಭಾರತಿ' ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ. 

- ಸಂಪಾದಕರು 


೧೫೨ 


ಲೀಖಕರ ವಿಳಾಸ 


ಒ.ಚಿ.ನ. ಮಂಗಳಾ 

ನಿವೃತ್ತ ಪ್ರಾಚಾರ್ಯರು, 

'ಮಾಹೇಶ್ಕರಿ ಪ್ರಸಾದ', ೩೪೫, ೪ನೆಯ ಮುಖ್ಯರಸ್ತೆ, 
ಸದಾಶಿವನಗರ, ಬೆ೦ಗಳೂರು. ಕ 


ಡಾ.ಜಿ.ಎಂ.ಹೆಗಡೆ 
ಕನ್ನಡ ಅಧ್ಯಾಪಕರು, 
ಕಿಟಿಲ್‌ ಕಲಾ ಮಹಾವಿದ್ಕಾಲಯ, ಧಾರವಾಡ. 


ಪ್ರೊ. ಸಿದ್ಧಲಿಂಗ ಪಟ್ಟಣಶೆಟ್ಟಿ 
ಮುಖಸ್ಕರು, ಹಿಂದಿ ವಿಭಾಗ, 


ಕರ್ನಾಟಕ ಕಲಾ ಮಹಾವಿದ್ಧಾಲಯ, ಧಾರವಾಡ 
೧೫೩ 


ಪ್ರೊ. ಎಚ್‌. ವಿ. ನಾಗೇಶ 
ಉಪಪ್ರಾಚಾರ್ಯರು ಹಾಗೂ ಪ್ರಾಧ್ಯಾಪಕರು, 
ಪ. ಜಿ.ಬಿ. ಸಜ್ಜನ 

ನಿವೃತ್ತ ಪ್ರಾಚಾರ್ಯರು, 

ಮಠಪತಿಗಲ್ಲಿ, ವಿಜಾಪುರ. 

ಡಾ.ಟ. ಅರ್‌.ಭಟ್ಟ 

ಪ್ರವಾಚಕರು, ಹಿಂದಿ ವಿಭಾಗ, 

ekg ್‌್‌ ಧಾರವಾಡ. 


Qu 


೧೫೪ 


 ಮೆನುಕುಲದಕವಿಯಾಗು, ಕುಲಕೋಟಿಗಳನುತಿಳಿ . 
pi: ಯಾವ ನುಡಿಯನೆ ಇರಲಿ ವಾಣಿ ನುಡಿದು 


| ನಂಬದಿರು ಒಂದೆ ಧರ್ಮವ, ಒಂದೆ ಮಾರ್ಗವನು, 
ಇಂಬುಗೊಡದಿರು ಯಾವುದೊಂದು ಶ್ರುತಿಗೆ 


ಹೋದ ಮೇಲೆ ಸುತ್ತಬೇಕು ಏಳುಕೋಟಿ ದ್ವಾರವು. 
ಹಾದಿಯಲ್ಲಿ ತೀರದಂಥ ದುಃಖವಿಹುದಪಾರವು 
ಸಾಧಿಸುತ್ತ ಜಯಿಸುವುದೇ ಬಾಳುವುದರ ಸಾರವು 


